ತಪ್ಪಿದ ಹೆಜ್ಜೆಗಳು 


(ಕಾದಂಬರಿ) 


ಡಾ| ವಿಜಯಾ ಸುಬ್ಬರಾಜ್‌ 


ರಾಘವೇಂದ್ರ ಪ್ರಕಾಶನ  . 
ir: | 


Thappida ‘Hejjegaiu : A Novel written 
by Dr. Vijaya Subbaraj, Published by 
Raghavendra Prakashna, No. 194: R.V. Colony, 
Chamarajpet Bangalore-18. 


No of Pages: viii+-140 


First Published in: 1986 


ಮುದ್ರಣ : 
ರನಿ ಟ್ರೇಡರ್ಸ್‌ | 
ಬಳೇಪೇಟಿ ಕ್ರಾಸ್‌, ಬೆಂಗಳೂರು-53 


ನನ್ನದೊಂದು ಮಾತು... 


ಪ್ರಿಯ ಸಹೃದಯ ಬಂಧುಗಳೇ, 

ಇದು ನನ್ನ ಎರಡನೆ ಕಾದಂಬರಿ. ಮೊದೆಲ ಕಾದಂಬರಿಯಾದ "ಸೌರಭ 
ಸೇತು'ವಿಗೆ ನಿನ್ನಿಂದ ದೊರೆತ ಪ್ರೋತ್ಸಾಹ ಉತ್ತೇಜನಗಳೇ ಈ ಕಾದಂಬರಿ 
ಪ್ರಕಟವಾಗಲು ಸಾಧ್ಯವಾಗಿದೆ. ವಿಶೇಷವಾಗಿ ಈ ಸದರ್ಭದಲ್ಲಿ ಸ್ಮರಿಸ 
ಬೇಕಾದ್ದು ಪ್ರಿಯನಿತರಾದ ಶ್ರೀಮಾನ್‌ ಅರಳುಮಲ್ಲಿಗೆ ಪಾರ್ಥಸಾರಥಿ 
ಯವರನ್ನು. ಪ್ರಕಾಶಕರನ್ನು ಕಂಡು ಕೇಳುವಲ್ಲಿ ನನ್ನಲ್ಲಿದ್ದ ಸಂಕೋಚವನ್ನು 
ಗುರುತಿಸಿ ತಾನೇ ಸ್ಪತಃ ನನ್ನ ಬರವಣಿಗೆಯ ಬಗ್ಗೆ ವಿಚಾರಿಸಿ ಈ ಕಾದಂಬರಿಯ 
ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿರುವ ಅವರಿಗೆ ನನ್ನ ಕ.ತಜ್ಞತೆಗಳು. ಜೊತೆಗೆ 
0 ದೊರೆಯಬಹುದಾದ ಉತ್ತಮ ಸಹೃ ದಯ ಪ್ರತಿಕ್ರಿ ಯೆಯ 
ತ್ರೆ ಯಸ್ಸೂ ಅವರಿಗೇ ಸಲ್ಲಜೀಕಾದ್ದು. 


ನನ್ನ ಅನುಭವದ ಸರಿಸ ರಡೊಳೆಗೇ ನನಗ ಎದುರಾದ ಕೆಲವು ವ್ಯಕ್ತಿ ಗಳೆ 
: ಬದುಕಿನ ರೀತಿ ನನಗೆ ಅತೈಂತೆ ನಿಚಿತ್ರನೆನಿಸಿತು. ಬದುಕಿನ ಬಗ್ಗೆ ಸಗ 
ಗಂಭೀರ ಕಳಕಳಿಯಿಲ್ಲದೆ, ಆದಷ್ಟೂ ವಿಲಾಸದ ಜೀನನವನ್ನು ನಡೆಸ 
ಬೇಕೆನ್ನುವ ಅದಮ್ಯ ಹಂಬಲದ ಬೆನ್ನು ಹತ್ತಿ ನೈತಿಕ ಮೌಲ್ಯಗಳ ಬಗ್ಗೆ ತಲೆ 
ಕೆಡಿಸಿಕೊಳ್ಳದೆ ಹೇಗೋ ಬದುಕುವ ಅವರು ನನ್ನ ಆಸಕಿ ಯನ್ನು ಕೆರಳಿಸಿದರು. 
ಹೋಚಿಸಿದಷೂ, ಅವರ ಬದುಕಿನ ರೀತಿ ನನಗೆ ಒಂದು ಬಗೆಯ. ಗೋಜಲಾಗಿ 
ಕಂಡಿತು. ಅದೇ ನನ್ನನ್ನು ಈ ಕಾದಂಬರಿಯ ರಚನೆಗೆ ಹೆಚ್ಚೆ ತು. ಆದೆರೂ 
ನಿರ್ದಿಷ್ಟ ವಾಗಿ ಯಾರನ್ನೂ ಉದ್ದೆ ೇಶಿಸಿ ಇದನ್ನು ಬರೆಯಲಿಲ್ಲ ವ್ಯಕ್ತಿಗಳನ್ನೂ 
ವ್ಯಕ್ತಿ ಸಂದರ್ಭಗಳನ್ನೂ rabid ನನ್ನ ಕಥಾ ಚೌಕಟ ಟ್ಟನ್ನು ವರ್ಮಿ 
ಸಿದೆ. ಅದ್ದರಿಂದ ಇಲ್ಲಿನ ಯಾವುದೇ ಸಂದರ್ಭಗಳು 11 ಅನ್ವಯಿ 
ಸುವುದಿಲ್ಲ. 


ಸಹೈಡಯರಾದ ತಮ್ಮಿಂದ ಉತ್ತಮ ಪ್ರತಿಕ್ರಿಯೆಯ ನಿರೀಕ್ಷೆಯಲ್ಲಿ 


ಡಾ|| ನಿಜಯ ಸುಬ್ಬರಾಜ್‌ 


EN 


wy ‘ pW ) 
* ಕ ೯. ತೆ ಕ್ಕ 
ಟೆ ಬ i ¥ 


ಪ್ರಕಾಶಕರ ನುಡಿ 


ಡಾ| ವಿಜಯಾ ಸುಬ್ಬರಾಜ್‌ ಕನ್ನಡ ಕಾದಂಬರಿ ಲೋಕಕ್ಕೆ ಹೊಸ 
ಬಗೆಯ ತಂಗಾಳಿಯನ್ನು ತಂದಿದ್ದಾರೆ ಈ ಕಾದಂಬರಿಯ ಮೂಲಕ. 


ಹೆಣ್ಣಿನ ಆಂತರಿಕ ಆಕಾಂಕ್ಷೆಗಳನ್ನೂ, ಪರಿಸರದ ಪ್ರಭಾವವನ್ನೂ 
ಅಪೂರ್ವವಾಗಿ ಚಿತ್ರಿಸಿರುವ ಈ ಕಾದಂಬರಿ ಓದುಗರಿಗೆ ಹೊಸ ಅನುಭವವನ್ನು 
ನೀಡಬಲ್ಲುದು... 


ಇಂತಹ ದಿಟ್ಟ ಅಭಿವ್ಯಕ್ತಿಯ, ದಟ್ಟ ಭಾವನೆಯ ಉತ್ಕೃಷ್ಟ ಕಾದಂಬರಿ 
ಗಳನ್ನು ಡಾ| ವಿಜಯಾ ಸುಬ್ಬರಾಜ್‌ ಅವರು ಮತ್ತಷ್ಟು ಕನ್ನಡ ಓದುಗರಿಗೆ 
ನೀಡಲಿ ಎಂದಷ್ಟೇ ಹಾರೈಸಿ. ಅವರಿಗೆ ಶುಭ ಕೋರುತ್ತೇವೆ. ಈ ಕೃತಿಯನ್ನು 
ಅಂದವಾಗಿ ಮುದ್ರಿಸಿದ : ರವಿ ಟ್ರೇಡರ್ಸ್‌ ನವರಿಗೆ, ನಮ್ಮ ವಿಶೇಷ 
ಕೃತಜ್ಞತೆಗಳು. ಚ ; 


--ಪ್ರಕಾಶಕರು 


ಶಿರ ಶೆಕ್ಕಿಗಳು 


"ಹೊನ್ನ ಹೊನ್ನ ಎಂದು ಹತ್ತುಸಲ ತನಗೆ ತಾನೇ ಹೇಳಿಕೊಂಡು 
ಮುಗುಳ್ಗಿಕೃಳು ಜಾನಕಿ. ' ಎಷ್ಟು ಮುದ್ದಾದ ಹೆಸು! ಈ ಸಲ ಬಂದಾಗ 


ಪಾರ್ವತಿಯಿಂದ ಅವನ ಪರಿಚಯ ಮಾಡಿಕೋಬೇಕು. ಊರಿಗೆ ಊರೇ `:: 


ಅವನನ್ನು ಹೊಗಳುತ್ತಿದೆ. ಅಬ್ಬ! ಹೆಸರಿಗೆ ತಕ್ಕಂತೆ ಬಂಗಾರದ ಬಣ್ಣದ 
ಮೈ, ಗುಂಗುರು ಬಳ್ಳಿ ಕೂದಲು, ಮತ್ತೇರಿಸುವ ಕುಡಿ ಮಾಸ್ಕೆ ಕಚ್ಚಿ ಸಂಜೆ 
ಕಟ್ಟ ಮೇಲೆ ಜುಬ್ಬ ತೊಟ್ಟು ನಿಂತಿದ್ದ ಅನನ ಠೀವಿ ಎಷ್ಟು ಚೆನ್ನಾಗಿತ್ತು. 
ಜಾತ್ರೆಗೆ ಬಂದ ಅಷ್ಟೂ ಜನರಲ್ಲಿ ಹೊಡೆದೆದ್ದು ಕಾಣುತ್ತಿದ್ದ... ನಿಜವಾಗಿ 
ಪಾರ್ವತಿ ಅದೃಷ್ಟವಂತೆ. ಅವನಿಗೆ ಅವಳನ್ನು ತಂದುಕೊಳ್ಳುತ್ತಾರೆ-ಅನ್ನೋ 
ಪುಕಾರು! ಈ ಆಲೋಚನೆ ಬರುತ್ತಿದ್ದಂತೆ ಜಾನಕಿಯ ಮನಸ್ಸಿನಲ್ಲಿ 
ಅಸೂಯೆ ಮೂಡಿತು. ಪಾರ್ವತಿಗಿಂತ ನಾನು ಚೆನ್ನಾಗಿಲ್ಲವೇ ?-ಎಂದು ' 
ಪ್ರಶ್ನಿಸಿ ಕೊಳ್ಳುತ್ತಲೇ ಎದ್ದು ಗೋಡೆ ಬಳಿ ಇಟ್ಟಿದ್ದ ಕನ್ನಡಿಯಲ್ಲಿ ತನ್ನ 
ಪ್ರತಿಬಿಂಬವನ್ನು ನೋಡಿ ಹೆಮ್ಮೆಯಿಂದ, ಎದೆಯ ಮೇಲೆ ಬಿದ್ದಿದ್ದ ಜಡೆಯನ್ನು 
"ರೊಯ್ಯೆಂದು' ಹಿಂದಕ್ಕೆ ಎಸೆದಳು. 

ತಾಯಿ ತಂದೆಯರ ನಿಷ್ಠುರ ನಿರ್ಬಂಧದಲ್ಲಿ ಬೆಳೆದ ಜಾನಕಿಗೆ ಅಕಸ್ಮಾ 
ತ್ತಾಗಿ ಜಾತ್ರೆಯಲ್ಲಿ "ಹೊನ್ನಕಣ್ಣಿಗೆ ಬಿದ್ದ. ಕಣ್ಣು ಮಿಂಚತು. ದೇವರ 
ಮೇಲೆ ನೆಡಬೇಕಾದ ದೃಷ್ಟಿ ಗುಂಪಿನಲ್ಲಿ ಮುಂದಿದ್ದು ಪೂಜಾಂಪ್ಪ ನೀಡಿದ 
ಪ್ರಸಾದಕ್ಕೆ ಕೈಯೊಡ್ಡಿದ ಹೊನ್ನನಲ್ಲಿ ನೆಟ್ಟಿತು. ತೇರು ಸರಿದಂತೆ ಜನ ಸರಿ 
ಯಲು, ಜಾನಕಿ ನಿಂತೇ ಇದ್ದಳು. ಜತೆಗಿದ್ದ ಗೆಳತಿ ಪಾರ್ವತಿ ರೆಟ್ಟಿ ಹಿಡಿದು 
ಜಾನಕಿಯನ್ನು ಎಳೆದು ಎಚ್ಚರಿಸಿದಳು. "ಏನೇ ಅದು ಮೈಮೇಲೆ ಪ್ರಜ್ಞೆ 
ಯಿಲ್ಲದೆ ಹಾಗೆ ಮಿಕಿ ಮಿಕಿ ನೋಡ್ತಾ ಇದ್ದದ್ದು ? ಎಂದು ಅರ್ಧ ಸಿಟ್ಟು 
ಅರ್ಧ ನಗುವಿನಲ್ಲಿ ಕೇಳಿದ ಪಾರ್ವತಿಗೆ, ಪಾರ್ವತಿ ಅಲ್ಟೋಡು, ಅಲ್ಲಿ ದೇವರಿಗೆ" 
ತೀರ ಹತ್ತಿರದಲ್ಲಿ ಜುಬ್ಬ ತೊಟ್ಟು ಸಿಂತಿರುವ ಆ ವ್ಯಕ್ತಿ. ಆತ ಯಾರೇ? 
ಊರಿಗೆ ಹೊಸಬರ ತರಹ ಇದ್ದಾರೆ-ಎಂದಳು. 

ಪಾರ್ವತಿ ಸುತ್ತಲೂ ನೋಡಿ ಹೊಸಬರು ಯಾರೂ ಕಾಣದೆ, ಯಾರೂ 
ಇಲ್ವಲ್ಲೇ) ನಿನಗೇನಾದರೂ ಬುದ್ದಿಗಿದ್ದಿ ಕೆಟ್ಟನೆಯಾ ಹೇಗೆ ?-ಎಂಡಳು. 


ತೆ ತಬ್ಬಿದ ಹೆಜ್ಜೆಗಳ: 


"ಸರಿ ನೀನೆ ನೊಬ್ಬ ಕುರುಡಿ. ಎದುರಿಗಿರುವುದೇ ಕಾಣೋಲ್ಲ. ಇನ್ನು 
ದೂರದ್ದು ಹೇಗೆ ಕಾಣುತ್ತೆ ? ನನ್ನ ಬೆರಳನೇರಕ್ಕೆ ನೋಡು, ಎಂದು ಬೆರಳು 
ಮಾಡಿ ತೋರಿಸಿದಳು. ಆ ವ್ಯಕ್ತಿಯನ್ನು ಹೋಡಿದ ಕೂಡಲೇ ಬಿದ್ದು ಬಿದ್ದು 
ನಗತೊಡಗಿದಳು. ಜಾನಕಿ ಜಿಪ್ಪಾದಳು. ಏನೇ....ಏನಾಯ್ತೆ ? ಹುಚ್ಚೆ 
ಹಾಗೆ ನಗ್ಮಾ ಇದ್ದೀ ? ಎಂದದ್ದ ಕ ಪಾರ್ವತಿ ನೀನು, ಊರಿಗೆ ಹೊಸಬರ 
ಅಂಡೆಯಲ್ಲ ಆದಕ್ಕೆ ನಗು ಖಿ ಅವನು....ಅವನು ನನ್ನ ಸೋದರ 
ಮಾವನ ಮಗ ಹೊನ್ನ. ಸಟ ಸೈ ಣದಲ್ಲಿದ್ದು ಬಿ. ಎ. ಪಾಸ್‌ ಮಾಡಿದ್ದಾನೆ... 
ಆಮೇಲೆ....ಆಮೇಲೆ ಎಂದು ಮುಂದೆ ಹೇಳಲು ನಾಚಿದಳು. ಜಾನಕಿಗೆ ಆ 
ನಾಚಿಕೆಯ ಅರ್ಥವೇನೋ ತಿಳಿಯಲಿಲ್ಲ. ಹಾಗ್ಯಾಕೆ ನಾಚ್ಫೋತೀ ಹೇಳೇ 
ಪ:ವಾಗಿಲ್ಲ ಅಂದಳು. "ಉಹುಂ'-ನಾನು ಹೇಳೊಲ್ಲ-ಎಂದು ತಲೆಯಾಡಿಸಿದಳು. 

ಏನೇ ಪಾರ್ವತಿ, ನಿನ್ನ್ನ ಗೆಳತಿ ಹತ್ತಿರ ಕೂಡ ನಾಚಿಕನಾ ? ಹೋಗಲಿ 
ಬಿಡು ನಿನಗೆ ಇಸ್ಟವಿ ವಿಲ್ಲದಿದ್ದ ಕ ಹೇಳಬೇಡ. ನಿನ್ನ ಗುಟ್ಟನ್ನು ನೀನೇ ಇಟ್ಕ್ಯೋ- 
ಎಂದು ಮುನಿದಳು. 

ನೀ ಯಾರಿಗೂ ಹೇಳೊಲ್ಲ ತಾನೇ'? ಎಂದು ನಂಬಿಸುವಂತೆ 
ಸಳ 

"ನನ್ನ ಮದುವೆ ಅವನೊಟ್ಟಿಗೆ ಮಾಡೀಕಂತ. ಮಾತಾಗಿದೆ-ಎಂದು 
ಓಸುಧನಿಯಲ್ಲಿ ನುಡಿದಳು. "ಹೌದೇನೇ !-ಎಷ್ಟು ಅದೃಷ್ಟವಂತೆ ಕಣೇ ರೀನು- 
ಎಂದು ಕಣ್ಣರಳಿಸಿ ಹೇಳಿದಳು. ಎದೆಯಲ್ಲಿ ಆಗಲೇ ಸಣ್ಣಗೆ ನೋವು 
ಕಾಣಿಸಿತು. 

ಇವರು ಮಾತಿನಲ್ಲಿರಜೇಕಾದರೆ ಮನೆಯವರು ಮುಂಡೆ ಸಾಗಿದ್ದ ರು. 
ಇವರಿಬ್ಬರೂ ಕಾಣದ ಕ್ಕಾಗಿ ಸಾರ್ವತಿಯ ತಂದೆ ಪಾರ್ವತಿಯ ಹೆಸರು ಹಡಿದು 
ಕೂಗಿ ಗುಂಪನ್ನು ಸೀಳಿಕೊಂಡು ಬಂದರು. ಇವರಿನ್ನೂ ಅಲ್ಲೇ ಇದ್ದ ದ್ದು 
ನೋಡಿ ಬೆ ಬೈದು ಜತೆಗೆ ಹೊರಡಿಸಿಕೊಂಡು ಹೊರಟರು. 

ಮನೆ ಸೇರಿದಾಗಿನಿಂದ ಜಾನಕಿಯ ತಲೆಯಲ್ಲಿ ಹೊನ್ನ ನೆ ಚೂಟಿ 
ಯೊಂದರ ವಿನಹ ಬೇರೇನೂ ಉಳಿಯುತ್ತಿರಲಿಲ್ಲ. ಎದ್ದರೆ ಕೂತರೆ ಹೊನ್ನನ 
ಕನಸು, ಹೊನ್ನನೊಂದಿಗೆ ಹೊನಿನ ಬದುಕನ್ನು ಕಲ್ಪಿಸಿಕೊಂಡು ಹಿಗ್ಗುತ್ತಿದ್ದ 
ಅನಳಿಗೆ ಸಾರ್ವಕಿಯ ಕಹಿನೆನಪು ಅಸ್ಸಳಿಸಿ ನಿಷಾದದಲ್ಲಿ ಉಳಿಯುತ್ತಿದ್ದಳು: 


ತಪ್ಪದ ಹೆಜ್ಜೆಗಳು 3 

ಒಂದು ಸಲ ಅವಕಾಶ ಸಿಕ್ಕರೆ ಹೊನ್ನನಲ್ಲಿ ಮಾತನಾಡಲು ?-ಎಂದು 
ಕೊಳ್ಳುತಿದ್ದಳು. ಹೊನ್ನನ ಸರಿಚಯವಾಗಜೇಕಾದರೆ ಪಾರ್ವತಿಯೇ 
ಪರಿಚಯ ಮಾಡಿಸಬೇಕು. ಆದರೆ ಅವಳೇಕೆ ಮಾಡುತ್ತಾಳೆ? ಅವಳಿಗೆ 
ಭಯ. ಎಲ್ಲಿ ಹೊನ್ನ ಕೈಜಾರಿ ಹೋಗುತ್ತಾನೋ ಎಂದು ಅವಳೇ ಎಷ್ಟೋ. 
ಸಲ ಕೇಳಲಿಲ್ಲವೇ, "ಏ ಜಾನಕಿ ನಾನು ಗಂಡಸಾಗಿದ್ದರೆ ನಿನ್ನನ್ನು ಎಂದೋ 
ಹಾರಿಸಿಕೊಂಡು ಹೋಗ್ಬಿಡ್ತಿದ್ದೆ. ಎಷ್ಟು ಜೆನ್ನಾಗಿದ್ದೀಯೇ ! ನಿನ್ನ 
ನೋಡಿದ ಗಂಡಸು ಯಾನನೂ ನಿನಗೆ ಸೋಲದೆ ಇರೋಕೆ ಸಾಧ್ಯವಿಲ್ಲ. 
ಅವನ ಕಥೆ ಹರ! ಹರ !-ಎಂದು ನಕ್ಕು ಅವಳ ಕೆನ್ನೆ ಚಿವುಟದ್ದಳು. 


೫% ಸ x ೫ 


ಯೋಚಿಸಿದಷ್ಟೂ ಪಾರ್ವತಿ ತನಗೆ ಕಂಟಕನೆನಿಸಿದಳು. ಹೊನ್ನನ 
ಬಗ್ಗೆ ತನ್ನ ಮನದಾಳದ ಆಸೆ ತಿಳಿದರೆ ಖಂಡಿತ ತನ್ನನ್ನು ಹತ್ತಿರ ಸುಳಿಯ 
ಬಿಡುವುದಿಲ್ಲ. ಎಷ್ಟೇ ಸ್ನೇಹನಿದ್ದರೂ ತಾನು ಪ್ರೀತಿಸುವನನ್ನು ಇನ್ನೊಬ್ಬರು 
ಪ್ರೀತಿಸುವುದು ವಾಸನೆ ಹತ್ತಿದರೆ ಸಾಕು ಸಣ್ಣದೆ ಅಸೂಯೆಯ ಹೆಡೆ 
ಬಿಚ್ಚುತ್ತದೆ. ಅವನ ಕಣ್ಣು ತಪ್ಪಿಸಿ ಹೊನ್ನನನ್ನು ಸೆಳೆದುಕೊಳ್ಳೆ ಬೇಕೆಂದು 
ನಿರ್ಧರಿಸಿದ್ದು, ಮತ್ತೆ ಒಂದು ದಿನ ಸಂಜೆ...ಎಂದುಕೊಳ್ಳುತ್ತಿದ್ದಂತೆ, ಆ 
ಹಳೆಯ ಘಟನೆಯ ನೆನಪು ಸುರುಳಿ ಬಿಚ್ಚಿಕೊಂಡಿತು. ಅಪ್ಪನ ಹೊಲಕ್ಕೆ | 
“ಹೋಗಬೇಕಾದರೆ ಕೆರೆ ದಂಡೆಯೇರಿ ನಡೆದು ಆಜೆಕಡೆ ಹೋಗಬೇಕಾಗಿತ್ತು. 
ಮಧ್ಯಾಹ್ನದ ಊಟವನ್ನು ಕೊಡಲು ತಾನೇ ಹೊರಟಳು. ಉಮಾ ಹೊರ 
ಗಿದ್ದಳು. ಅಮ್ಮನ ಅಸ್ವಸ್ಥತೆ ಇತ್ತೀಚಿಗೆ ಹೆಚ್ಚಾಗಿತ್ತು. ಅದಕ್ಕೇ ಆಕೆ: 
ನಡೆಯುವ ತ್ರಾಣವಿಲ್ಲದೆ ಮಗಳನ್ನೇ 'ಬುತ್ತಿಕೊಟ್ಟು ಬರಲು' ಕಳುಹಿಸಿದಳು. 
' ಜಾನಕಿ ಖುಷಿಯಿಂದಲೇ ಒಪ್ಪಿಕೊಂಡಳು. ಹೊನ್ನನ ಕನಸು ಕಾಣುವುದಕ್ಕೆ 
ಇದಕ್ಕಿಂತ ನಕಾಂತ ಇರಲಾರದೆಂದು ಊಹಿಸಿ ಬುತ್ತಿ ಹೊತ್ತು ಹೊರಟಳು, 
ವಿಸರೀಶ ಬಿಸಿಲು. ' ಆ ಬಿಸಿಲಿನ ರುಳಕ್ಕೆ ಮುಖನೆಲ್ಲ ಚ ರುಗ:ಟ್ಟುತ್ತಿತ್ತು. 
ಶಲೆ ಬೆಂದ ಕಾವಲಿಯ: ತಾಗಿತ್ತು. ಕಾಲಿಗೆ ಚಸ್ಪಲಿ ಇಲ್ಲದೆ ನಡೆದದ್ದರಿಂದ 
ಕಾಲು ಬೆಂಕಿಯ ಮೇಲಿಟ್ಟಂತಾಗಿತ್ತು. ಆದರೆ ಜಃ ನಕಿಗೆ ಹೊನ್ನನ ಕಂಪು 
ನೆನಪುಗಳಲ್ಲಿ ಇದಾವುದರ ಸರಿನೆಯೂ ಇಲ್ಲದೆ ಒಂದೇ ಸಮನೆ ನಡೆದಿದ್ದಳು, 


೩2 


4 ತಪ್ಪಿದ ಹೆಜ್ಜೆಗಳು 
ಕೆರೆಯಲ್ಲಿನ ನೀರಿನ ಸರವಿನತ್ತ ಒಮ್ಮೆ ದೃಷ್ಟಿ ಹಾಯಿಸಿದಳು. ಈಗ ಈ 
ಬಿಸಿಇಲ್ಲಿ ನೀರಿಗಿಳಿದರೆ ಎಷ್ಟು ಹಿತ! ಎಂದುಕೊಂಡಳು. ಅಷ 
ದಿಂದ ಕ ಗಿನ ವಸ್ತುವೊಂದು ತೇಲಿಬರುತ್ತಿರುವಂತೆನಿಸಿತು. ಕುತೂಹಲ 
ಹೆಚ್ಚಿ ಹೆಜ್ಜೆ ನಿಧಾನ ಮಾಡಿದಳು. ಬರ ಬರುತ್ತಾ ಆ ಮಸ್ತು ತೀರ ಹತ್ತಿರ 
ವಾಯಿತು. ನೋಡಿದರೆ ಅದು ವಸ್ತುವಲ್ಲ. ಯಾರದೋ ತಲೆ! ದಂಡೆ 
ಸಮಾಪಿಸಿದಾಗ ಆಶ್ಚರ್ಯವಾಯಿತು. ಅದು ಹೊನ್ನನ ತಲೆಯಾಗಿತ್ತು, 
ಸೊಂಟದವರಿವಿಗೂ ಮೇಲೆ ಬಂದ. ಅರೇ ಜಾನಕಿ! ಏನಾಶ್ಚರ್ಯ' ಈ 
ಉರಿ ಬಿಸಿಲಲ್ಲಿ ಯಾವ ದಂಡೆಯಾತ್ರಿಗೆ ಹೊ:ಓದ್ದಿ ಮಾರಾಯ್ತಿ ?-ಸಲುಗೆ 
ಯಂದ ಮಾತು ಹೊ೭ಟತು. ಜಾನಕಿ ಮೂಕಳಾದಳು. ಸಂತೋಷ 
ಸಂಭ್ರಮಗಳಿಂದ ಕಣ್ಣರಳಿಸಿ ನೋಡುತ್ತಾ ನಿಂತಳು. ಇದು ಒಳ್ಳೇ ಅನಕಾಶ 
ಈಗಲೇ ಹೊನ್ನನನ್ನು ಕೇಳಿಬಿಡಬೇಕು. ಒಂಟಿಯಾಗಿ ಹೊನ್ನ ಸಿಗಲಾರ. 
ಈ ಅವಕಾಶ ಕಳೆದರೆ ಮತ್ತೆ ಪಾರ್ವತಿಯ ಕೈ ಬಂದಿಯಾದಾನು. ಹೊನ್ನ 
ಅವಳಿಗೆ ಸಿಗಬಾರದು. ಸಿಗಲೇಬಾರದು ಎಂದು ದ್ರೋಹಿ ಮನಸ್ಸು 
ಯೋಚಿಸುತ್ತಿತ್ತು. | 
ಅಷ್ಟು ಹೊತ್ತಿಗೆ ಹೊನ್ನ ದಂಡೆಯೆರಿ ಅವಳೆ ಸಮಾಸಕ್ಕೆ ಬಂದಿದ್ದ. 
ಅವನ ಮೈಯಿಂದ ನೀರು ತೊಟ್ಟಿಕ್ಕುತ್ತಿತ್ತು. ಅರೆ ನಗ್ನ ಹೊನ್ನನ ಮೈ 
ಬಿಸಿಲಿಗೆ ಮತ್ತಸ್ಟು ಹೊಳೆಯುತ್ತಿತ್ತು. ಜಾನಕೆಯ ಎದೆಯ ಪ್ರೀತಿ ಉಕಿ 
ಹರಿಯಿತು. ಆದರೆ ಮನಸ್ಸು ಜೋಗ್‌ ಜಲಪಾತದ ರಭಸದಲ್ಲಿ ತುಯ್ದಾಡಿತು. 
ಅವನು ಕೈ ಚಾಚಿ ಕರೆದಸ್ಪಬಾರದೇ?-ಎಂದು ಹಂಬಲಿಸುತ್ತಿತ್ತು. ಆದರೆ 
ಸಭ್ಯತೆ ತನ್ನನ್ನು ಅಡ್ಡಗಟ್ಟುತ್ತಿತ್ತು. | 
ಹೊನ್ನ ನೋಡಿದಷ್ಟೂ. ನೋಡಿದ. ಚಿತ್ರ ಪ್ರತಿಮೆಯಂತೆ ಕದಲದೆ 
ನಿಂತ ಅವಳ ಬೆನ್ನ ಮೇಲೆ ಕೈಯಾಡಿಸಿ ಭುಜದ ಮೇಲೆ ಕೈಯಿಟ್ಟು ಅಲುಗಿ 
ಸಿದ. ಜಗ್ಗನೆ ಒಡಲಲ್ಲಿ ನಿದ್ಯುತ್‌ ಹರಿದಂತಾಯಿತು. ಕಣ್ಣಲ್ಲಿ ನೂರು 
ಬಲ್ಬುಗಳು ಹೊತ ಕೊಂಡಂತಾಯಿಕು. "ಹೊನ್ನ? ಎಂದು ನೋವಿನಿಂದ 
ನರಳಿದಳು. ಹೊನ್ನನಿಗೆ ಗಾಭರಿಯಾಯಿತು. ತನ್ನಿಂದೇನಾಯಿತೊ! 
ಎಂದು ಹೆದರಿದ್ದ "ಏನಾಯ್ತು ಜಾನಕಿ ?-ಇಸ್ಟು ಹೊತ ಬಿ, ಯಾರೂ 


ಯಿ) 


ತಪ್ಪಿದ ಹೆಜ್ಜೆಗಳು... $ 


ಇಲ್ಲದ ವೇಳೇಶಿ, ಮಟ ಮಟ ಮಧ್ಯಾಕ್ನ ಕೆರೆ ಕಡೆಯಾಕೆ ಬಂದೆ ?-ಎಂದೆ 
ಆತ್ಮೀಯ ಧನಿಯಲ್ಲಿ. 

"ಅಪ್ಪನಿಗೆ ಊಟ ಕೊಡಲು'-ಎಂದು ತೊದಲುತ್ತಲೇ ಹೇಳಿದಳು. 

"ನಾನು ಬೇಕಾದರೆ ಕೊಟ್ಟು ಬರ್ತೇನೆ, ನೀನು ಮನೆಗೆ ಹೋಗು'-ಎಂದ. 

"ಬೇಡಾ ನಾನೇ ಕೊಡ್ತೀನಿ' ಎಂದಳು. 

"ಜಾನಕಿ ಇವತ್ತಿನ ನಿನ್ನ ರೀತಿ ಯಾಕೋ ಒಂದು ಥರಾ ಇದೆ. ಮೈ 
ಹುಸಾರಿಲ್ಲನೇ?.ಎಂದ ಹೊನ್ನ... ಹೊನ್ಸ....ಎಂದು ಮಾತು ಪೂರ್ತಿ 
ಯಾಗುವ ಮುನ್ನನೇ ಕಣ್ತುಂಬಿ ಬಂತು... ಮುಂದಿ ಮಾತಾಡದಾದಳು. 
ಹೊನ್ನ ಮಾತು ತೆಗೆದ-ಅಂದಹಾಗೆ ಪಾರು..,ಎನ್ನುತ್ತಿದ್ದಂತೆ. ಜಾನಕಿ 
"ಹಂ' ಎಂದು ಹೌಹಾರಿದಳು. ಪಾರ್ವತಿಯ ಹೆಸರು ಕೇಳಿದ ಕೂಡಲೇ 
ಅವಳ ಕಣ್ಣುಗಳಲ್ಲಿನ ಮಾರ್ದವತೆ ಕರ್ಕಶವಾಯಿತು. ಕಂಬನಿಯ ಕೊಡ 
ಗಳಾಗಿದ್ದ ಅವು ಈಗ ಬೆಂಕಿಯ ಕುಂಡಗಳಾದವು. ಹೊನ್ನ ಗಮನಿಸಿದ. 
ಅವನಿಗೆ ತಲೆ ಬುಡ ಅರ್ಥವಾಗಲಿಲ್ಲ. ಪಾರ್ವತಿಯ ಹೆಸರು ಸರ್ಪರೋಷ 
ನನ್ನು ಕೆರಳಿಸಿದ್ದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಮುಂದೆ 
ಗ್ರಶ್ಚಿಸಿ ಕೆಣಕುವುದು ಸರಿಯಲ್ಲ ಮೆಲ್ಲ ಮೆಲ್ಲನೆ ಹತ್ತಿರ ಬಂದು ಸ್ವಲ್ಪ ಸ್ವಲ್ಪ 
ವಾಗಿ ಅವಳನ್ನು ಆಕ್ರಮಿಸ ತೊಡಗಿದ. ತೋಳಬೇಲಿಯೊಳಗೆ ಭದ್ರವಾದ 
ಮೇಲೆ ತುಟಿಗೊಂದು ಮುತ್ತು ಕೊಟ್ಟ. ಜಾನಕಿ ಮಾಂತ್ರಿಕನ ಮೋಡಿಗೆ 
ಕ್ಸ ಮುಗ್ಧ ಮಗುವಿನಾತಾದಳು. ಪುಂಗಿಯ ನಾದದ ಮೋಹಕ್ಕೆ ಸಿಕ್ಕಿ 
ಹಾವಂತೆ ತೆಸ್ಸಗಾದಳು. ಇಬ್ಬರ ದೇಹಗಳಲ್ಲಿ ಕಾವೇರಿತು. ಮೈಮರೆತು 
ಹೊನ್ನ ಜಾನಕಿಯ ಕಿವಿಯಲ್ಲಿ ಪಿಸುಗುಟ್ಟಿದ. "ಜಾನಿ ನೀನು ನನ್ನ ರಾಣಿ, 
ನಿನ್ನ ಬಲೆಗೆ ಸಿಕ್ಕಿ ತಪ್ಪಿ ಸಿಕೊಳ್ಳ ಲಾಗದ ಹುಳುವಾಗಿದ್ದೇನೆ. ನನ್ನನ್ನು ನೀನು 
ಬ್ರೀತಿಸುತ್ತೀಯಾ ! ಎಂದು ಕೇಳಿದ. ಜಾನಕಿಗೆ ಸ್ವರ್ಗವೇ ಭೂನಿಗಿಳಿ 
ನಸಂತಾಯಿತು. ಬಿಸಿಲೂ ಬೆಳ್ಚಿಂಗಳಾಯಿತು. ಮನಸ್ಸು ರ್ವದಿಂದ 
[ರಿಗೆದರಿತು. ಪಾರ್ವತಿಯ ಮೇಲೆ ದಿಗ್ವಿಜಯ ಸಾಧಿಸಿದಷ್ಟು ಹೆಮ್ಮೆಯೆನಿಸಿತು. 

ಇನ್ನು ಹೊನ್ನ ತನ್ನವನೆಂದು ಆ ಕೂಡಲೇ ನಿರ್ಧರಿಸಿದಳು. ಗಂಟಿಗಳೇ 
ಳೆದು ಹೋಗಿದ್ದವು ಈ ಪ್ರಣಯಿಗಳ ಪ್ರಪಂಚಕ್ಕೆ ಹೊತ್ತು ಗೊತ್ತುಗಳ 
ುರ್ಬಂಧವಿದ್ದಂತೆ ಕಾಣಿಸಲಿಲ್ಲ. ತಂದೆಗೆ ತಂದ ಊಟದ ನಿಷಯನೇ ವಂಕಿ 
ಹೋಯಿತು. 


( ತಬ್ಬಪ ಹೆಜ್ಜೆಗಳು 


ಅಸ್ಪ ಊಟ ಬಾರದಿದ್ದನ್ನು ನೋಡಿ ಹಸಿದು ಕಂಗಾಲಾಗಿ ಸಿಟ್ಟಿಗೆದ್ದು 
ಮನೆಗೆ “pra ಇವರಿಗೆಲ್ಲಾ ಛೆಡಾಳಿಸಚೀಕೆಂದು ಕೆಲಸವನ್ನು ಇಲಿ, 
ಎತ್ತುಗಳನ್ನು ಬಿಚ್ಚಿ ಮರದ "ನೆರಳಲ್ಲ ಕಟ್ಟ ಮನೆಯತ್ತ ಹೊರಟುಬಂದಿದ್ದ. 
ಹಕ್ಕಿರ ಬಂದವನು ದಂಡೆಯ ಮೇಲೆ ಯಾರೋ ಗಂಡು ಹೆಣ್ಣುಗಳು ನಿಂತ 
ಭಂಗಿ ಬೇಸರ ಶರಿಸಿ ಅವರನ್ನು ಎಚ್ಚ ರಿಸಲು ಚಪ್ಪಾಳೆ ತಟ್ಟ ದ. 

ಬೆಚ್ಚಿಬಿದ್ದ ಹೊನ್ನ ಜಸಕಕೆಯಕ6? ಅಪ್ಪು ಟ್‌ ಬಿಡಿಸಿಕೊಂಡು 
ಬೇಕಿ ಜೇಕೆಯಾದರು. ಜಾನಕಿಗೆ ದೂಂದಿಂದಲೇ ತಂದೆಯ ಗುರುತು 
ಹತ್ತಿತ್ತು. : "ಹೊನ್ನ ಅಪ್ಪ....ಅಪ್ಪ....ಓಡಿಹೋಗು' ಎಂದು ಹೇಳಿ ಶಾನೂ 
ಹಿಡಿದಳು. ಆ ಹುಡುಗಿ ಓಡುವುದನ್ನು ನೋಡಿ” ಅಪ್ಪನಿಗೆ ಅನುಮಾನವಾಗಿ 
ಹತ್ತಿರದ ದಾರಿಯಿಂದ ಓಡುವ ಜಾನಕಿಯನ್ನು ಹಿಂಬಾಲಿಸಿದ. ಅವನಿಗೆ 
ತುಗಳಿಂದು ತಿಳಿಯಲಿಲ್ಲ. ಸೋತ ಕಾಲುಗಳು ತುಂಬಾದೂರ ಜಾನಕೆಯನ್ನು 
ಕಕೆಡೊಯ್ಯಲಿಲ್ಲ. "ಅಪ್ಪ? ಹತ್ತಿರವಾದ. ಥಟ್ಟ ನೆ ಹಿಂದಿನಿಂದ ಜಡೆಗೆ ಕ್ಕೆ 

ಹಾಕಿ ಜಗ್ಗಿ ನಿಲ್ಲಿಸಿದ. 'ಜಿದರು ಕಂಗಳಿಂದ ತಿರಂಗ ನೋಡಿದಳು. 

| ಅಯ್ಯೋ ದರಿದ್ರ ಮುಂಡೇದೆ, : ನೀನೇನಾ ಈ ಹಾಳು ಕೆಲಸ ಮಾಡ್ತಿ 
ದ್ವದ್ದು. ಏನ್ಸಂತು ದೊಡ್ಡ ರೋಗ, ಬೀದಿ ಬೇವಾರ್ಸಿಗಳನ್ನೆಲ್ಲ ತಬ್ಬು 
ಕೋತೀಯೇನೆ? ನಡಿ ಮನೆಗೆ ಸೂಳೆ ಮುಂಡೇಜಿ, ಕಾಲು ಮುರಿದು ಕೈಗೆ 
ಕೊಟ್ಟಕೆ ಹಾದಿಗೆ ಬರ್ತಿ. ನಮ್ಮ ಮರ್ಯಾದೇನ ಬೀದಿಸಾಲು ಮಾಡೋಕೆ 
ಹೊಂಟ್ಯೂ ?-ಎಂದು ದರದರ ದನಗಳನ್ನು ಎಳೆಯುವುದಕ್ಕಿಂತ ರಭಸವಾಗಿ 
ಎಳೆದು ನಡೆದ ಮನೆಯತ್ತ. ಮನೆ ಸೇರುತ್ತಲೇ ಣೆ688 ಯತ್ತು ಕಾಣ 
ಅವಳ ಕಡೆಗೆ ಕೆಡವಿದೆ... ಅವಳಿಗೆ ಏನೂ ಅರ್ಥವಾಗಸಿ ನಿಂತದ್ದನ್ನು ನೋಡಿ 
ರೋಷದಿಂದಲೇ ಅವಳು ಮಾಡಿದ ಕೆಲಸವನ್ನು ವಿವರಿಸಿದ. ತಿಂಗಳಾದರೂ 
ಸುಧಾರಿಸಿಕೊಳ್ಳ ದಷ್ಟು ಭಯಂಕರವಾದ ಏಟುಗಳು, ಮೈ ತುಂಬಾ 
ಬಾಸುಂಡೆ'.... ನೆನೆಸಿಕೊಂಡಷ್ಟೂ ಮೈಯೆಲ್ಲಾ ಕಂಪಿಸುತ್ತಿತ್ತು. 


೫ x ತ x 


ಮಗಳ ನಡಕೆ ತಾಯಿಯನ್ನು ಮತ್ತಷ್ಟು ಕುಗ್ಗಿಸಿತ್ತು. ಗಂಡನನ್ನು 
ಅದಷ್ಟು ಬೇಗ ಜಾನಕಿಗೆ "ವರನನ್ನು ಗೊತ್ತು ಮಾಡಲು ಅಂಗಳಾಚಿದಳು'.- 


ಶಕದ ಹೆಜ್ಜೆ ಗಳು ಗ್ಳ 
ಮಾನಗೆಟ್ಟ ಮುಂಡೆಗೆ ಮಗನ್ನ ಕೊಡೋ ಮಹಾತಾಯಿ ಯಾರಿರ್ರಾಕೆ 
ಹೇಳು? ಕಕ ಎನ್ಟೊ (ಸಲ ಕೋಹಪದಿಂದೆ ನುಡಿದಿದ್ದ ರೂ ಹೆಂಡತಿಯ 
ಒಶಾ ಯಕ್ಕೆ FS” ಮದುನೆಯ ಪ್ರ ಯತ ಗಳನ್ನು ನಡೆಸಿದ. ಜಾನಕಿಗೆ 
ಹೊನ್ನ ನ ಹೊರತು ಬೇರಾರನ್ನೂ ಮದುನಯಾಗಬಾರಣೆಂಬ ಹಟ ಮತ್ತ ಷ್ಟು 
ಬಲವಾಯಿತು, ಬಂದ ಯಾವೊಂದು ಗಂಡೆನ್ನೂ ಒಪ್ಗೆ ಲಿಲ್ಲ. 'ಮುಡುಸೆಯೆ! 
ಬೇಡನೆಂದು ಹಟ ಹಿಡಿದಳು, 

"ಅಪ್ಪ'ನಿಗೆ "ಅಮ್ಮ'ನಿಗೆ ಜೀಸರಪೆನಿಸಿತು. ತಂದೆಗೆ ಸಿಟ್ಟು ನೆತ್ತಿ Kk: 
ಇನ್ನೊ ky ತಿಂಗಳಲ್ಲಿ: ನಿನ್ನ ಪುದುನೆ ಮುಗಿಸಿಯೇ ತೀರುತ್ತೆ, (ನೆಂದು ಛಲ 
ಹಿಡಿದ" ಜಾನಕಿಗೆ ಅಪ್ಪ ನ ಸಿಟ್ಟು ವಿಂತಹುಜೆಂಬುದು ತಿಳಿದಿತ್ತು. ಅಂದೆ) 
ಕೊಂಡದ್ದ ನ್ನು RE ತರುತ್ತಾ, ನೆ. ಇದರಿಂದ ಪಾರಾಗುವುದು. 
ಹೇಗೆಂದು ಯೋಚಿಸಿ ಏನೂ ಹೊಳೆಯದಾದಾಗ ಸಾಯಲು ನಿರ್ಧರಿಸಿದಳು. 
ಹೊನ್ನನಿಗೆ ಈ ನಿಚಾರ ತಿಳಿಸಿದರೆ ಏನಾದರೂ ಮಾಡಿಯಾನು ಆದರೆ ತಿಳಿಸು 
ವುದು ಹೇಗೆ? ಹೊನ್ನ ಮತ್ತೆ ಪಟ್ಟ ಣಕ್ಳೆ ಹೋಗುತ್ತಾನೆ ಅನ್ನೋ ಸುದ್ದಿ 
ಜೇಕೆ ಅವಳಿಗೆ ಸಡಿಲೆರಗಿದಂತಾಗಿತು.. ಸರಾ ಇರುವ ನಿಷಯ ತಿಳಿಸಿ 
ಅವಳನ್ನೇ ಆಶ್ರಯಿಸಲೇ ?- ನಂಡು' ಯೋಚಿಸಿದಳು. 

| ತಕ್ಷಣ ಹುಣಿಸೇ ಮರದ ಕೆಳಗೆ ನೆಲದಲ್ಲಿ ಪತ್ರಗಳನ್ನು. ಮುಚ್ಚಿಟ್ಟು 
ವ್ಯವಹಾರ ನಡೆಸುತ್ತಿದ್ದುದು ನೆನಪಿಗೆ ಬಂತು. ಏನಾದರೂ ಸ.ದ್ದಿಗಾಗಿ 
ಅಲ್ಲಿ ತಡಕಾಡುವುದು ಅವರಿಬ್ಬ ರಿಗೆ ಅಭ್ಯಾಸವಾಗಿತ್ತು. ಪತ್ರವ್ಯವಹಾರ 
ಇಲ್ಲಿಂದಲೇ ನಡೆಸುತ್ತಿದ್ದುದು. ರಕ ಅದೂ ಈಗ ಅಸಾಧ್ಯವೆನಿಸಿತ್ತು. 
ಹೊನ್ನನಿಗೂ ಜಾನಕಿಯನ್ನು ಕಾಣದೆ ಬೇಸೆರನೆನಿಸಿತ್ತು. ಪಾರ್ವತಿಯ ' 
ಮನೆಗೆ ಹೋದರೆ ಸುದ್ದಿತಿಳಿದೀತೆಂದು ಹೊರಟ. 

ಪಾರ್ವತಿಗೆ ಹೊನ್ನ ಇಸ್ಟು ದಿವಸಗಳ ಮೇಶೆ ಬಂದದ್ದು ಒಂದು ಕಡೆ 
ಖುಸಿ. ಇನ್ನೊಂದು “ಡಿ 419 'ಬಂದನನೇ ಬೂಸಿ ಬಗ್ಗೆ 
ನಿಚಾರಿಸಿದ. ಪಾರ್ನತಿಗೆ ವಿಚಿತ್ರವೆನಿಸಿತು. ಎದುರಿಗಿರುವ ತನ್ನನ್ನು 
ವಿಚಾರಿಸುವುದಕ್ಸೆ ಮೊದಲು ಹ್‌ ಸ್ಪ ನಿಚಾರಿಸುತ್ತಿದ್ದಾನೆ. ಸ್ವಲ್ಪ 
ಅಸಮಾಧಾನವಿದ್ದರೂ ಹೆತ್ತಿಕ್ಸಿಕೊಂಡು. "ಈಗವಳು ಈ ಕಡೆ ಬಸೋದೇ 
ಇಲ್ಲ-ಅವರ ಮನೆಯಲ್ಲಿ ಅವಳನ್ನು ಹೊಸ್ತಿಲಾಚಿ ಬಿಡೋಲ್ಲ. ನಿಂಗೊತ್ತ 


§ ತಪ್ಪಿದ ಹೆಜ್ಜೆಗಳ 


ಹೊನ್ನ ಜಾನಕಿ ಎಂತಹ ಕೆಟ್ಟ ಕೆಲಸ ಮಾಡಿದ್ದಾಳೆ?....ಎಂದು ಆಶ್ಚರ್ಯ 
ದಿಂದ ಪ್ರಶ್ನಿಸಿ ಇಡೀ ಕತೆಯನ್ನು ಪ್ರಾರಂಭಿಸಿ ವಿವರಿಸಿದಳು. ಹೊನ್ನ 
ಮಾತ್ರ ನಗುತ್ತಲೇ ಇದ್ದ, ಈ ಕತೆ ಹಳೆಯದು. ಕಥಾನಾಯಕ ತಾನೇ 
ಆಗಿರುವಾಗ ಅನನಿಂದ, ಯಾನ ಪ್ರತಿಕ್ರಿಯೆಯೂ ಬರಲಿಲ್ಲ. ಹೊನ್ನ 
ಸುಮ್ಮನಿದ್ದುದು ನೋಡಿ ಪಾರ್ವತಿಗೆ ರೇಗಿತು. 

ಮಾನಗೆಟ್ಟವಳನ್ನು ಯಾರು ಮುಡುನೆಯಾಗ್ತಾರೆ ಹೊನ್ನ, ಏನೋ 
ತಿಳಿದವಳೆಂತೆ ಹೇಳಿದಳು. "ನಾನು' ಎಂದ ಹೊನ್ನ, 

ಏನು! ನೀನಾ!....ಫಿನಗೇನು ತಲೆ ಕೆಟ್ಚಿದೆಯಾ? ಎಂದಳು. "ಪಾರ್ವತಿ 
ನಾನು ಹೇಳೋ ಮಾತನ್ನು ಸಮಾಧಾನವಾಗಿ ಕೇಳಿದರೆ ನನ್ನ ಮನಸ್ಸಿನಲ್ಲಿ 
 ಇರುವುದನ್ನೆಲ್ಲ ಹೇಳ್ತೀನಿ. ಆದರೆ ಅದನ್ನು ನೀನು ಯಾರಿಗೂ ಹೇಳಬೇಡ 
` ಎಂದು ಅವಳಿಂದ ಭಾಷೆ ತೆಗೆದುಕೊಂಡ. | 
ಬ ಪಾರ್ವತಿ ಸಮಾಧಾನವಾಗಿ ಎಲ್ಲವನ್ನೂ ಕೇಳಿದಳು. ಜಾನಕಿಯ 

ದ್ರೋಹ ಅವಳೆಡೆಯಲ್ಲಿ ನೂರಾರು ಕುಲುಮೆಗಳನ್ನು ಹೊತ್ತಿಸಿದರೂ, 

 ಹೊನ್ನನ ಪ್ರೀತಿಯೂ ಅವಳ ಮೇಲೆ ಇದೆಯೆಂದರಿತ ಅವಳ ಹೆಣ್ಣು ಹೃದಯ 
| ತುಟಿಕಚ್ಛಿ ಸೋಲನ್ನ ಪ್ಪ ಸುಮ್ಮನಾಯಿತು. 

.. ಹೇಗಾದರೂ ಮಾಡಿ ಜಾನಕಿಯನ್ನು ಹೊರಗೆ ಬರುವಂತೆ ಮಾಡು. 
ಪಾರೂ ನಾನು ನಿನ್ನನ್ನು ಏನೂ ಕೇಳಲಿಲ್ಲ... ಇದೊಂದು ಸಹಾಯ ಮಾಡು 
; ಜಾನಕೀನ ನಾನು ತುಂಬಾ ಪ್ರೀತಿಸ್ತೀನಿ,  ದಯನಿಟ್ಟು ಏನಾದರೂ ಒಂದು 

ವ್ಯವಸ್ಥೆ ಮಾಡು. ; 

ಪಾರ್ವತಿ ಗಂಭೀರವಾಗಿ ಯೋಚಿಸಿದಳು. ಹೊನ್ನ ತನಗೆ ಮಾಸಲು 
ವ್ಯಕ್ತಿ. ಆದರೆ ಈಗ ತನಗೆ ತನ್ನ ಭವಿಷ್ಯವನ್ನು ಕೆಡವಿ ಗೆಳತಿಯ ಭವಿಷ್ಯ 
ವನ್ನು ನಿರ್ಮಿಸಜೇಕಾಗಿದೆ. ಏನೂ ಹೇಳಲು ತೋಚಲಿಲ್ಲ. ಹೊನ್ನ 
ತುಂಬಾ ಒಳ್ಳೆಯವನು. ನೋಡೋಕೆ ಜೆಲುವ ನಿಜ. ಆದಕಿ ಎಟುಕದ 
ದ್ರಾಕ್ಷಿ ಗೊಂಚಲಾಗಿದ್ದಾನೆ. ಜಾನಕಿಯೇ ಅದೃಷ್ಟವಾತೆ ! ದೀರ್ಫ ನಿಟ್ಟು 
Ko a ಬಿಟ್ಟಳು. 

ಹೊನ್ನ ಪಾರ್ವತಿಯತ್ತ: ದೈನ್ಯವಾಗಿ ನೋಡಿದ, ಪಾರ್ವತಿಯ 
| ಮನಸ್ಸು ಕರಗಿತು, 


ತಪ್ಪಿದ ಹೆಜ್ಜೆ ಗಳು 9 


ಒಳಗಿಂದ ಸಾ ವನ ೯ ತಿಯ ತಾಯಿ ಕೇಳಿದಳು. "ಯಾರೇ ಅಡು 
ಮಾತಾಡ್ತಿರೋದು ?-ಎಂದು. 

. *ಹೊನ್ನ ಭಾವ' ಅಮ್ಮ ಎಂದು ಉತ್ತರಿಸಿ, ಹೊನ್ನನತ್ತ ತಿರುಗಿ 
- "ಆಯ್ತು" ಶಫಿವಾರ ಕೆಂಪಮ್ಮನ ಕೆರೆಯ ಹತ್ತಿರದ ದಿಣ್ಣೆ ಬಳಿಗೆ ಬರೋಹಾಗೆ 
... ಮಾಡ್ತೀಫಿ.. ಸಂಜೆ ನಾಲ್ಕು ಗಂಟಿಗೆ ನೀನು ಬಂದ್ಬಿಡು ಅಲ್ಲಿಗೆ'.ಎಂದು 
ಆತುರವಾಗಿ ಎದ್ದು, ಇರು ಹೊನ್ನ ಕಾಫಿಯಾದರೂ ಕುಡಿದು ಹೋಗುವಿ 
ಯಂತೆ-ಎಂದಳು. 

ಬೇಡ ಪಾರ್ವತಿ, ನನಗೆ ಮನಸ್ಸು ಸರಿಯಿಲ್ಲ. ಇನ್ನೊಮ್ಮೆ ಎಂದಾ 
ದರೂ ಬಂದಾಗ  ಕುಡಿದರಾಯ್ತು. ನಾನಿನ್ನು ಬರೆ ಹ ನಿಂದು ಹೇಳು 
ತ್ರಲೇ ಸರಸರ ನಡೆದ. 


# & ಕೇ ಜೇ 


ಜಾನಕಿಗೆ ಒಂದೊಂದು ಕ್ಷಣ ಕಳೆಯುವುದೂ ಒಂದೊಂದು ಯುಗ 
ವಾಯಿತು. ಮೇಲೆ ಮೇಲೆ ಗಂಡುಗಳು ಬಂದು ಅವಳನ್ನು ನೋಡಿ ಹೋಗು 
ತ್ತಿದ್ದರು. ಒಂದಿಬ್ಬ ರಿಂದ ಒಪ್ಪಿಗೆಯ ಸೂಚನೆಯೂ ಸಿಕ್ಕಿ ಮದುವೆಯ 
ಪ್ರಯತ್ನದ ಒತ್ತಡ. ದಟ್ಟ ಇ ಬತ ಅಪ್ಪ ಅಮ್ಮನನ್ನು ಎದುರಿಸಲೇ 
| ತೀಡ ಗಳಿಗೆ ಬಂದೇ ei ER ಅವರನ್ನು ಮುಖಾಮುಖಿಯಾಗಿ 
" ಎದುರಿಸುವ ಥೈರ್ಯವನಿರಲಿಲ್ಲ. ಒಬ್ಬಳೇ ಮುಳು ಮುಳು ಅತ್ತಳು. 
"ಜೀವಕೇ ದಾರಿತೋರಿಸೆಂದು ಅಸಹಾಯಕವಾಗಿ ಅಂಗಲಾಚಿದಳು. ಆದರೂ 
ದಾರಿ ಕಾಣಲಿಲ್ಲ. ತಂಗಿಯ ಕಾವಲು, ಅಪ್ಪನಕಾವಲು, ಸರ್ಪಕಾವಲಿ 
ಗಿಂತ ಬಲವಾಗಿತ್ತು ಮತ್ತು ಭಯಂಕರನಾಗಿತ್ತು. 

ಸಂಜೆಗೆ ಪಾರ್ವತಿ ಬಂದಳು. ಅವಳನ್ನು ಮುಖಕೊಟ್ಟು ಮಾತಾಡಿ 
ಸುವ ಥೈರ್ಯಬರಲಿಲ್ಲ. ಒಳಗೊಳಗೆ ತಾನು ಮಾಡುತ್ತಿರುವ ದ್ರೋಹದ 
ನೆನಪು ಕಾಡುತ್ತಿತ್ತು. 

ಜಾನಕಿಯ ಅನ್ಯಮನಸ್ವತೆಯನ್ನು ನೋಡಿ ಪಾರ್ವತಿಯೇ ಮಾತಿಗೆ 
ಮುಂದಾಗಿ, ಕಿವಿಯಲ್ಲಿ ಗುಬ್ಬಾಗಿ ಹೊನ್ನನ ಮಾತನ್ನು ತಿಳಿಸಿದಳು. ಕ್ಷಣ 
ಕಾಲ ಸಂತೋಷದಿಂದ ಮುಖ ಜೆಳಗಿದರೂ ಮರುಗಳಿಗೆ ನೋಡದ ಛಾಯೆ 


10 ಕಟ್ಟದೆ ಹೆಜ್ಜೆಗಳು 


ಆವರಿಸಿತು. ಪಾರ್ವತಿಗೆ ಅರ್ಥವಾಯಿ:ತು. ಅವಳೇ ದಾರಿ ಸೂಚಿಸಿದಳು. 

ಜಾನಕಿಯ ಮನಸ್ಸಿಗೆ ಸ್ವಲ್ಪ ನೆಮ ಒದಿಯೆನಿಸಿತು. ಪಾರ್ವತಿಯ 
ಬಗೆಗಿನ ತಪ್ಪುಕಲ್ಪನೆ ಕರಗಿತು. ಬ! ಅವಳ ಬಗ್ಗೆ ಅಭಿಪ್ರಾಯ 
ಸಟ್ಟಿದ್ದಳು. ಆದರೆ ಪಾರ್ವತಿಗೆ ದಕ್ಕಬೇಕಾದ ಹೊನ, ನನ್ನು ತನಗೆ 
ಧು ಇ! ಬಿಟ್ಟುಕೊಡುವುದು ಹೇಗೆ ೫ ಏಕೆ ಎಂದು ಮಾತ್ರ. ಅವಳ 
ಬುದ್ದಿ ಗೆ ಹೊಳೆಯಲಿಲ್ಲ. 

ಸಧ್ಯಕ್ಕೆ ಯಾವುದೋ ದಾರಿ ತೋರಿಸುತ್ತಿ ದ್ಹಾಳಲ್ಲ-ಎಿಸಿ. ಬರತ 
ಹೃದಯ ಕೃತಜ್ಞತೆಯಿಂದ ತುಂಬಿಹೋಯಿತು. ` 

ನೀನಂದಂತೆ ನಿಮ್ಮ ಮನೆಗೆ ಆದಿನ ಬರುತ್ತೇನೆ ಪಾರೂ. ' ನಿನ್ನ ಉನ 
ಕಾರ ಜನ್ಮ ಜನ್ಮದಲ್ಲೂ ಮರೆಯುವುದಿಲ್ಲ ಎಂದು ಅವಳೆರಡೂ ಕೈಗಳನ್ನು 


ಹಿಡಿದುಕೊಂಡು ಮುತ್ತಿಟ್ಟ ಳು, 


ಜಾನಕಿ ಹೊನ್ನರು ಓಡಿ ಹೋಗಿರುವುದು ಊರಿಗೆಲ್ಲಾ ಟಾಂ ಟಾಂ 
ಆಯಿತು. ಇಬ್ಬರೂ ಒಟ್ಟಿಗೆ ಇಲ್ಲವಾದ್ದರಿಂದ ಜನರ ನಾಲಿಗೆಗಳು ಹೊರೆ 
ಳಾಡಿ ಸುದ್ದಿಗಳ ಚಿತ್ತಾರಗಳನ್ನು ಬಿಡಿಸಿದವು. ಜಾನಕಿಯ ತಾಯಿತಂದೆ 
ಗಂತೂ ಊರಲ್ಲಿ ಮುಖ ಎತ್ತಿಕೊಂಡು ತಿರುಗಾಡಲು ಆಗಲಿಲ್ಲ. ಹಾಳು ' 
ಮುಂಡೆ ಮತ್ತೆ ಬರದೆ ನೆಗೆದು ಬಿದ್ದರೆ ಚೆನ್ನ-ಎಂದು ಬಯಸಿತು ತಂದೆಯ 
ಮನಸ್ಸು. ಆದರೆ ತಾಯಿಯ ಹೃದಯ ಅಷ್ಟು ನಿಷ್ಠುರವಾಗಲು ಸಾಧ್ಯ 
ವಾಗಲಿಲ್ಲ. ಒಂದು ಕಡೆ ಅವಮಾನದ ಉಮ್ಮಳ ; ಮತ್ತೊಂದು ಕಡೆ ಮಗಳ 
ಅಗಲಿಕೆಯ ವೇದನೆ-ಈ ಎರಡರ ನಡುನೆ ಹರಿದು ಹಂಚಿ ಹೋಗಿದ್ದಳು. 
ದಿನಗಳ ಮೇಲೆ ದಿನಗಳು ಉರುಳಿದವು ಇವಳಿಂದಾಗಿ ಕಿರಿಯಳೆ ಮದುವೆಯೂ 
ಆಗುನಂತಿಲ್ಲ. ಜಾನಕಿಯ ತಂದೆಯಂತ್ಕೂ ಎಂದಿಗೆ ಅವಳು ಬಂದರೂ 
ಜೀವಂತವಾಗಿ ಉಳಿಸುವುದೇ ಇಲ್ಲ-ಎಂದು ನಿರ್ಧರಿಸಿದ. ತಾಯಿಗೆ ಪಾರ್ಶ್ವ 
ವಾಯುವಿನಿಂದ ಪೂರ್ತಿಯಾಗಿ ದೇಹದ ಒಂದು ಭಾಗ ಜಡವಾಯಿತು. ಮಗಳ 
ಚಿತೆ ಜೀಕೆ ಭೂತದಂತೆ ಕಾಡುತ್ತಲೇ ಇತ್ತು. "ದೇವರೇ ನನ್ನ ಮಗಳು 


 ತೆಪ್ಪಿನೆ ಹೆಜ್ಜೆಗಳು 11 


ಎಲ್ಲೆಯೇ ಇರಲಿ, ಸುಖವಾಗಿಡು ತಂಡೆ'-ಎ:ದು ಆರ್ತವಾಗಿ ಹಾಕ್ಸಿಸುತ್ತಿತ್ತು. 
ಅವಳ ಮನಸ್ಸು. 

ಸುಮಾರು ಎರಡು ತಿಂಗಳು ಕಳೆದಿರಬಹುದು. ರಾತ್ರಿ 10 ಕಿಂತ 
ಹೆಚ್ಚು ಹೊತ್ತಾಗಿದೆ. ತಾಯಿಯ...ದೇಹ ದೌರ್ಬಲ್ಯದಿಂದಾಗಿ, ತೆಂಡೆ ಕಿರಿ 
ನುಗಳಿಬ್ಬರೇ ಕೆಲಸ ಮಾಡಬೇಕಾಗಿದೆ. : ಮೊದಲಿನ ಸಂತೋಷ, ಕಳೆ ಸತ್ತ 
ಶವದಂತಿದೆ. ಹಾಸಿಗೆ ಹಿಡಿದ ಹೆಂಡತಿಗೆ ಒಂದು ಬಟ್ಟಲಲ್ಲಿ ಹಾಲು ತಂದು 
ಕುಡಿಸಿ, ಮಲಗಿಸಿ ಮೈ ತುಂಬಾ ಕಂಬಳಿ ಹೊದ್ದಿಸಿ ಮಲಗಲು ಹೋದ. 
ಇದ್ದಕ್ಕಿದ್ದಂತೆ ಬೆಚ್ಚುವ ಗುಡುಗು, ಸಿಡಿಲಿನ ಆರ್ಭಟ ಸಟಸಟನೆ ಹನಿದದ್ದು 
_ ಕೇಳಿಸಿತು. ಥುತ್‌ ಇದೊಂದು ದರಿದ್ರ ಮಳೆ. ನಿದ್ರೆ ತುಂಬ ಬಂದಿರೋವಾಗ 
ಈ ಹಾಳು ಮಳೆ ' ಈಗಲೇ ಬರಬೇಕೇ ? ಎಂದು ಗೊಣಗುತ್ತಲೇ ಎದ್ದು 
ಮಡದಿ ಮಲಗಿರುವ ಕೊಠಡಿಗೆ ನಡೆದ. ಅಷ್ಟರಲ್ಲಿ ಯಾರೋ ಬಾಗಿಲು 
ತಟ್ಟಿ ದಂತಾಯಿತು. ಮಲಗಿದ್ದ ಉಮ ಕನಸು ಕಂಡವಳಂತೆ ಬೆಚ್ಚಿ ಎದ್ದು 
ಕುಳಿತಳು. ಮತ್ತೆ ಸಪ್ಪಳ | ಬಾಗಿಲು ಬಡಿಯುತ್ತಿದ್ದುದು. ಅವಳಿಗೆ ಒಬ್ಬಳೇ 
ಎದ್ದು ಬಾಗಿಲು ತೆಗೆಯಲು ಭಯವಾಯಿತು. ಅಪ್ಪನನ್ನು ಕೂಗಿದಳು. 
ಇವಳ ಕೂಗನ್ನು ಕೇಳಿ ಅಲ್ಲಿಂದಲೇ ಕಿ5ಚಾಡಿದ. ಯಾಕೆ ಹಾಗೆ ಬಡ್ಕೊ 
ತೀಯ ? ಬಿದ್ದು ಕೋಬಾರಜಿ? ಎಂದ ಸಿಡಿಮಿಡಿಗೊಳ್ಳುತ್ತಾ ಉಮ ಇನ್ನು ' 
 ಅಸ್ಪನಿಗೆ ಹೇಳಿ ಪ್ರಯೋಜನವಿಲ್ಲೆಂದೆನಿಸಿ ತಾನೇ ಎದ್ದು ಹೋಗಿ ಭಯ 
. ದಿಂದಲೇ ಬಾಗಿಲು ತೆಗೆಯಲು ಪ್ರಯತ್ನಿಸಿದಳು. ಹೊರಗಿನಿಂದ "ಅಮ್ಮ 
ಅನ್ಮು' ಎನ್ನುವ ಕೂಗು ಕೇಳಿಸಿತು. ಬಾಗಿಲಿಗೆ ಕಿವಿಗೊಟ್ಟು ಆಲಿಸಿದಳು, 
ಅಕೃನ ಧ್ವನಿಯಿದ್ದಂತೆನಿಸಿತು. ಮೆಲ್ಲನೆ ಅಗುಳಿ ಸರಿಸಿದಳು. ತೊಯ್ದು 
ಮುದ್ದೆ ಮುದ್ಧೆಯಾಗಿ ಛಳಿಯಿಂದ ನಡುಗುತ್ತಾ ನಿಂತಿದ್ದಾಳೆ. "ಅಪ್ಪ' 
ಅಕ್ಕ ಬಂದಿದ್ದಾಳೆ. ಎಂದು ಒಂದೇ ಉಸಿರಿಗೆ ತಂದೆಯ ಬಳಿಗೆ ನಡೆದಳು. 
"ಅಕ್ಕ? ಎನ್ನುವ ಶಬ್ಧ ಕಿವಿಯ ಮೇಲೆ ಬಿನ್ಹದ್ದೇ ಸೆಬೆದು ತಿಂತ ಕೆಂಪು ಕಿಡಿ 
ಹಾರಿತು ಕಂಗಳಿಂದ, ಕಟಕಟನೆ ಹಲ್ಲು ಕಡಿದ. ಈ ಕ್ಷಣದಲ್ಲಿಯೇ ಅವಳನ್ನು 
ಮುಗಿಸಬೇಕೆನ್ನುವ ನಿರ್ಧಾರದಿಂದ ದಡದಡನೆ ನಡೆದ. ತಂದೆಯ ಅವತಾರ 
ವನ್ನು ನೋಡಿ ಮತ್ತಷ್ಟು ಕಂಪಿಸಿದಳು. ಮಾತಿಲ್ಲದೆ ಥಟ್ಟನೆ ಮುಂದಲೆ 
ಹಿಡಿದು ಒಳಕೈಳೆದುಕೊಂಡ. ದೊಪ್ಸೆಂದು ಬಾಗಿಲು ಹಾಕಿದ. ಉಮಾಳ 


12 ಕಪ್ಪದ ಹೆಜ್ಜೆಗಳು 


ಕಣ್ಣಲ್ಲಿ ನೀರೂರಿತು. ಅಸ್ಸ ಅಕ್ಕನನ್ನು ಕೊಂಡೇ ಬಿಡುತ್ತಾನೆಂದು ಭಯ 
ವಾಯಿತು. ಒಂದು ಸಲ LN ಹಿಂಬದಿಯಿಂದ ಒದ್ದೆ. ಮುಗ್ಗು ರಿಸಿ 
ದಳು ಜಾನಕಿ "ಅಯ್ಯೋ ಅಮ್ಮ' ಎಂದು ನರಳಿದಳು. ಈ ಗದ "ಕ್ಕೆ ಮಲಗಿದ್ದ 
ಜಾನಕಿಯ ತಾಯಿಗೆ ಎಚ್ಚರವಾಯಿತು. "ಯಾರೂಂದ್ರೆ' ನಮ್ಮ ಜಾನಿ 
ಬಂದಿದ್ದಾಳಾ? ಇಲ್ಲಿಗೆ ಕಳಿಸೀಂದ್ರೆ.. ನರಳುತ್ತಲೇ ಹೇಳಿದಳು. 

ಫಸಳ ಬಂದಿದ್ದಾಳೆ ನಿನ್ನ ಕುಲಪೃತ್ರಿ. ಸೂಳೆ ಮುಂಡೇದು. “ಹಾದರ 
ಮಾಡಿ, ನಾಚಿಕೆಯ: ಲಡೆ ಬಂದಿದ್ದಾ ಫೆ. ಕಣ್ಣು ಂಬ ನೋಡಿ ಸಂತೋಷ ಪಡು. 
ಬೇಗ ಬಂದು ನೋಡಿ ಡು ಇಲ್ಲ ಅವಳ ಡಾ ಬೀಳುತ್ತೆ-ಎಂದ ಗಟ್ಟಿಯಾಗಿ. 

ಅವಳಿಗೆ ಸಂಸ್ಥಿತಿಯ ಗಂಭೀರತೆಯ ಅರಿನಾಖಿ.ತು. ಏಳಲು 
ಪ್ರಯತ್ನಿಸಿ ಬಿದ್ದಳು. ಆದರೂ ಮತ್ತೊಮ್ಮೆ ಪ್ರಯತ್ನ ಪೂರ್ವಕವಾಗಿ 
ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ನಡುಗುವ ಕಾಲುಗಳನ್ನು ಎಳೆದು 
ಕೊಳ್ಳುತ್ತಾ ಭ್ರೂ ಬಂದಳು. ಅವಳನ್ನ ಒಂದು ನಿಮಿಷ ಬಿಡೀಂದ್ರೆ. 
ನಾನೊಂದು ಸಲ ಮಾತಾಡಿಸಿಬಿಡ್ತೀನಿ. ಆಮೇಲೆ ಮಾತಾಡೋ ಅದೃಷ್ಟ 
ಇರುತ್ತೋ ಇಲ್ಲೊ ?-ಅಂಗಲಾಚಿ ಕೇಳಿದಳು. ಕ 

"ನೀನ್ಯಾಕೆ ಸ ಸಾಯೋಕೆ ಬಂದೆ. ಬಿದ್ಧೊ ಂಡಿದ್ರೆ ಆಗ್ತಿರ್ಲಿಲ್ವೆ? ಈ 
ದರಿದ್ರ 4 ಮುಖನೋಡಿ ಸಾಯ್ದೆ (ಕಂತೆ ಮಾಡಿದಿ eck pe ? 
ಅಬ್ಬ ನ್ಟ ಕೇಳಿದ. 

ದಯಾರ್ದ್ರ ಕಣ್ಣು ಗಳಿಂದ ಗಂಡನ ಕಡೆ ನೋಡಿದಳು. ಸಿಟ್ಟಿನ 


ಭೂತೆವಾಗಿದ್ದ 'ಗಂಡನ ಕ ದಯವೂ ಆ ನೋಟದಿಂದ ಕರಗಿತು. ತನುಷಾಗಿ 
ಹೇಳಿದ. 


 ಇಂತೆಹ ಮಗಳ ಬಗ್ಗೆ ನಿನ್ನ ಪ್ರೀತಿ ಇನ್ನೂ ಇದೆಯೇನೇ ? ನಮ್ಮನ್ನು 
ಲೆಕ್ಕಿಸದೆ ಮಾನಗೆಟ್ಟು ಓಡಿ ಹೋದವಳನ್ನು ಮಗಳೂಂತ ಕರೆಯುವ 
ಮನಸ್ಸು ನಿನಗೆ ಬಂತಾದರೂ ಹೇಗೆ? ಹೆಚ್ಚು ಹೊತ್ತು ನಿಲ್ಲಲಾಗಡೆ ಅವಳು 
ಅಲ್ಲಿಯೇ ಇದ್ದ ಕುರ್ಚಿಯಲ್ಲಿ ಕುಕ್ಸ ರಿಸಿ ಜಿಷಿ "ಹೆತ್ತ ಕರುಳಿನ ಸೆಳೆತ ನಿಮಗೆ 
ಹೇಗೆ ಅರ್ಥವಾಗುತ್ತೆ, 9) ತಪ್ಪು ಸೂಕ! ನಿಜ ಆದರೆ ಹಾಗೇ ನಮ್ಮ 
ಮಗಳಾಗಿರೊ €ದು ನಿಜವಲ್ಲವೇ? ಅವಳನ್ನು ಹೊಡೆದು ಸಾಯಿಸುವ 
ಮಾತ ಕೈ ಅಂಟಬಂದ ಅಪಕೀರ್ತಿ ಕೊಡೆದು ಹೋಗುತ್ತೆಯೇ? ಬಿಟ್ಟು ಬಿಡಿ 


ತಪ್ಪಿನ ಹೆಜ್ಜೆಗಳು | | [3 
ಅವಳ ತಪ್ಪಿಗೆ ಅವಳೇ ಜವಾಬ್ದಾರಿ'- ಎಂದಳು ಇಷ್ಟು ಮಾತಾಡುವ ತಾಕತ್ತು 
ಅವಳಿಗೆ ಹೇಗೆ ಬಂತೆಂದು ಗಂಡ ಯೋಚಿಸಿದ” 

ಹೆಂಡತಿಯ ಮಾತುಗಳು ಮತ್ತೊಮ್ಮೆ ಪ್ರತಿಧ್ವನಿಸಿದವು. ದೊರದಲ್ಲಿ 
ನಡುಗುತ್ತಾ ಬಿಕ್ಕಿಬಿಕ್ಕಿ ಅಳುತ್ತಾ ನಿಂತ ಮಗಳನ್ನೂ ನೋಡಿದ. ಒಂದು 
ಕ್ಷಣ ಯಾವುದನ್ನೂ ನಿರ್ಧರಿಸಲಾರದೆ ಹೋದ. 

"ಜಾನಕಿ? ಪ್ರೀತಿಯಿಂದ ತಾಯಿ ಕರೆಯುತ್ತಿದ್ದಾರೆ. ತಂದೆಯ 
ಹೆದರಿಕೆಯಿಂದ ಒಂದು ಹೆಜ್ಜೆ ಮುಂದಿಡಲಿಲ್ಲ. ಇನ್ನೂ ಛಳಿಯಿಂದ ನಡುಗು 
ತ್ತಿರುವ ಮಗಳು ! ಭೀತಿಯಿಂದ ಅವಾಕ್ಕಾಗಿ ನಿಂತ ಕಿರಿಮಗಳು !! ದೈನ್ಯತೆ 
ಯಿಂದ ಮಗಳತ್ತ "ಬಾ' ಎಂದ ಕೃೈಚಾಚಿಸುವ ಹೆಂಸತಿ-ಸರಿನೀಕ್ರಿಸಿದ್ದ 
ನಿಶ್ಚ ಲವಾದ ಈ ದ ದೃಶ್ಯವನ್ನು. ನಂತರ ಜಾನಕಿ ಮೊದಲು ಬಟ್ಟೆ ಬದಲಾಯಿಸಿ 
ಬಾ' ಎಂದು ದೃಢಸ್ವ ಸ್ನರದಲ್ಲಿ ಆಜ್ಞಾಪಿಸಿದ. ಸಂಶಯದಿಂದಲೇ ತಂದೆಯ ಮುಖ 
ನೋಡಿದಳು. ಶಕ ನಿನಗೇ ಹೇಳಿದ್ದು ಬಟ್ಟೆ ಬದಲಾಯಿಸಿ ಬಾ? ಎಂದು 

ಅಬ್ಬ ರಿಸಿದ. ಒಂದೇ ನೆಗೆತಕ್ಕೆ atk hii: ಬಡಜೀವ ಎಂದುಕೊಂಡು 
ಒಳಗೆ ಹೋದಳು. ತಂಗಿ ಅವಳ ನು ಅನುಸ 'ರಿಸಿದಳು. ಈ ಕ್ಷಣ ತಪ್ಪಿದರೆ ಇನ್ನು 
ಪಾರಾದಂತೆ ಎನಿಸಿತು. ಹೆಂಡತಿಯತ್ತ ತಿರುಗಿದ. ನಿಸರೀತ ಉಬ್ಬ ಸದಿಂದ 
ಕಷ್ಟಸಡುತ್ತಿದ್ದಾಳೆ. ಕ್ಸ ಆಸರೆ ಕೊಟ್ಟು ನಡೆಸಿಕೊಂಡು ಕೋಣೆಯೊಳಕ್ಕೆ 
ಕರೆತಂದ. ಇನ್ನೂ ಮಳೆ ಬೀಳುತ್ತಲೇ ಇದೆ. ನಿಲ್ಲುವ ಹಾಗೆಯೇ ಕಾಣು 
ವುದಿಲ್ಲ. ತೇಲುಗಣ್ಣು ಹಾಕುತ್ತಿದ್ದ ಹೆಂಡತಿ, ಗಂಡನ ಕಡೆ ನೋಡಿ, 
ಅವರಿಬ್ಬರನ್ನೂ ಕರೆಯಿರಿ. ನಾನು....ನಾನು ಇನ್ನ ಹೆಚ್ಚು ಹೊತ್ತು ಉಳಿ 
ಯುವುದಿಲ್ಲ....ಎಂದು ಪಿಸುಧನಿಯಲ್ಲಿ ಹೇಳಿದರು. ಆ ಕಟುಕನ ಕಣ್ಣಲ್ಲೂ 
ನೀರು ಸುರಿಯಿತು.' ಇಷ್ಟು ಹೊತ್ತೂ ದೆವ್ವದಂತೆ ವರ್ತಿಸಿದ್ದಕ್ಕೆ ಅವನಿಗೆ 
ಅಸಹ್ಯವೆನಿಸಿತು. ಅಲ್ಲಿಂದೆದ್ದು ಮಕ್ಕಳನ್ನು ಕರೆಯಲು ಒಳಕೋಣೆಯತ್ತ 


ನಡೆದ. ನಿಮಿಷದೊಳೆಗಾಗಿ ಅವನನ್ನು ಕರೆದುಕೊಂಡು ಬಂದು ಹೆಂಡತಿಯ 
ಹಾಸಿಗೆಯ ಪಕ್ಕದಲ್ಲಿ ನಿಂತ. 


ಅಮ್ಮ ಅಮ್ಮ ಎಂದು ಅಳುತ್ತಲೇ ಹತ್ತಿರ ಹೋದಳು ಜಾನಕಿ. ಕಣ್ಣು 
ತೆರೆದು ನೋಡಿದ ಭಯ ಕಂಡು ಮತ್ತಷ್ಟು. ಬಿಕ್ಕಿ ಬಿಕ್ಕಿ ಅಳಿಲ್ಯ 
ವೊದಲು ಮಾಡಿದಳು, ನನ್ನನ್ನು ಕ್ರನಿಸಿ ಬಿಡನ್ನು, ನಾನು ಮಾಡಿದ್ದು 


14 ತಬ್ಬಿದ ಹೆಜ್ಜೆಗಳು 


ಎಷ್ಟು ಭಯಂಕರವಾದ ತಪ್ಪೂಂತ ಈಗ ತಿಳೀತಿದೆ. ಇನ್ನೆಂದಿಗೂ ಇಂತಹ 
ಸಾಹಸಕ್ಕೆ ಹೋಗೊಲ್ಲ. ನನ್ನ ಮಾತನ್ನು ನಂಬು ಎಂದು ಒಂದೇ ಸಮನೆ 
ಗೋಗರೆದಳು. ಚೆ ತನ ವಿಲ್ಲದ ತಾಯಿ ಸುಮ ನೆ ಜಾನಕಿಯನ್ನು ಹತ್ತಿರ 


ಬರುವಂತೆ ನನ್ನೆ ತ! ಜಾನಕಿ ಕಣ್ಣೊ ಕಿಸಿಕೊಂಡು ತಾಯಿಯ 
ಬಳಿಗೆ ಬಂದಳು" ಮೆಲ್ಲನೆ ತನ್ನ ಕೈಯ್ಯನ್ನು ವಳ ತಲೆಯ ಮೇಲಿರಿಸಿ 


ನೇವಂಸಿದಳು. ಆ ತಾಯಿಯ ಕೈಯ ಸ್ಪರ್ಶ ಮಾತ್ರದಿಂದಲೇ ಅಷ್ಟೊಂದು 
ತಂಪಿನ ಅನುಭವವಾಯಿತು ಜಾನಕಿಗೆ. ಇಷ್ಟು ಮೃದು ಸ್ವಭಾವದ ಹಾ 
ಎದೆಗೆ ಶೂಲದಂತಿರುವ ಕೆಲಸವನ್ನೇಕೆ ಮಾಡಿದನೋ ಎಂದು ಜಾನಕೆಯದೆ 
ಹೃದಯ ಪರಿತಪಿಸಿಕು. ಮತ್ತೆ ಕಣ್ಣೀರು ಒತ್ತರಿಸಿ ಬಂತು. ತಾಯಿಯ 
ಕಣ್ಣಿಗೆ ಮಗಳ ಕಣ್ಣಿಂದ ಬರುವ ಕಂಬನಿ ಕಾಣದೆ ಇರಲಿಲ್ಲ. ಪಿಸುಧನಿ 
ಯಲ್ಲಿಯೇ ಹೇಳಿದಳು. ಜಾನೀ, ನಾನಿನ್ನು ಹೆಚ್ಚು ಕಾಲ ಉಳಿಯಲಾರೆ. 
ನೀನೇ ನನ್ನ ಸ್ಕಾ ನಲ್ಲಿದ್ದು ತಂಗಿಯ ಜವಾಬಾ ರಿಯನ್ನು ವಹಿಸಿಕೊಳ್ಳ ಬೇಕು. 
ಮನೆಯ ನಾಕೆ ನಿನ್ನ ಕೈಲಿದೆ. ನಿನಗೆ ತೋಚಿದಂತೆ ನೋಡಿಕ: 
ನೀನೇನೂ ಚಿಕ್ಕವಳಲ್ಲ. ಮನುಷ್ಯ ಮರ್ಯಾದೆ ಕೆಟ್ಟ ನೆಂದರೆ ಬದುಕೇ 
ಹಾಳಾಗುವುದು. ಅದರಲ್ಲಿಯೂ ಹೆಣ್ಣಿನ ಬಾಳು ಸಾಣೆ ಹಿಡಿದ ಕತ್ತಿಯ 
ತುದಿಯ ಮೇಲೆ ನಡೆಯುವಂಥಾದ್ದು ಬ ಒಂದಿಷ್ಟು ತಪ್ಪಿದರೂ ಪರಿಣಾಮ 
ಕ್ರೂರವಾಗಿರುತ್ತೆ. ಇನ್ನೇನೂ ಹೇಳುವುದಕ್ಕೆ ನನಗಿಷ್ಟವಿಲ್ಲ. ಮುಂಗೋಪಿ 
ತಂದೆಯ ಆಶ್ರಯದಲ್ಲಿ ಹೇಗೆ ಬದುಕುತ್ತೀರೋ ? ಮಾತಿಗೆ ಮೊದಲು ಸಿಟ್ಟು 
ಸೆಡವುಗಳ ಅಬ್ಬರವಿದ್ದರೂ ಅವರ ಹೃದಯ ಬೆಣ್ಣೆ ಯಂತೆ. ಜಾನಕಿ ನಿಮ್ಮಪ್ಪನ 
ಸಿಟ್ಟು ನಿನಗೆ" ಬೇಸರ ತರಿಸಿರಬಹುದಾದರೂ.. ಅದಕ್ಕೆ ಕಾರಣ ಏನೂಂತ 
ಆಟ! ನಿನಗೇ ತಿಳಿಯುತ್ತೆ. ಮಾನಕ್ಕೆ ನ ನಿಮ್ಮ ತಂದೆ, 
ಬೆಳೆದ ಹೆಣ್ಣು ಮಕ್ಕಳಾದ ನೀವು ನಿಮ್ಮ ಜವಾಬ್ದಾರಿ ಗಮನಿಸಿ ತಂದೆ 
ಯೊಂದಿಗೆ ಹೇಗೆ ನದು ಕೊಳ್ಳ ಬೇಕೋ ಯೋಚಿಸಿ, ಅವರ ಮನಸ್ಸು 
ನೋಯಿಸುವ ಕೆಲಸ ಮಾಡಬೇಡಿ. ಹೆಣ್ಣು ಒಮ್ಮೆ ಹಾದಿ ತಪ್ಪಿದರೆ ಜನ 
ಮತ್ತೆ ಅವಳನ್ನು ಶುದ್ಧಳೂಂತ ಸ್ವೀಕರಿಸೊಲ್ಲ... ನೆನಪಿಟ್ಟುಕೋ ಜಾನಕೀ... 
ನೀನೇ ಈ ಮನೆಗೆ ಹಿರಿಯಳು, ನನಗೆ... ನನಗೆ ನಿಮ್ಮ ಮದುವೆ ನೋಡ 
ಬೇಕಂತ ಅಸೆ ಆದರೆ ಹಾಳು ಈ ಖಾಯಿಲೆ ಕಿತ್ತು ತಿನ್ನುತ್ತಾ ಇನೆ... 


ತಪ್ಪಿದ ಹೆಜ್ಜೆಗಳು 18 
ನನಗೇನೂ ಬದುಕೋ ಆಸೆ ಇಲ್ಲ....ಎಂದು ಹೇಳುತ್ತಿದ್ದಂತೆ ಉಸಿರಿನ ವೇಗ 
ಕಡನೆಯಾಯಿತು : ಜಾನಕಿಗೆ ಭಯವಾಯಿತು. ಉಮಾ ಅಪ್ಪನನ್ನು 
ಕರಿಯೇ....ಎಂದು ಹೇಳಿ "ಅಮ್ಮ ಅಮ್ಮ' ಎಂದು ಗಟ್ಟಿಯಾಗಿ ಅಲುಗಾಡಿಸಿ 
ದಳು. ಉಸಿರಾಟ ಕೇಳಿಸದಷ್ಟು ಕ್ಷೇಣವಾಯಿತು. 

ಗಾಭರಿಗೊಂಡ ಜಾನಕಿಯ ತಂದೆ ಏದುಸಿರುಬಿಡುತ್ತ ಹೆಂಡತಿಯ ಬಳಿ 
ಬಂದ. ಆದಕಿ ಅಷ್ಟು ಹೊತ್ತಿಗೆ ಅವಳ ಉಸಿರಾಟ ಪೂರ್ತಿಯಾಗಿ ನಿಂತು 
ಹೋಗಿತ್ತು. ಟೆ ಮುಖದ ಮೇಲಿನ ಗಂಭೀರ ಸೌಮ ್ಯತೆಯನೊ ಮ್ಮ 
ನೋಡಿದ. ಅಳುತ್ತಾ ನಿಂತ ಮಕ ೈಳನ್ನೊಮ್ಮೆ ನೋಡಿದ. ಕಣ್ಣು 
ಗಳಿಂದ ಉದುರಿದ ಕಂಬನಿಗಳು ಜಾನಕಿ ಗಮನಿಸಲೇ ಇಲ್ಲ. ಆದರೆ ತಾನೇ 
ತಾಯಿಯ ಸಾವಿಗೆ ಕಾರಣಳಾದೆನೇನೋ ಎನ್ನುವ "ಪಾಸಪ್ರಜ್ಞೆ' ಅವಳಲ್ಲಿ 
ಎಚ್ಚತು, ತ:ದೆಯತ್ತ ಮುಖಕೊಟ್ಟು ನೋಡುವುದೂ ತೀರಾ ನಾಚಿಕೆಯೆನಿ 
ಸಿತು. "ನಾನ್ಯಾಕೆ 1 ಇಂಥ ಕೆಲಸಕ್ಕೆ ಗ ಮಾಡಿದೆ ?-ಎಂದು ಮನಸ್ಸು 
ಪ್ರ ಶ್ಲಿಸುವಂತಾದರೂ ಹೊನ್ನ bigs ಅನುಭವಗಳಿಗೆ ಸಾವಿರ ಸ್ವ ರ್ಗಗಳ 
ನ್ಮ ದಲೂ ಧಿಕ್ಕರಿಸಿ ಬಿಡಬಹುದೆನಿಸಿತು. ಮತ್ತೆ ಒತ್ತರಿಸಿ ಬಂದ ಹೊನ ನ 
ನೆನಪುಗಳನ್ನು ಕೊಡವಿ ಚಿರಥಿದೈಯಲ್ಲಿ ಮಲಗಿದ್ದ. ತಾಯಿಯತ್ತ ದೀನವದನ 
ಳಾಗಿ ನೋಡಿ ಒಂದು ದೀರ್ಫ ನಿಟ್ಟುಸಿರುಬಿಟ್ಟಳು. ತಂದೆಗೆ ಆ ನಿಟ್ಟುಸಿರಿನ 
ಅರ್ಥವಾಗಿ ಬೀಕು. ಅವಳತ್ತ ಕಣ್ಣು ಹಾಯಿಸಿ ತನ್ನ ದೃಷ್ಠಿ ಪ್ರಾಯ ನ್ನ್ನು 
ಮಗಳ ಮೇಲೆ ಕೀಲಿಸಿದ. 


೫ , ೪ 1 


ಜಾನಕಿಗೆ ತಾಯಿ ಸಾಯುವಾಗ ಹೇಳುತ್ತಿದ್ದ ಮಾತುಗಳು ನೆನಫಿ 
ನಲ್ಲೇನೋ ಉಳಿದವು. ಆದರೆ ತಾನು ಮಾಡಿದ ತಪ್ಪಿನ ಪರಿಣಾಮ ಈಗಾಗಲೇ 
ಅವಳನ್ನು ಮುತ್ತಿ ಬಿಟ್ಟಿದೆ. ಹೊನ್ನನ ಪ್ರತೀಕವಾಗಿ ಒಂದು ಕುಡಿಗೆ ತಾನು 
ಪೋಸಕಳಾಗಿದ್ದಾ ಬೆ, 

ತಂದೆಗೆ ತಿ೪ದರೆ ಖಂಡಿತವಾಗಿಯೂ ಸಿಗಿದು ತೋರಣವನ್ನು ಕಟ್ಟಿ ಬಿಡು 
ತಾನೆ: ಏನು ಮಾಡಲೂ ತೋಚಲಿಲ್ಲ. ಜಾನಕಿ ತಂಗಿಯ ಜೊತಿ” ಹೇಳಿ 
ಕೊಂಡು ಅತ್ತಳು, ಕೆರೆಯೋ ಬಾನಿಯೋ ನೋಡಿಕೊಳ್ಳುನೆನೆಂದು ಹಟ 


ಕ 1% 14 
, 
16 ತಪ್ಪಿದ ಹೆಜ್ಜೆಗಳು 


ಹಿಡಿದಳು. ಆದರೆ ತಂಗಿ, ಅಕ್ಕನಿಗೆ ಸಮಾಧಾನ ಮಾಡಿದಳು-ಲೇ ಅಕ್ಕ ಈಗ 
ನಿನಗೆ ಉಳಿದಿರೋದು ಒಂದೇ ದಾರಿ. ಅಸ್ತ ಹೇಗಿದ್ದರೂ ನಿನಗೆ ಮದುವೆಗೆ 
ನೋಡ್ತಿದಾರೆ.  ಯಾವುದಾದಸೂ ಬರಲಿ, ನೀನು ಬೇಡಾಂತ ಹೇಳಬೇಡ. 
ಒಪ್ಪಿಕೊಂಡು ಬಿಡು. ತಡ ಮಾಡಿದಷ್ಟೂ ನಿನಗೇ ಅಪಾಯ'-ಎಂದು. 


ತಂಗಿಯ ಮಾತುಗಳನ್ನು ಕೇಳಿದ ಜಾನಕೆಗೆ ಕೂಡಲೇ ನಿರ್ಧರಿಸಲು 
ಆಗಲಿಲ್ಲ. ಈ ಮಾತಿನಲ್ಲಿ ತಂಗಿಯ ಸ್ವಾರ್ಥವಿದೆಯೇ ?-ಎಂದು ಆಲೋಚಿಸಿ 
ದಳು. ಮರುಗಳಿಗೆಯೇ, ಇಲ್ಲಿ ಅವಳ ಸ್ವಾರ್ಥದ ಪ್ರಶ್ನೆಯೇ ಇಲ್ಲ. ನನ್ನ್ನ 
ಸಂಕಟಕ್ಕೊಂದು ದಾರಿ ತೆ ಹೇಳುವ ಮಾತೇ ಸರಿಯಿರ 
ಬಹುದು. ಬಸಿರನ್ನು ಬೆಳೆಸಿಕೊಂಡಿರುವ ನನ್ನಂಥವಳಿಗೆ ಮದುವೆಯಾದರೂ 
ಸಾಧ್ಯವಿದೆಯೇ ?` ಹಾಳು ವಯಸ್ಸಿನ ಹಸಿವು ಹೆಜ್ಜೆ ತಪ್ಪಿಸಿ, ಮಣ್ಣು 
ಮುಕ್ಳಿಸುತ್ತದೆ. ನನ್ನ ವಿಚಾರವಾಗಿ ತಾಯಿಯ ಹೃದಯ ಎಷ್ಟು ಕುಂದಿ 
ದ್ವಿರಬೇಕು ?.ಎಂಬ ಯೋಚನೆ ಬಂದಂತೆ ಮನಸ್ಸಿಗೆ ಕ 
ಅನಾಯಾಸವಾಗಿ ಎರಡು ಹನಿಗಳು ಉದುರಿದುವು. 


ಆಕೃನ ಕಣ್ಣ ಲ ನೀರು ಬಂದದ ನ್ನು ಗಮನಿಸಿದ ತಂಗಿ. ಯಾತಕ 
ಅಳ್ಲೀ ಆದದ್ದು ಆಗಿ ಹೋಯಿತು “ಸಿ ನೆ ನೆನಪಿಸಿಕೊಳ್ಳಿ ನನದ 
ಬರುವ ಉಸಯೋಗವೇನು ಹೇಳು ? 

ಉಮಾ ನಾನೆಷ್ಟು ಕೆಟ್ಟವಳಿಂಬೇಡ ) ತಾಯಿಯ ಮನಸ್ಸು 
ಎಷ್ಟೊ ದು ನೋವಾಗಿರಬೇಡ, ನನ್ನ ನಡತೆಯಿಂದ ? | 

ಆಗ ತಪ್ಪು ಮಾಡಿದ್ದನ್ನು ಯೋಚಿಸಿ ನರಳುವುದಕ್ಕಿಂತ ಈಗ ತಿದ್ದಿ 
ಹ ಿಬಹುದಲ್ಲಕ್ಕ ? ಪ ಹೇಳಿದಂತೆ ಮಾಡು... “ಮೊನ್ನೆ ಅಪ್ಪ ಹೇಳಿದ್ರು 

ಕೃದೂರಿನ ಶ್ರಿ ಮಂತರೊಬ್ಬ ರು ವಧುನಿಗಾಗಿ ಹುಡುಕ್ತಾ ಇದ್ರ ಫೀ pp 

ಪಳ್ಳ ಸುಬ್ಬ 1 ಸನ ಗೆಳೆಯೆ.. ಅವನು ಅವರನ್ನ ಅಪ್ಪನಿಗೆ. ಸ್ನ ಮಾಡಿ 
ಸಿದನಂತೆ. ಚ ಹುಡುಗೀನ ನೋಡೋಕೆ” ಯಾವಾಗ ಬರೋಣ ಅಂತ 
ಕೇಳಿದ್ದಕ್ಕೆ ಅಪ್ಪ ಮನೆಯಲ್ಲಿ ವಿಚಾರಿಸಿ ಹೇಳ್ತೀನಿ-ಅಂದರಂತೆ. ನಿಶ್ಚಲಳಾಗಿ 
ಕೇಳುತ್ತಿ ೯ ಜಾನಕಿಗೆ ಕುತೂಹಲ ಹೆಚ್ಚಾಯಿತು. ತಂಗಿಯಿಂದ ಇನ್ನ ಷ್ಟು 
ನಿನರ ತಳಿಯಬಹುದೇನೋ ಎನಿಸಿತು, 


ಸ್‌ 
ಗಲ 


ತಪ್ಪಿದ ಹೆಜ್ಜೆಗಳು. ' 17 


"ಉಮಾ, ಅದಕ್ಕ ಅಪ್ಪ ನಿನ್ನತ್ರ ಬಂದು ಏನಾದರೂ ಕೇಳಿದನಾ.' 

ಹುಂ! ನಿಮ್ಮ ಕೃನಿಗೆ ತ ವಿನಯ ಕಿ ವಧು ಪರೀಕ್ಷೆಗೆ ರೆಡಿ 
ಯಾಗಿರಲು ಹೇಳೂಂತ ಹೇಳಿದರು. 

ಜಾನಕಿಗೆ ತೀರಾ ಕಸಿನಿಸಿಯೆನಿಸಿತು. ದೊಡ್ಡವಳಾದ ತಾನಿರಬೇಕಾ 

ದರೆ ತನ್ನ ಸ್ವಂತಕ್ಕೆ ಸಂಬಂಧಿಸಿದ ವಿಷಯಗಳನ್ನು ತಂಗಿಯೊಂದಿಗೆ ಹೇಳಿ 
ದ್ಹಾರೆ. ತಂದೆಯೊಂದಿಗೆ ತನ್ನೆ ವಿಚಾರವಾಗಿ ಒಳ್ಳೆಯ ಅಭಿಪ್ರಾಯವಿಲ್ಲ. 
ತನ ನನ್ನು ಕಂಡರೆ ಅಬರಿಗೆ ಅಸಹ್ಯವಿರಬೇಕು. ಮಗಳು ಎನ್ನುವ ಕಾರಣಕ್ಕಾಗಿ 
ವ.ದುವೆಯ ಹೊಣೆಗಾರಿಕೆಯನ್ನು. ಕರ್ತವ್ಯದ ದೃ ದಹಿ ಯಿಂದ ಹೊತ್ತಿ ದ್ಹಾರೆಯೇ 
ಹೊರತು, ತನ್ನ ನಿಚಾರವಾಗಿ ಪ್ರೀತಿ ವಾಕ್ಷ ಲೃಗಳಿಲ್ಲ ಎಂಬ ಆ ತೋಟಕೆ 
ಅವಳಿಗೆ ಶೋನ; ಎಸೆಯಾಳೆದನಿ ಹುದುಗಿ ಮರೆತಿದ್ದ ತನ್ನ ಪಾಸ ಪ್ರಜ್ಞೆ 
ಜಾಗೃ ತವಾಯಿತು. ಉಮಾ ಅರಿಕೆ ಅತ್ಮೀಯಳು. ತನ್ನ ವಾಜಿ 
£5 ದೊಡ್ಡಸಿ ಕೆ ಅವಮಾನಕರವೆನಿಸಿತು. ಆದರೆ ಸ್ವಯಂಕೃ ತಾಪರಾಧ 
ತನ್ನದೇ ಇರುವಾಗ ಅಸ್ಪನೆದುರು ಯಾವ ಮುಖನಿಟ್ಟು ಕೊಂಡು ಎದು ರಿರಿಸಿ 
ಯಾಳು ? ನ por ಅಳುವನ್ನು ನುಂಗಿಕೊಂಡು ಮ 

ಉಮಾ ನನ್ಸಿಂದ ನಿಮಗೆ ತುಂಬಾ. ತೊಂದರೆಯಾಗಿದೆ. ನನ್ನ ನಡತೆ 
ಯಿಂದಾಗಿ ನಿಮಗೆ ಕೆಟ್ಟ ಹೆಸರುಬಂದು ನಿನ್ನ ಮದುವೆಗೆ ಅಡ್ಡಿಯಾಗಿದೆ, 
ಇಲ್ಲ ಉಮಾ ಖಂಡಿತ ನಿನ್ನದಾರಿಗೆ ಅಡ್ಡಲಾಗಿರೊಲ್ಲ. ಎಲ್ಲಾದರೂ ದೂರ 
ಹೊರಟು ಹೋಗ್ತೀನಿ. ನಿಮ್ಮ ನೆರಳಿಂದ ದೂರದೂರಕ್ಕೆ ಹೋಗ್ತೀನಿ ಎಂದು 
ತುಟ ಕಚ್ಚೆ ಕೊಂಡಳು. ಉಮಾಗೆ ನಿಜವಾಗಿಯೂ ಅಕೃನ ಎದೆ ಬೆಂದಿದೆ 
ಯೆನಿಸಿತು ಜೊತೆಗೆ ಅವಳೆ ಮಾತಿನ ಧಾಟ ಭೀತಿಯನ್ನೂ ಹುಟ್ಟಿಸಿತು. 

ನಿನಗೇನು ಹುಚ್ಚು ಹಡಿದಿದೆಯಾಕ್ಮ? ಸುಮ್ಮನೆ ಪ್ರಾಣ ತೆಗೆದ 
ಕೊಂಡರೆ ಬಂದ ಹೆಸರು ಹೋಗುತ್ತ ಜೆಯೇ...ತರೆ ಕೆಡಸಿಕೊಂಡು ಇಂಥ 
ಸಾಹಸಕ್ಕೆ ಕ್ಸ ಹಾಕಬೇಡ. ನಾಳಿದ್ದು ಗುರುವಾರ ವರನಕಡೆಯವರು i 
ರಂತೆ, ನೋಡಿ ನಿನ್ನ ಮನಸ್ಸಿಗೆ ಒಪ್ಪಿ "ದಿ ಮದುವೆ ಮಾಡಿಕೊಂಡು ಬಿಡು- 
ಎಂದು ದೊಡ್ಡವರಂತೆ ಉಸದೇಶ ಮಾಡ. ನನ್ನ ಕಣ್ಣು ತಬ್ಬಿಸಿ ಪ್ರಣ 
ಗೀಣ ಕಳೆದುಕೊಳ್ಳುವ ನಿಚಾರ ಮಾಡಿದರೆ ನನ್ನಾಣೆ. ನೋಡು ಎಂದು 


ಜೆಧರಿಸಿಡಳು, 


1॥ ತಬ್ಬಿದ ಹೆಜ್ಜೆಗಳು 
ಜ 


ಜಾನಕಿ ಯಾವುದನ್ನೂ ನಿರ್ಧರಿಸದಾದಳು. ತಾಯಿಯಿಲ್ಲದ ತನ್ನ 
ತಂಗಿಗೆ ತಾನೇ ಆಶ್ರಯ. ಇನ್ನೂ ಚಿಕ್ಕವಳು ತಾನು ಪ್ರಾಣ ಕಳೆದುಕೊಂಡರೆ 
ಅವಳು ಅವಿವೇಕದಿಂದ ಪ್ರಾಣಾಪಾಯಕ್ಕೆ ಒಳಗಾದರೆ? ಎಂದು ಮನಸು 
ಯೋಚಿಸಿ ಹಿಂಜರಿದರೆ, ಮರ್ಯಾದೆಯಿಲ್ಲದ ಬಾಳನ್ನು ಹೊತ್ತು ಬಾಳುವುದ 
ಕಿಂತ ನೀನು ಸಾಯುವುದು ಮೇಲೆಂದು ಮಕ್ತೊಂದು ಮನಸ್ಸು ಪಿಸು 
ಗುಟ್ಟ ತು. ' 

ಬಹಳ ಹೊತ್ತು ತಲೆ ಚಟಗುಟ್ಟಿತು. ಆನಿರ್ಥರಿತ ಭಾವನೆಗಳ 
ತಾಕಲಾಟದಿಂದ ಮ್ಸೆ ಕಾವೇರಿತು ಕಣ್ಣು ಕತ್ತ ಲಿಟ್ಟಿ ತು. ಉಮಾ ಎಂದು 
ತಂಗಿಯನ್ನು ಕೂಗಿದಳು. | 

ಅಕ್ಕನ ಕೂಗಿಗೆ "ಉವಾ'ಳಿಗೆ ಗಾಭರಿಯಾಯಿತು. ಓಡಿ ಬಂದು 
ಅಕ್ಕನನ್ನು ಹಿಡಿದಳು "ಯಾಕಕ್ಕಾ, ENE ಎಂದು ಪ್ರಶ್ನಿಸಿದ ಕ್ಸ 
ಮೆ ಸರಿಯಿಲ್ಲದೇನು ಉಮ ? ಸನ್ನ ಮನಸ್ಸು "ಗೊಂದಲಸ ರದ್ರವಾಗಿದೆ. 
ಬದುಕಿನ ಆಸೆ, ಸಾವಿನ ನಿರ್ಧಾ ಗಳ ಘರ್ಷಣೆ ದುರ್ಬಲವಾಗಿಸುತ್ತಿದೆ 
ನನ್ನನ್ನು. ನೀನೇ ಹೇಳು ಉಮಾ: ನಾನ್ಯಾಕೆ ಬದುಕಬೇಕು ?....ನೀನು 
ನನಗಿಂತ ಚಿಕ್ಕವಳಾದರೂ ತಾಯಿಯಂತೆ ಭಾವಿಸುತ್ತೇನೆ. ಸ ಪಾಪಿ 
ಹೃದಯಕ್ಕೆ ನೆಮ್ಮದಿಯಿರಲಾರದು. ನಾನು ಸಾಯುತ್ತೇನೆ ಎಂದು ಒಂದೇ 
ಸಮನೆ ಹೇಳಿ ಹೇಳಿ ಅತ್ತಳು. | 

ಅಕ್ಕನ ಮಾನಸಿಕಯಾತನೆ ಉಮಾಳಿಗೆ ಅರ್ಥವಾಯಿತು. ಆದರೆ 
ಅದನ್ನು ಹೇಗೆ ಸರಿಸರಿಸ ಜೀಕೆಂಬುದು ಮಾತ್ರ ತಿಳಿಯಲಿಲ್ಲ. ಸಮಾಧಾನ 
ವಾಗಿಯೇ ಹೇಳಿದಳು. ದಯವಿಟ್ಟು ಸುಮ್ಮನಿರಕ್ಕ. `ನೀನು ಮಾಡಿದ್ದು 
ಯಾರೂಮಾಡದಿರುವ ಮಹಾಸರಾಧನೇನೂ ಅಲ್ಲ. ಅವನು ಮೋಸಗಾರ, 
ಅನನ ಮಾತಿಗೆ ನೀನು ಬಲಿಬಿದ್ದೆ ಅಸ್ಟೆ. ಈಗಲೂ ಅವನು ಸಿಕ್ಕರೆ ಛೀಮಾರಿ 
ಹಾಕಿ, ಮುಖದ ನೀರಿಳಿಸಿ ಬರ್ಮೀನಿ. ಓದಿದವನು ಸುಸಂಸ್ಕೃತ ಅಂತ 
ಎಲ್ಲರೂ ಹೊಗಳ್ತಾಇದ್ದರು. ಅವನ ಬಣ್ಣ ಈಗ ಗೊತ್ತಾಯ್ತಲ್ಲ. ಈ 
ಊರಿಗೆ ಬಂದರೆ ಊರಿನವರೇ ಪೂಜೆ ಮಾಡ್ತಾರೆ ಸರಿಯಾಗಿ, ಅವರಪ್ಪ 
ಅಮ್ಮನಿಗೆ ಈಗಲೇ ನ.ಗನ ಸಾಹಸದಿಂದ ತಲೆ ಎತ್ತಿ ತಿರುಗುವುದಕ್ಸೆ ಆಗ್ತಾ 
ಇಬ್ಲ-ಎಂದು ಸಿಡಿ ಸಿಡಿಯಿಂದ ಹೇಳಿದಳು, 


ತಬ್ಬಿದ ಹೆಜ್ಜೆಗಳು 10 


`ಜಾನಕಿಗೆ ಹೊನ್ನ ಕೆ ಟ್ರವನೆಂದು ಈಗಲೂ ನಂಬಲು ಆಗುತ್ತಿಲ್ಲ. ಬಹುಶಃ 
ಬರಬಹುದೇನೋ ? ಭ್ಯ ಆತುರ ಸಟ್ಟು ಬಂದು ಬಿಟಿ ರುವುದಾದರೆ ? 
ಎಂದೇ ಯೋಚಿಸಿತು ಅವಳ ಮನಸ್ಸು. | 

ಹೊನ್ನನನ್ನು ಬೈಯ್ಯಜೇಡ ಉಮಾ, ಪಾಪ ಅವನಿಗೆ ಏನಾಗಿದೆಯೋ 
ಏನೊ ?-ಎಂದು ಹೆಂಗರುಳಿನ ಮಾಮೂಲು ರೀತಿಯಲ್ಲಿ ಮಾತನಾಡಿದಳು. 

ಸರಿ ಸರಿ ಬತ್ತಾನೇಂತ ip: ಬರುವ ಅನಕಾಶ ಒದ್ದುಕೊಂಡು 

ಸಾಯಬೇಡಕ್ಕ- ನಿನ್ನ: ನಡತೆಯಿಂದ ಅದ್ನ )ನ ಎದೆ ಒಡೆದು ಹೋಗಿದೆ, 
ಈಗಾಗಲೇ ಊರಿಗೆಲ್ಲಾ ಗೊತ್ತಾ ಗಿದೆ. he ತಿಳಿದರೆ ಇನ್ನು 
ಮುಂಡೆ ನಮ್ಮ ಮನೆಯೊಂದಿಗೆ ಸಂಬಂಧವೇ ಬೇಡನೆನ್ನುತ್ತಾರೆ. ನಾನು 
ಹೇಳ್ತೀನಿಂತ ಬೇರೆಯಾಗಿ ಭಾವಿಸಬೇಡ. ಅಕ್ಕ ನಾನೂ ಬಾಳಬೇಕಾಗಿಜೆ 
ಅಲ್ವೆ ? ಅಪ್ಪ ನೇ ನನ್ನೊಟ್ಟ ಗೆ ಯಾವಾಗಲೂ ಇರ್ದಾನೆಯೆ, ನನ್ನ್ನ Cr ದ 
ಯೋಚನೆ ಪೊಟ್ಟು: ನಾಳೆ Ee: ತಿಳಿದರೆ ನ ನನ್ನ ನ್ನು ಜಾನ 
ನನ್ನ ನಡ8ಯನ್ನೂ ಶಂಕಿಸಿಯಾರು.... ದೊಡ್ಡವಳಾದ ನೀನುಳಿದು is 
ಮದ:ನೆಯಾಗುವುದ) ಸಾಧ್ಯವೇ ಇಲ್ಲ- ನಿರಾಸೆಯ ದನಿಯಿ.ತೆ ಮಾತಿನಲ್ಲಿ. 

ಜಾನಕಿಗೆ ಅವಳೆ ಮಾತಿನ ವಾಸನೆಯ ಜಾಡು ಹತ್ತಿತ್ತು. ತಂಗಿಗೂ 
ತನ್ನ ನಿಚಾರವಾಗಿ ಅಂತರಂಗದಲ್ಲಿ ಒಳ್ಳೆಯ ಅಭಿಪ್ರಾಯವಿಲ್ಲ. ಸಣ್ಣ 
ತಪ್ಪೊಂದು ತನ್ನ ಮತ್ತು ತನ್ನವರ ನಡುವೆ ಎಷ್ಟಗಲದ ಅಂತರವನ್ನು ಕೊರೆ 
ದಿದೆ. ನಿಜವಾಗಿ ತಂಗಿಗೆ ತನ್ನ ಯೋಗಕ್ಷೇಮ ಚೇಕಿಲ್ಲ. ಅವ? ಭವಿಷ್ಯಕ್ಕೆ 
ಅಡ್ಡಿಯಾಗಿರುವ ನಾನು ಅವಳ ಹಾದಿಯಿಂದ ಸರಿದರೆ ಸಾಕು. ನನ್ನ ಮದು 
ವೆಯ ಆತುರಕ್ಕೆ ಅನಳ ಸ್ವಾರ್ಥವೇ ಕಾರಣ... ನಿಜ ತಾನಿದ್ದ ಅವರ ಕ್ನೀಕೆ 
ಹಾಳುಗೆಡನಬೇಕು ಎಂಥವನೇ ಬರಲಿ ನಾನು ಮದುವೆಯಾಗುತ್ತೇನೆ. ಸಾವು 
ಬದುಕುಗಳು ನನ್ನ ಕೈಲಿಲ್ಲ. ನನ್ನ ವಿರೋಧ, ಪ್ರ ಗ್ರತಿಭಟನೆಗಳೇನಿದ್ದರೂ ಿಕೆ ಎ 
ಕತ್ತರಿಸಿಕೊಂಡ ಹಕ್ಕಿಯ ಹಾರುವಿಕೆಯಷ್ಟೇ 1... ಯೋಚಿಸಿದಷ್ನೂ ಜಾನಕಿಗೆ. 
ದಾರಿ ಕತ್ತಲಾಗುತ್ತಿತ್ತು. ತನ್ನಮೇಶೆ ತನ್ನ್ನ ವರ ಮೇಲೆ ಜಿಗುಪ್ಸೆ “i ಸನಿಸಿತು. 
ಮಂಕು ಹಿಡಿದ ಮನಸ್ಸು ಚಟುನಓಕೆಯನ್ನು ಕಡಿಯಿತು. 

ಬೇಸರ ಆಕಳಿಕೆ, ತಂಗಿಯ ಮಾತುಗಳು-ಅಪ್ಪನ ರೀತಿ, ಅನ್ಮುನ ದೈನ್ಯ 
ಮುಖ, ಯಾವುದೂ ಅನಳಿಗೆ ಹಿಡಿಸಿ ಬರಳಿಲ್ಲ. "ಕಥಿ ' ಎಂದುಕೊಂಡಳು 


0 ತಪ್ಪಿದ ಹೆಜ್ಜೆಗಳು 


ಕೂಡಲೇ ಅವಳಿಗೆ ತನ್ನಲ್ಲಿ ಬೆಳೆಯುತ್ತಿರುವ ಕುಡಿಯ ನೆನಪಾಯಿತು. ಸಣ್ಣ ಗೆ 
ನಡುಕ ಹ. ಟ್ಟ ಶು. ಜ್‌ ಹೊಡೆದು ಕೊಂಡಿತು. ಮುಖದ ಮೇಲೆ ಚೆವ ರನ 
ಡನಿಗಳು. ತಂಗಿಗೆ ಇದು ಗಮನಕ್ಕೆ ಬುದಿರಬಸುನೀ-ಎಂದು ಭೀತಳಾಗಿ 
ಚಿಂತಿಸಿದಳು. ಇದಕ್ಕೇನಾದರೂ ದಾರಿ ಮಾ ತ್‌ ಮನಸ್ಸು 
ಒಪ್ಪಲಿಲ್ಲ. ಹೊನ್ನನ ನೆನಪು ತನಗೆ ಬೇಕಾಗಿದೆ. ಜೀವನದಂತರದಲ್ಲಿಯೂ 
ಅನನನ್ನು ವ:ರೆಯಲು ಸಾಧ್ಯವಿಲ್ಲ. ತನ್ನಕ್ಕೈ ER ಎಂಥನನೋ.... 
ಇದು ಉಳಿಯಲೇಚೇಕು. ಕ್ಷಣದ ಅನುಭವವಾದರೂ ಇಬ್ಬರ "ಪ್ರೇಮ 
ಸ್ಮಾರಕ'- -ಎಂದುಕೊಂಡು ಏನನ್ನೋ ನಿರ್ಧರಿಸಿದವಳಂಕೆ ಎದ್ದಳು. 

ಹೊಲಿಯುತಿ, ದ್ದ ಉಮಾ ಅಕ್ಕ ಎದ್ದು ಹೋದುದನ್ನು ನೋಡಿದಳು. 
ಭಾನ ಶೂನ್ಯ ದೃ ಸಿಯನ್ನು ಅತ್ತ ಒಂ ದಂಡು, ಕ್ಷಣ ನೆಟ್ಟಳು. ಕ್ಸ ಯಾಂತ್ರಿಕ 
ವಾಗಿ ಹೊಲಿಗೆ ನಡನ. ಮಾಡುತ್ತಿ ತ್ತು. 

ಉಮಾ ಹೇಳಿದಂತೆ ಗುಖವಾರ ಪರನ ಕಡೆಯವರು ಬಂದೇ ಬಂದರು. 
ಜಾನಕಿಯನ್ನು ನೋಡಿದ ತಡ ಘಕ್ನ್ಪ | ಹೊಗಳಿ 
ದರು. ಜಾನಕಿಯ ಅಸ್ಪನಿಗೆ, ಹೆಚ್ಚಾಗಿ "ತಂಗಿ' ಉಮಾಳಿಗೆ ಖ.ಸಿಯೋಖುಷಿ 
ಅಕ್ಕನಿಗೆ ದೊರೆತ ಗಂಡ ಹೇಗಿದ್ದಾನೆಂಬ ನಿಚಾರಕ್ಕೆಂತ ಅಕ್ಕನಿಗೂ ಒಬ್ಬ 
ಸಿಕ್ಕನಲ್ಲ'-ಎನ್ನು ವುದೇ ಸಮಾಧಾನ, ಅಸ್ಪನಿಗಂತೂ ಈ ದರಿದ ್ರಕ್ಟೊಂದು 
ದಾರಿಯಾಯ್ತಲ್ಲ'-ಅನ್ನೋ ಮನೋಭಾವ, ಇನ್ನು ಉಳಿದದ್ದು ಜಾನಕಿ, 
ಟಮ್ಯ ನಿಮಿತ್ತ ಮಾತ್ರ ಕ್ರೈ” ಗಂಡ ಜೇಕಾಗಿದ್ದ.  ಹೊನ್ನನ ಕುಡಿಗೊಂದು 

ಹೆಳರು ಹೆ ೪ಿಕೊಳ್ಳಲು "ತ್ರ ಯವಸ್ಟೇ ಬೇಕಾಗಿತ್ತು ಎರಡನೇ ಮದುವೆ! 

ಆದರೇನು? ಹ? ವ !-ಎಂದು ನಕ್ಕಳ ಸ್ವಲ್ಪ ಹೆಚ್ಚಿಗೆ 
ನಯಸ್ಸಾಗಿತ್ತು. ಆಗಲೇ ಸುಕ್ಕಿನ ತೆರೆಗಳು! ಜಾನಕೆ ಸ್ವಾಗತಿಸಿದಳು 
ಅಂಥವನನ್ನೂ !! , 

ಸರಳವಾದ ಮದುವೆ. ಅವಾಂತರನಿಲ್ಲಜೆ ಜಾನಕಿಯ ತಪ್ಪು ನಡತೆ 
ವರನ ಕಡೆಯವರ ಕಿವಿಗೆ ಬೀಳದೆ ನಡೆದು ಹೋಯಿತು. 

ಜಾನಕಿ ನೋಡಿದಳು, ಲೆಕ್ಕ ಹಾಕಿದಳು. ತೆಂಗಿಯ ೮ ಕಣ್ಣೀರಲ್ಲಿ 
ವಷ್ಟು ನಿಜ ಎಷ್ಟು ಸುಳ ಸ್ಭು-ಎಂದು. ಕುಬನಿಯಾಜಿಗಿನ ಅವಳ ಆಂತರ್ಯ 
ನನ್ನು ಕಿಳಿಯಲೆಕ್ಕಿಸಿದಳು, ಅದರೆ ಇದು ಸಾಧ್ಯವಾಗಲಿಲ್ಲ, 


ಕಪ್ಪಿದ ಹೆಜ್ಜೆ ಗಳು 91 


ಜಾನಕಿಗೆ ಭಾರೀ ಶ್ರೀಮಂತ ಗೆಂಡೆ. ಬಾಜಾ ಬಜಂತ್ರಿಗಳ ಹಿನ್ನೆಲೆ 
ಯಲ್ಲಿ ಅವಳೆಜಿಯಾಳದ ನೋವಿನ ಹಾಡು ಕೇಳಿಸಲಿಲ್ಲ. ಕಲ್ಪನೆಯಲ್ಲಿನ 
ಹೊನ ನಿಂದಾಗಿ ಮುಖದ ಮೇಲೆ ಒಂದು ಕಣ ಮಂದಹಾಸದ ಮಿಂಚು 
ಮೂಡಿ ಮರೆಯಾಯಿತು. ಪಕ್ಕದಲ್ಲಿ ಅದ್ದೂರಿಯಾಗಿ ಕೂತಿದ್ದ ಗಂಡ ಹಲ್ಲು 
ಕಿಸಿದು ಪಕ್ಕಕ್ಕೆ ತಿರುಗಿ ಹೆಂಡತಿಯನ್ನು ನೋಡಿದ. ಜಾನಕಿಗೆ ಯಾಕೋ 
ಅಸ ವೇಸಿತು. ಮುಖ ಪ ಸಳ್ಳಕ್ಕೆ ತಿ ದಳು. ಆ ಮೊದ್ದು ಗಂಡನಿಗೆ 
ಅದು ಯು ನಾಚಿಕೆ ಎಂದು ಮಾತ್ರನೇ ಸಟಟ: 

ಬೇಗ ಹೊರಡುವಂತೆ ಆತುರ ಪಡಿಸಿದರು. ್ರೈತಿಸ್ಟೆಯ ಪ್ರದರ್ಶನಕ್ಕೆ 
ಕಾರೇ ಬಂದಿತ್ತು ಇವರನ್ನು Rr ಸತ್ತ ರಕಿಯಂಕಿರುವ 
ಹೆಂಡತಿ ಸಿಕ್ಕಿದ್ದಾ ಳೆಂಬ ತ ದ ಸ್ವಲ್ಪ ಚಿಲ್ಲು ಚೆಲ್ಲಾಗಿ ಆಡಿದ. ಜನ 
ಮುಸಿ ಮುಸಿ ನಕ್ಕರು. "ಈ ಮುದುಕಿಗೆ. ಎಲ್ಲಿಲ್ಲದ ರಸಿಕತನ. ಅಬ್ಬಾ |: 
ನೋಡು ಹೆಂಡತಿಯ ಹಿಂದು ಹಿಂದು-ಸೆರಗು ಹಿಡಿದು ತಿರುಗುತ್ತಾ ೆ' | 
ಎಂದು ವ್ಯಂಗ್ಯ ನಾಗಿ" ಅಣಕಿಸಿದ್ದುಂಟು. ಮತ್ತೆ ಕೆಲವರು ಪರವಾಗಿಲ್ಲ. 
ಅವರ ಅದ್ಯ ಷ್ಟ! ಅಂಗೆ ಯ್ಯ ಲ್ಲಿಟ್ಟು ಕೊಂಡಿ! ಹೆಂಡತೀನ ಸಾಕ್ಕಾಕೆ' ಎಂದು 
ಹಕದ ಮಾತಾಡಿದ್ದು 1 | 
''ಸರಿಸ್ಕಿಕಈ ಮುದುಕನ್ನ ಕಟ್ಟಿ ಕೊಂಡು ಏನು ಸುಖ ಸಜೋಡು ಹ 
ಅವನಲ್ಲಿ ಹಣಇದ್ದರೆ ಆಯ್ತೇ 7. ಫ್‌: ವೇದಾಂತ ಹಾಡಿದರು. 

"ಲೇ ಸುಮ್ನಿರ್ರೆ. ಹುಣಸೇ ಹಣ್ಣು ಹಳೇದಾವಷ್ಟೂ ರುಚಿ ಜಾಸ್ತಿ. 
ಮೊದೆಲನೇ ಹೆಂಡತೀಲಿ ಅನುಭವ ಪಡೆದಿದ್ದಾನೆ. ಅದರಿಂದ ರುಚಿ ಸತ್ತಿಲ್ಲ, 
ಬದಲಾಗಿ ರುಚಿ ಮತ್ತಷ್ಟು ಪುಷ್ಕಿಯಾಗಿದೆ' ಎಂದರು. ಇಬ್ಬರಿಗೂ ಸರಿ 
ಹೋಯ್ತು ಬಿಡು. 34 ಕಂಡವು ಲ ಅವಳೊ ಕಂಡವ್ರೃ, ಜೋಡಿ ಅಚು 
ಕಟ್ಟು ಗಿ ಹೊಂದಿದೆ. . ದೂರದಿಂದ ಯಾಕೋ ಸ ಮಾತಾಡಿದರು. 
ಬಗಳಿನಂತಿರುವ ಈ ಮಾತು ಎಲ್ಲರ ಕಿವಿಗಳನ್ನೂ ಚುರುಕುಗೊಳಿಸಿತು. 
8 ಮಾತು ಬಂದತ್ತೆ ತಿರುಗಿದರು. 

ಅಷ್ಟರಲ್ಲಿ ಮೆರವಣಿಗೆ ಮುಂದುವರೆಯಿತು. ಜನ ಚದುರಿ ಕೆಲವರು 
ಹಿಂಬಾಲಿಸಿದರು. ಉಮಾ ತೀರ ಹತ್ತಿರದಲ್ಲಿ ನಿಂತಿದ್ದಳು, ಅವಳ ಕಣ್ಣು 
ಹನಿಸಿತು. ಜಾನಕಿಯ ಕಣ್ಣ ಲ್ಲ: ಭೀಯಬಂತು, : 


22 ತಪ್ಪಿದ ಹೆಜ್ಜೆಗಳು 


ಹೋಗಿ ಬರ್ತೇನೆ ಉಮಾ-ನಿನ್ನ ಮದುವೆಗೆ ಮರೀಜೇಡ-ಎಂದು 
ಎಚ್ಚರಿಸಿದಳು. ಕ 

ಇಲ್ಲಕ್ಕ ಖಂಡಿತ ಮರೆಯುವುದಿಲ್ಲ. ನೀನು ತಾನೇ ನನ್ನ ತಾಯಿಯ 
ಸ್ಥಾ ನದಲ್ಲಿರೋದು. ನೀನಿಲ್ಲಜೆ ಹೇಗೆ ತಾನೆ ನನ್ನ ಮದುವೆ ನಡೆಯುತ್ತೆ. 
ಆಗಾಗ ಬಂದು ಹೋಗಿ ಗಿರಕ್ಕು- ಎಂದು ಹೇಳಿ ಬಿಕ್ಕಿ ಬಿಕ್ಕಿ ಅತ್ತ ಛು, 

ಇವರಿಬ್ಬರ ಮಾತು ನಡೆಯುವಾಗ ಜಾನಕಿಯ ಗಂಡ ಮತ್ತಾ 
ರೊಂದಿಗೋ ಮಾತನಾಡುತ್ತಿ, ದ್ದ ಇದ್ದಕ್ಕೆ ದಂತೆಯೇ ಹೆಂಡತಿಯ ನೆನಪುಬಂದು 
ಅಸಮಾಧಾನವಾಯಿತು-ಎಷ್ಟುಹೊತ್ತಾ ದರೂ ಅವಳ ಪುರಾಣ ಮುಗಿಯು 
ವಂತಿಲ್ಲ. ' ಅವಳತ್ತ ತಿರುಗಿ, ಮೆಲ್ಲಗೆ ತಿನಿದ. ಅವನ ಸ್ಪರ್ಶದಿಂದ ಬೆಚ್ಚಿ ದಳು. 
ಆದರೆ ಕೂಡಲೇ ಎಚ್ಚತ್ತುಕೊಂಡು, ಮತ್ತೊಮ್ಮೆ ಜಾನಕಿ ತಂಗಿಗೆ 
ಬರುತ್ತೇನೆಂದು ಹೇಳಿದಳು. 
ನಿದಾನವಾಗಿ ಕಾರು ಸಾಗಿತು. ಗೆಳತಿ ಪಾರ್ವತಿಯ ಮನೆಯ 
ಮುಂದೆಯೇ ಹಾದುಹೋಯಿತು. ಆದರೆ ಪಾರ್ವತಿ ಹೊರಗೆ ಬರಲಿಲ್ಲ. 
ತನಗೆ ಸೇರಜೆಕಿದ್ದ `ಹೊನ್ನನನ್ನು ಅವಳೇ ಎಬ್ಬಿಸಿಕೊಂಡು ಹೋಗಿರ 
ಬೇಕೆಂದೆಸಿಸಿ ಅವಳೊಡನೆ ಮಾತುಬಟ್ಟ ದ್ವಳು. ಅಷ್ಟೇ ಅಲ್ಲದೆ ಪಾರ್ವತಿಯ 
ತಂದೆ ತಾಯಿಯರು, ಜಾನಕಿಯ ನಡತೆಗೆ ಹೇಸಿ, ಅವಳ ಜೊತೆ ಸೇರಿದಕೆ 
ಯಾರಾದರೂ ಹೆಣ್ಣುಮಕ್ಕಳು ಕೆಡತ್ತಾರೆಂದು ಅಭಿಪ್ರಾಯ ತಳೆದು 
ಮಗಳಾದ ಪಾರ್ವತಿಯನ್ನು ನಿ ನಿರ್ಬಂಧದಲ್ಲಿರಿಸಿದರು. ಹೊನ್ನ 3 ತನ್ನ ಸ್ವತ್ತೆಂದು 
ಭಾವಿಸಿದ್ದ ಅವಳಿಗೆ ಗೆಳತಿಯ ದ್ರೋಹ, ಸೇಡನ್ನು ಕೆರಳಿಸಿತ್ತು. ಅವನೊಡನೆ 
ಪರಿಚಯಿಸುವಾಗ, ಪರಿಣಾಮವನ್ನು ನಿರೀಕ್ಷಿಸಿಯೇ ಇರಲಿಲ್ಲ. ಆದರೆ ಜಾನಕಿ 
ತಾನೂ ಗಿಟ್ಟಸಿಕೊಳ್ಳದೆ ತನಗೂ ದಕ್ಬದಂತೆ ಮಾಡಿದ್ದಾಳೆಂದೇ.ಪಾರ್ವತಿಯ 
ಅಭಿಪ್ರಾಯ. ಅವಳನ್ನು ನೋಡಲೇಬಾರದೆಂದು ಕೂಂಡಳು. ಆದರೂ 
ರನಿಗಡಚಿಕ್ಕುವ ಬಾಜಾ ಭಜಂತ್ರಿಗಳ ಅಬ್ಬರಕ್ಕೆ ಕಿವುಡಾಗಿರಲು ಸಾಧ್ಯ 
ನಾಗಲಿಲ್ಲ. ಮೆಲ್ಲನೆ ಕಿಟಿಕಿ ಬಾಗಿಲು ತೆರೆದು ಕುತೂಹಲದಿಂದ ಕಣು 
ಹಾಯಿಸಿದಳು. 

ಪಾರ್ವತಿಯ ತಾಯಿ" ಅಸಮಾನದಿಂದ ಗುಡುಗಿದಳು. "ಆ ಹಾಳು 
ಮುಂಡೇನ ಅದೇನು ನೋಡ್ತೀಯ? ಸೂಳೆಮುಂಡೆ, ಒಬ್ಬನನ್ನು ಹಾಳು 


ತಪ್ಪಿದ ಹೆಜ್ಜೆಗಳು 23 


ಮಾಡಿದ್ದು ಸಾಲದಾಗಿ ಈಗ ಇನನ ಮಸೆ ಹಾಳ್ಮಾಶೋಕೆ ಹೊರಟವೈ. 
ಇವನ ಜೊತೆ ಅದೇನು ಸಂಸಾರ ಮಾಡ್ತಾಳೆ. ಅಷ್ಟು ಚಿನ್ನಾಗಿರುವವಳು 
ಇ:ಥಾವ್ನ್ನ ಒಪ್ಪಿರೋದಕ್ಕೆ ಏನೋ ಮಸಲತ್ತಿಡೆ, ಮುದುಕನನ್ನು ಬೇಗ 
ಗೊಟಸ್ಸಿಸಿಸಿಬಿಟ್ಟು ಮೋಜು ಮಾಡೊಕ್ಕೆ ಹೋಗನೈ-ಎಂದು ಒಂದೇ ಸಮನೆ 
ಭಾಯಿಗೆ ಬಂದಂತೆ ಒದರಿದಳು. ec 

ಕಿಟಕಿಯಾಚೆ ನೋಡುತ್ತಿದ್ದ ಪಾರ್ವತಿಗೆ, ತಾಯಿಮಾತು ಕೇಳಿಸಿತು, 
ಜಾನಕಿ ಕೆಟ್ಟವಳಿರಬಹುದು.: ಆಡರೆ ತಾಯಿಯ ಬೈಗುಳ ಸ್ಪಲ್ಪ ಅತಿ 
ಯಾಯಿತು ಎನಿಸಿ ನೋವಾಯಿತು. ಈಗ ತಾನೇ ಮದುವೆಯಾಗಿ ಹಸುರಾಗಿ 
ಬಾಳಲು ಹೋಗುತ್ತಿರುವಾಗ, ಅವಳೆ ಗಂಡನ ಸಾನಿಸ ಮಾತು, ತೀರಾ ಕೆಡು 
ಕೆನಿಸಿತು. ಸ:ಮ್ಮನಿದ್ದರೆ ಅನ್ಮು ಮತ್ತೆ ಮಾತು ಮುಂದುವರೆಸುತ್ತಾಳೆಂದು 
ತಿಳಿದು, ಸ್ವಲ್ಪ ಸುಮ್ಮನಿರಮ್ಮ. ಬೈಯುವುದಕ್ಕೂ ಒಂದು ಮಿತಿ ಇದಿ. 
ಅವಳದೇ ತನ್ನು ಅಂತ ಹೇಗೆ ತಾನೇ ಹೇಳ್ತಿ? ಇಬ್ಬರೂ ಸೇರಿರುವಾಗ 
ಒಬ್ಬರನ್ನೇ "ಯಾಕೆ ಬ್ಬೆ ಎತ್ತೀ? ಹೊನ್ನ, 0ಡಿ ತಪ್ಪಿದ್ದರೆ ?... ಎಂದು 
ಪ್ರಶ್ನಿಸಿದಳು. 

ಹೌದೌದು, ಕೂತ್ಕೊಳ್ಳೆ ಸುಮ್ಮ. ಪಾ ಕಂಡವ್ಳಂತೆ ಮಾತಾಡ್ತಿ* 
ಹೊನ್ನನ್ನ ಹಟ್ಟಿ ದಾಗಿನಿ:ದ ನೋಡಿದ್ದೀನಿ....ಈ ಹಾಳು ಜೇವಾರ್ಸೀನೆ ಅವನ 
ತಲೆ ಕೆಡಿಸಿದ್ದಾಳೆ. ಅದರಲ್ಲಿ ಸಂಶಯಾನೇ ಬ ನಿರ್ಧಾರದ ಧ್ವನಿಯಲ್ಲಿ 
ಹೇಳಿದಳು ; 

ಅಮ್ಮನ ಬಳಿ ಇನ್ನು ಚರ್ಚಿಸಿ ಪ್ರಯೋಜನನಿಲ್ಲನೆ ನೆಂಡೆನಿಸಿ ಸುಮ 
ನಾದದಳು. ಮೆರವಣಿಗೆ ಹಾದು ಹೋಯಿತು. ಕಣ್ಣು ಮಂಜಾಯಿತು, 
ಬಾಗಿಲು ಮುಚ್ಚಿ ತಿರುಗಿನಿಂತು ಗಟ್ಟಿಯಾಗಿ ಎಡೆಯನ್ನು ಅದುವಿ.ಟ್ಟು 
ಕೊಂಡಳು. ಜಾನಕಿಯನ್ನು ಬೇಡಿನಿಂತ ಹೊನ್ನನ ದೀನ ಮುಖ ಕಣ್ಣೆ ದುರಿಗೆ 
ಬಂದು ನಿಂತುದು ಹಿಂಸೆಯಾಗಿ ಕಣ್ಣು ಬಿಟ್ಟಳು, ಅನಳಿಗೆ ಕನಸುಗಳೇ 
ಭೀತಿಗಳಾದವು ! | 


ಆ 2 1.1 3 ತ 


ಮೂರು ಹೊತ್ತು ಗಂಡನಿಗೆ ಜಾನಕಿಯ ಜೊತೆ ಜೇಕೆನಿಸುತ್ತಿತು. 
ಆದರೆ ಜಾನಕಿಗೆ ಗಂಡನೆಂದರೆ ಅಸಹ್ಯ. ಅವನೊಂದಿಗೆ ಮಲಗುವುದೆಂದರೇನೇ 


೧4 ತಪ್ಪಿದ ಹೆಜ್ಜೆಗಳು 


ಹಿಂಸೆಯಾಗುತ್ತಿತ್ತು. ರಾತ್ರಿಗಳೆಲ್ಲಾ ಮುಳ್ಳು ಗಳಾಗಿದ್ದವು. ಕತ್ತಲಲ್ಲಿ ಮೈ 

ಮರೆತು ಗಂಡನ ಜಾಗದಲ್ಲಿ ತೊಡಿ ನನ್ನು ಕಲ್ಪಿ p ತ್ತ ತಿ ಶ್ರದ್ದೆ ಟು ರ್‌ 
ತಾಗಿ ನೆನಪು ಮರೆತು ಗಂಡನಮೇಶೆ ಕ ಹಾಕಿದಕಿ, ಸುಶ್ಸು” ತೆರೆಗಳ ೨ ಸ ಸ್ಪರ್ಶಕ್ಕೆ 
ಜು ಕೆಂಡ ತುಳಿದನಳೆಂತಾಗುತ್ತಿದ್ದಳು. ಅವಳಿಗೆ ಅವನ ನೀತ 
ಸ್ನೇಹಗಳು ಸಹಿಸಲಾರದ ಹಿಂಸೆಗಳಾಗಿದ್ದ ವು. ಇವನ ಕಾಟ 'ತಬ್ಪಿ ದರೆ 
ಸಾಕೆನಿಸುವಂತಾಗುತ್ತಿ ತ್ತು. 

ಮಾಡುವುದಕ್ಕೆ "ಕೆಲಸವಿಲ್ಲ. ತಿಜೋರಿತುಂಬ.: ಹಣವಿದೆ. ವೇಳೆ 
ಕಳು ಈ ಡೆಂಡತಿಯೊಬ್ಬ ಳೇ, ಸ್ನೇಹಿತರ ಮನೆಗೆ ಹೋಗುವುದನ್ನು 
ಸಂಪೂರ್ಣವಾಗಿ ನಿಲ್ಲಿಸಿ ಬಿಟ್ಟ ದ್ದ. " ಳಿಗಾಗೆಡ್ಡ ರೆ ರಾತ್ರಿ ನಿದ್ದೆ ಬರುವವಕೆಗೂ 
ಗಂಡನ ಕಾಟದಿಂದ ತಪ್ಪಿ ಸಿಕೊಳ್ಳ ಲು ಸಾಧ್ಯ ವಾಗುತ್ತಿ, ರಲಿಲ್ಲ. ಅವಳ ಹೆಜೆ 
ಹೆಚ್ಚಿಗೆ ಅಡ್ಡಬಂದು ಪೀಡಿಸುತ್ತಿದ್ದ. ಅನನ ಪ್ರೀ ಹೆಚ್ಚಿದಷ್ಟೂ? 
ಜಾನಕಿಯ ನೋವು ಹೆಚ್ಚಾಗುತ್ತಿತ್ತು... ಅವನು ಹತ್ತಿರ ಬಂದಷ್ಟು ಹೊನ್ನನ 
ಅಂತರದ ನೆನಪು ಸೀಳುತ್ತಿತ್ತು. ಹೊಸ ಯೌವನದ ಹೊನ್ನನ ನೆನಸೊಂಡು 
ಕಡೆ, ಮುದಿಗಂಡನ ಒತ್ತರಿಸುವ ಪ್ರೀತಿಯೊಂದು ಕಡೆ ಅವಳನ್ನು .ಸೆಳೆಯು 
ತ್ತಿತ್ತು. ಬತ್ತಿದ ಹೊನಲಾಳದಲ್ಲಿ ಹಸಿಯೌವನದ ಸೆಲೆಯಿತ್ತು ; ಸುಕ್ಕಿದ 
ಒಡಲೊಳಗೆ ಸೊಕ್ಕಿನ ಕಾಮವಿತ್ತು. 

ಹಿಂಸೆ ಅತಿಯಾದಾಗ ಅವನನ್ನು ಮುಗಿಸಿಬಿಡಲೇ ಎಂದು ಯೋಚಿಸು 
ತ್ತಿದ್ದಳು. ಹೊಟ್ಟಿ ಯಲ್ಲಿನ ಜೀವಕ್ಕೆ ಈ ಮುದಿ ಅನ್ಪನೆ ಹೆಸರಂಟಿಸುವುದಸಿ 
ವಾಕರಿಕೆ ಬರಿಸುತ್ತಿತ್ತು. ಆದರೂ ಸಹಿಸಿದಳು. ದಿನಗಳಿಗಾಗಿ, ಕಣಗಳಿ 
ಗಾಗಿ ಕಾದಳು. 

ಹತ್ತಿಕ್ಸಿಪರೂ ಅಸಹ್ಯ, ಅವಳ ರೀತಿಯಲ್ಲಿ ವ್ಯಕ್ತವಾಗುತ್ತಿತ್ತು. 
ಕಾಮುಕನಂತೆ ಕಾದು ಬೀಳುತ್ತಿದ್ದ. ಗಂಡನ ಆಕ್ರ ುಣದನ್ಲಿ ಸಹರಾ 
ಎದುರಾಳಿಯಂತೆ ಚಡಸಡಿಸಿದಳು. ಕೊನೆಗೆ ಉಪಾಯಾಂತರದಿಂದ ಗರ್ಭದ 
ಕೂಸಿಗೆ ಅಪಾಯವಾದೀತೆಂಬ ಹೆದೆರಿಕೆಯಿಂದ ಅವನನ ನಿವಾರಿಸಿದಳು. 
ಆಕ್ರಮಣವನ್ನು ಅಣಚಿದಳು. 

ಮುದುಕ ಬಿಸ್ಪನಂತೆ ಒಪ್ಪಿದ. ಹೊರಬರುವ ಕ್ರೂಸಿಗಾಗಿ ಕಾದ. 
ಜಾನಕಿ ನಿರಾಳವಾಗಿ ಉಸಿರಾಡಿದಳು, ಬಸಿರ ಬಳ್ಳಿಯ ಮೊಗ್ಗನ್ನು ಊಹಿಸಿ 


ತಥ್ಪಿದ ಹೆಜ್ಜೆಗಳು | 25 


ಕೊಂಡು ಹಿಗ್ಗಿದಳು. ಖಂಡಿತ ಹೆಣ್ಣು ಮಗುವಾದರೆ ಅವಳನ್ನು ರಾಜ 
ಕುಮಾರಿಯಾಗಿ ಬೆಳೆಸಬೇಕೆಂದು ಕೊಂಡಳು: ಅವಳಿಗಾಗಿ ಭನಿಷ್ಯ ವನ್ನು 
ನಿರ್ಧರಿಸಿಕೊಳ್ಳು ತ್ರಿದ್ದ ಳು. 

ನೆಲ ಸಿದ್ಧವಾಯಿತು. ಬಿತ್ತಿದ ಬೀಜ ನೊಳಕೆಯೊಡೆಯಿತು. ಹೊರ 
ಗಿನ ಆಕಾಶ, ಬಯಲುಗಳ ಹೊಗರು ಹಿಡಿದ ಆ ಕುಡಿ ಮೆದುವಾಗಿ ಕೊನೆ 


ದಾಡಿತು. ಮೆಲ್ಲನೆ ನಕ್ಕಿತು. 
ಸನ್ನೆ ಯಿಂದ ಕಾವಿದ ಕತ್ತಲು ಸರಿದು ತಿಳಿಚೆಳಕು ಮೂಡಿತು. ಅದ 


ರೊಂದಿಗೆ ಲದ ಮರದ ನೆನಪು ಸುರಳಿ ಸುರಳಿಯಾಗಿ ಬಿಚ್ಚಿಕೊಂಡಿತು. 
ತಳನಂಟದ ಕಡಲುಕ್ಕಿ ಕರೆದಾಟಿ ಹರಿಯಿತು. ಉಲ್ಲಾಸದ ಪರಿಸರದಲ್ಲಿ 
ಮುದುಕ, ಮುದಿಗೂಜೆಯಂತೆ ಕಂಡ. ಅವನ ಹದ್ದು ಕಣ್ಣಿ ಂದ್ಕ ಜೇಸರದ 


ಬಂಧನದಿಂದ ಬಿಡಿಸಿಕೊಂಡು ಓಡಲು ಮನಸ್ಸು ರೆಕ್ಕೆ ಬಿಚ್ಚ ಫಡ ಫಡ ಹೊಡೆದು 
ಕೊಂಡಿತು. 


೫ “೫ ೫ 1 

ವಿಜಯದ ನಗೆ ತುಟಿಯ ಮೇಲೆ ತೊನೆದಾಡಿತು. ಬಿಗುವು ಸಡಿಲಿ 
ಮಂದಾರ ಸೌರಭದ ಮಂದಗಾಳಿಯ ಹಿತ ಎದೆ ತಬ್ಬಿತು. 

"ಜಾನಕಿ ಯಾರಿಗೂ ತಿಳಿಯದಂತೆ ಮುದುಕನನ್ನು ನಿವಾರಿಸಿದ್ದಳು. 
ಅಬ್ಬ ಎಷ್ಟು ನಿರ್ದಯಿ !-ಎಂದು ಆಗೊಮ್ಮೆ ಈಗೊಮ್ಮೆ ಅನಿಸಿದರೂ ಅವನ 
ರಾಕ್ಷಸ ಕಾಮದ ಹಸಿವು ಅವಳನ್ನು ಮುಳ್ಳು ಹಂದಿಯನ್ನಾಗಿಸುತ್ತಿತ್ತು. 
ಹೊರಗಿನ ಜನಕ್ಕೆ ನಗು. ಪುಂಡರು, ಪೋಲಿಗಳ ಗಿ ಅವಳು ಹ:ರಿಗಾ ಟು 
ಹೊರಗೆ ಹೋದ್‌ ಸಾಕು, ಜಾನಕಿಯ ಪಾ ೨ಾಮಾಣಿಕತನವನ್ನು ಶಂಕಿಸಿ 
ನಾಲಗೆಗಳು ಲೊಳ ಲೊಳ ಜೂ ದು ವ. ಈ ವ: ಬದುಕನ್ನ ಕಟ್ಟೊ 
ಳ್ಳೊ (ಕೆ ಅವಳೇನು ಮಂಕೆ? ಹೆಸೆರಿಗೊಬ್ಬ ; ಖುಷಿಗೊಬ್ಬ ! ಮೇಲೆ 
ನೋಡಿದರೆ ಮಹಾ ಪತಿವ್ರ ತೆ!'...ಚು! ಚು! | ಜು. ..ನಮ್ಮ ಹೆಣ್ಮಕ್ಕಳ 
ಆದರ್ಶ ಸತಿ !'.ಎಂದು "ವ್ಯಂಗ್ಯವಾಗಿ ಅನ್ನುತ್ತಿದ್ದ ೦3ನೆ, ಮಗಳನ್ನು 
ನೋಡಿದ ಮೇಲೆ ಮತ್ತಷ್ಟು ಬಲವಾದ ಮಾಹಿತಿ ದೊಕೆತಂತಾಯಿತು. 

ಈಗ ಹೆಸರಿಗೂ ಗಂಡನಿಲ್ಲದಾದಾಗ ಮಾತು ಹರಿಹಾಯುತ್ತಿತ್ತು. 
ಜಾನಕಿಗೆ ಜನರ ಈ ವರ್ತನೆ ಅರ್ಥವೇ ಆಗುತ್ತಿರಲಿಲ್ಲ. ಅವಳಿಗೆ ಉಳಿದಿದ್ದ 
ಳಸೆಯೊಂದೇ ! ಕಣ್ಣು ಕುಕ್ಕುವ ಮಗಳನ್ನು ರಾಜಕುಮಾರ ನಂಥನನಿಗೆ 


26 | ಕಬ್ಬದ ಹೆಜ್ಜೆಗಳು 


ಕೊಡಬೇಕೆಂದು. ಆದರೆ ಜನ ಬಿಡಲಿಲ್ಲ. ಅನರಾಡುವ ಮಾತುಗಳು ರಾತ್ರಿ 
ಹಗಲೂ ಕಾಡುವ ಭೂತಗಳಾದನು. ಒಮ್ಮೊಮ್ಮೆ ರೋಸಿಹೋಗಿ ಅನರಂಷೂತೆ 
ಶಾನಾಗಬಾರದೇಕೆ ?'-ಎಂದು ಯೋಚಿಸಿದಳು. ಮನಸ್ಸು ಅಳುಕಿತು. 
ಅನನೇನಾದರೂ ಜೆನ್ವವಾಗಿ ಕಾಡಿದರೆ ಎನಿಸಿದರೂ, ಅತೃಸ್ತವಾಗಿ ಮನಸಿ 
ನಾಳದಲ್ಲಿ ಉಳಿದು ಹೋದ ಕಾಮನೆಗಳು ತೆರಳುತ್ತಿದ್ದವು. ಆಗ ಗಟ್ಟಿ ಯಾಗಿ 
ಹಲ್ಲು ಕಚ್ಚಿ ಕೊಂಡು ತನ್ನ ನ್ನ ತನ್ನ ಅಯೋಗ್ಯ " “ವಿಚಾರಗಳಿಗಾಗಿ ಭರಿ 
ಕೊಳ್ಳು ತಿ Fl ಳು. 

'4ೇವೊನ್ಮೆ ವ್ಯಂಗ್ಯವಾಗಿ : ನಕ್ಳುಬಿಡುತ್ತಿದ್ದಳು. ದಿನಗಳೊಂದಿಗೆ 
ಅನಳೊಡಲ, ಅವಳೆ ಮನದ ಕಾವು ಇಳಿದು ಕೇವಲ ತೆಂಪು ಉಳಿಯಿತು. 

ಒಂಟಿಯಾಗಿದ್ದಾಗೆ, ಮಗಳು ಮುಗ್ಧವಾಗಿ ನಕ್ಕು ಅಮ್ಮ, ಅಪ್ಪ ಎಲ್ಲಿ 
ಎಂದು ಕೇಳಿದಾಗ ಮುದುಕನ-ಹೊನ್ನನ ನೆನಪು ಒಡೆದು ನಿಲ್ಲುತ್ತಿತ್ತು: 
ಮುದುಕನ ನೆನಸಿಗೆ ಕಣ್ಣು ಮುಚ್ಚಿ ಕೊಳ್ಳು ವ'ಅವಳು ಹೊನ್ನನ ಕಲ್ಪ ಕೆಗೆ 
ಕಣ್ಣು ತೆರೆದು ಹರ್ಸಿಸುತ್ತಿ ಚ ಳು. ಬಬ್ಬ ನ ನಿನಿಂದ ನೆಮ್ಮದಿ-ಮತ್ತೊಬ್ಬ ನ 
ನೆನಪಿನಿಂದ ನೋವು.. 

ಈ ಊರೇ ಚೇಡನೆನಿಸಿತು. ಬೇರೆಲ್ಲಾ ದೆರೂ ಹೋಗಿದ್ದೆ ಕ್ಕೆ ಕಾಡುವ 
ನೆನಪುಗಳು ಸಾಯಬಹುದೆಂದು ಭಾವಿಸಿದಳು. 

ಗಂಡನ ಆಸಿ ಕರಗಿತ್ತು. ಉಳಿದೆದ್ದೆ ನ್ನು ಗಂಟು ಕಟ್ಟ ಮಗ 
ಳೊಂದಿಗೆ ಕನ್ನೂರಿಠಿಂದೆ ಸುಮಾರು ವಸು ಮೈಲಿ ದೂರದ ಒಂದು ಹಳ್ಳಿ 
ಯಲ್ಲಿ ನೆಲೆಸಿದಳು. 


¥ ೫ೇ ಹ ತ್‌ 


ಅಸ್ಪನ ಸಾವು ತಂಗಿಯ ಮದುವೆ ಸುದಿ )ಗಳಷ್ಟೇ ಮುಟ್ಟಿ ದವು. 
ಮನಸು ಕಹಿ ಯೋಚನೆಗಳಿಂದ ನಿಷ್ಠುರವಾಗಿತ್ತು. ತಂಗಿಯಾಗಲೀ, ಅಪ್ಪ 
ಅ ಬಂಧುತ್ತ ದ ಸೆಳೆತದಿಂದ ದೊರವಾಗಿದ್ದ. ರು. ಒಂದು ಸಣ್ಣ ತಪ್ಪಿ ಐ 
ಇಸ್ಟೊಂದು ಸಾಧಿಸುವ ಜನರ ಸೆಹನಾಸನೇ ಬೇಡವೆನಿಸಿ, ಬಸವನ ಹುಳುವಿನ. 
ಬಧುಕನ್ನು ಬದುಕಲು ನಿರ್ಧರಿಸಿದಳು, 


ತಬ್ಬಿದ ಹೆಜ್ಜೆಗಳು 2) 


ಮಗಳು ಬೆಳೆದಂತೆ ಬೇರೊಂದು ತೆರನಾದ. ಯೋಚನೆಗಳು ಅವಳನ್ನು 
ಕಾಡಿದವು. ಪ್ರಯತ್ನಿಸಿದಷ್ಟೂ, ಹರಡುವ. ಪರಿಮಳೆದಂತೆ ರತ್ನಳ ರೂಸ 
ಊರಿನ ಜನರ ಕಣ್ಣು ಕುಕ್ಕೆತು. 

ಬಂದ ಹೊಸದರಲ್ಲಿ ಯಾರ ಪರಿಚಯವೂ ಇಲ್ಲದೆ ಅಸಹಾಯಕತೆಯ 
ಅನುಭವವಾಗಿತ್ತು. ` ಜೊತೆಗೆ ಕೇವಲ ತಾನು, ಮಗಳು ಮಾತ್ರ ಬಂದು 
ನೆಲಸಿದ್ದಕ್ಕೆ ಜನ ಅನುಮಾನದ ಕಣ್ಣುಗಳಿಂದ-ಕುತೂಹಲದ ಮನಸ್ಸಿ 
ನಿಂದ ನೋಡಿದರು. :: ರಾತ್ರಿ, ಹಗಲು ಹಿಸ'ಏಿಸ ಗುಸ ಗುಸ ಧ್ವನಿಗಳೇ 
ಬಂದು ಅಪ್ಪಳಿಸಿ, ಭೀತಿಗೊಳಿಸುತ್ತಿದ್ದವು. ಪ್ರತಿಯೊಂದು ಕೆಲಸಕ್ಕೂ 
ಜಾನಕಿಯೇ ಹೊರಗೆ ಹೋಗಬೇಕಾಗಿತ್ತು. ಹೋದಾಗ ಹಾದಿಯಲ್ಲಿ ಸಿಳ್ಳೆ 
ಹಾಕುವ ಸಿಳ್ಳೇ ಖ್ಯಾತರು.. ಜೊಲ್ಲು ಸುರಿಸಿ ಚಸ್ಬರಿಸುವ ಗೌಡ, ಭಟ್ಟ ರು 
ಹಸಿದ ಕಂಗಳಿಂದ ನೋಡುವ ಅಂಗಡಿಯ ಶೆಟ್ಟ ಇವರನ್ನೆಲ್ಲಾ ಸೀಡಿ 
ತ್ರಿದ್ದಂತೆ ಒಳಗೆ ರೋಷ ಹೊತ್ತಿಕೊಳ್ಳುತ್ತಿ ಹ್ಯಾ . ಆದರೆ ನಿವಶತೆ, ಸಿಂದಿ 
ಸುತ್ತಿಕೊಂಡು ನೆಲದೊಳಗೆಲ್ಲೋ ಮರೆಯಾಗಜೇಕೆನಿಸುವಂತೆ ಮಾಡುತ್ತಿ ತ್ತು 

ಮ್ಸೆ ತುಂಬಾ ಸೆರಗು ಹೊದ್ದು, ತಲೆ ಬಗ್ಗಿಸಿ ತನ್ನ ಪಾಡಿಗೆ ತಾನು 
ಇದನ್ನೆಲ್ಲಾ ನಿರ್ಲಕ್ಷಿಸಿ ನಡೆಯುವುದನ್ನು ಅಭ್ಯಾಸ ಮಾಡಿಕೊಂಡಳು. 

ಕಾಲ ಕಳೆದಂತೆ. ಜನರ ರೀತಿಯೇ ಬದಲಾಯಿತು. ಒಮ್ಮೆ ಕೃಷ್ಣ 
ಭಟ್ಟರು ಹೆಣ್ಣಿನ ಅಸಹಾಯಕತೆಯನ್ನು ಅರಿತೋ ಏನೋ, ಚು 
ಮನೆಯ ಕಡೆ ಹೆಜ್ಜೆ ಹಾಕಿದರು. | 

ಒಳೆಗೆ ಅಕ್ಟಿಯಾರಿಸುತ್ತಾ ಕುಳಿತ ಜಾನಕಿಗೆ, ಭಟ್ಟರು ತನ್ನ ಮನೆ 
ಯತ್ತಲೇ ಬರುತ್ತಿರುವುದನ್ನು ನೋಡಿದಳು. ಆಶ್ಚ ಬಾಡಿ ಒಳಗೆ 
ಬರಬಹುದೆಂದಿನಿಸ ಅಕ್ಕಿಯನ್ನು ಬೇಗ ಬೇಗನೆ ಪೊರಕೆ ತುಂಬಿಸಿ, ಎತ್ತಿಡಲು 
ಒಳೆಗೆ ನಡೆದಳು. 

ಭಟ್ಟರು ಹೊಸ್ತಿಲಲ್ಲಿ ನಿಂತು. "ಯಾರಿದ್ದಾರೆ ಒಳಗೆ'- ಎಂದು ಕೂಗಿ 
ಕರೆದರು. ಜಾನಕಿ ಸೆರಗಿನಂಚೆಗೆ ಕೈಯೊಕಿಸೆಕೊಳ್ಳುತ್ತಾ ಬಂದವಳೇ, 
ಹೊರಗೆ ಠಿಂತ ಭಟ್ಟರನ್ನು. "ಬನ್ನಿ ಒಳಗೆ'- ಎಂದು ಆದರದಿಂದ ಕರೆದು 
ಒಂದು ಮಣೆ ಹಾಕಿದಳು. ಚಾಪೆ ಹಾಕಿದರೆ ಮೈಲಿಗೆಯಾದೀತೆಂದು, 
ಹಾಕಿದ ಮಣೆಯತ್ತ ತೋರಿಸುತ್ತ, "ಕುಳಿತುಕೊಳ್ಳಿ ' ಎಂದಳು, 


28 ಕಟ್ಟದೆ ಹೆಜ್ಜೆ 


ಭೆಟ್ಟರು ತಮ್ಮ ಜೋಲು ಹೊಟ್ಟೆ ಅಲಗು ನಂ ಕೆ ನಗುತ್ತಾ 
"ಆಯ್ತಾಯ್ತು'- ಎಂದು ಹೇಳುತಾ, ಕುಳಿತರು. ಜಾನಕಿ ದೂರದೆ 
ಗೋಡಿಗೆ ಬೆನ್ನು ಕೊಟ್ಟು ರಿಂಶಳು. ಏನು ಮಾಶಾಡಬೇಕೆಂದು ಅನುಮಾ 
ಸುತ್ತಾ ನಿಂತಳು. ಭಟ್ಟರು ಪೀಠದ ಮೇಲೆ: ಅಸೀನರಾದ ಮೇಲೆ ಮ 
ಯನ್ಶೈೆಲ್ಲ್ಲಾ ಕಣ್ಣಾಡಿಸಿ ನೋಡಿದರು. ಒಂದೊಂದು ವಸ್ತುವನ್ನೂ ಪರಿಶೀಲಿಸಿ 
ದರು. - ಇದ್ದುದರಲ್ಲಿ ಸಾಕಷ್ಟು ಸಿರಿನಂತರೆಂಜೀ ನಿರ್ಧರಿಸಿದರು. 
ಯಾರಿಂದಲೂ ಮಾತು ಹೊರಡಲಿಲ್ಲ. ಜಾರಿದ ಕನ್ನಡಕದೊಳಗಿಂಡೆ 
ಜಾನಕಿಯತ್ತ ಒಮ್ಮೆ ದೃಷ್ಟಿ ಹರಿಸಿದರು: ಜಾನಕಿಗೆ ತೀರಾ ಸಂಕೋಚ 
ನೆರಿಸಿತು. ಆದರೆ ತೋರಸಿಕೊಳ್ಳ ದೈ, ಅನನ ದೃಷ್ಟಿಯನ್ನು ತಿರುಗಿಸ 
ಬೇಕೆಂದು. "ದೊಡ್ಡ ನರು ಈ ಬಡವರ ಮನೆಗೆ ಬಂದ: ದಕ್ಕ ಕಾರಣನೇನೊ! 
ತಿಳಿಯಲಿಲ್ಲ. ಏನಾದರೂ ಆಗಬೇಕಿತ್ತು ? ಎಂದು ಪ್ರಶ್ನಿಸಿದಕು. | 
ಅದಕ್ಕೆ ಭಟ್ಟರು ಹ್ಹ! ಹ್ಹ | ಹ್ಹ! ಎಂದು ಸೊಡ್ಡ ದಾಗಿ, ಹಳಸಿದ 
ಹಲ್ಲುಗಳು ಕಾಣುವಂತೆ ಕಿಸಿದರು. ಏನೂ ಇಲ್ಲ ಈ ಊರಿಗೆ ಹೊಸದಾಗಿ 
ಬಂದಿದ್ದೀರಿ, ನಿಮಗೆ ಯಾರ ಪರಿಚಯವೂ ಇರುವುದಿಲ್ಲ. ಪಾಪ ! ಒಬ್ಬರೇ 
ಇರ್ತಿದ್ದೀರಿ. ಏನಾದರೂ ಸಹಾಯ ಬೇಕಿದ್ದರೆ ಹೇಳಿ ಹೋಗೋಣಾಂತ 
ಬಂದೆ. ನನ್ನ ಹೆಂಡತಿ ಹೇಳ್ತಾನೇ ಇದ್ಲು. ಪಾಸ "ಒಂಟಿ ಹೆಂಗಸು ಹೇಗೋ 
ಏನೋ. ಈ ಊರಿನ ಪುಂಡರ ಕೈಗೆ ಸಿಕ್ಕರೆ ಬಾಳ ಕಷ್ಟವಾಗುತ್ತೆ. ಹೋಗಿ 
ಮಾತಾಡಿಸಿ ಬನ್ನಿ'-ಅಂತೆ ಎಂದು ಜು ಮ್ಮ ನಕ್ಕು. 
ಜಾನಕಿ ಭಟ್ಟರ ಮಾತು ಕೇಳಿ ಕರಗಿ Sa ಅವರ ತೆತನಾಳದ 
ಸುಳಿವು ಹತ್ತಲಿಲ್ಲ. ಇಂತಹ ದರಿದ್ರ ಸ್ಥಿತಿಯಲ್ಲೂ ಒಬ್ಬರಾದರೂ ಸ ಸಹಕರಿಸು 


ವಂಥವರು ಇದ್ದಾರಲ್ಲ !- ತನ್ನ ಅದೃಷ್ಠ ಕೈ 1-ಎಂದು ಕೊಂಡಳು. ಹೃದಯ 
ತುಂಬಿ ಬಂತು. ಅವಳ ಕಣ್ಣ ಲ್ಲಿಕ ತಜ್ಞತೆ ಮಿಂಚಿತು. 

"ತುಂಬಾ ಸಂತೋಷ” ಅಯ್ಯನೋಕೆ, ನಿಮ್ಮಂತಹ ಸುಜನರು ಈ 
ಕೊಂಪೆಯಲ್ಲಿ ಇದ್ದಾರಲ್ಲ! ನನಗೇನೆ ಟೋ ಶುಂಬಾ ಭಯವೇ ಆಗಿತ್ತು. ಈ 
ಲೋಕದಲ್ಲಿ ಅಸಹಾಯಕರನ್ನು ನೋಡಿ ಕನಿಕರ ಪಡುವ ಜನರೇ ಇಲ್ಲ ಒಳ್ಳೆ 
ಯವರು ಮರ್ಯಾದೆಯಾಗಿ ಬದುಕೋಕೆ ಸಾಧ್ಯವೇ ಇಲ್ಲ'-ಎಂದು ಅನುಭನ 
ದಂತೆ ಮಾತನಾಡಿದಳು. 


ತಪ್ಪಿದ ಹೆಜ್ಜೆ ಗಳು | 9 


ಭಟ್ಟರಿಗೆ ತಮ್ಮ ಮಾತಿನ ಪ್ರಭಾನ ಚೆನ್ನಾಗಿ ಆಗಿದೆ ಎನಿಸಿತು. 
"ಲೋಕಕ್ಕೆ, ಜನಕ್ಕೆ ಹೆದರಿದರೆ ಆಯಿತೇ? ನಿಮಗೆ ಭಯವೇನೂ  ಚೇಡ. 
ನಮ್ಮೂರಿನವರಿಗೆ ಬುದ್ಧಿ ಹೇಳ್ತೇನೆ. ಈ ಊರಿಗೆ ಬಂದು ನೆಲಸಿದ ಮೇಲೆ 
ನೀವೂ. ಈ ಊರಿಗೆ ಸೇರಿದವರೇ ಆಗ್ತೀರಿ. ನೀನು ಯಾವುದಕ್ಕೂ ಚಿಂತೆ 
ಮಾಡಬೇಡಿ ಎನೇ ಸಹಾಯಜೇಕಿದ್ದರೂ ಹೇಳಿ ಕಳುಹಿಸಿ. ನಮ್ಮ ಮನೆ 
ಯೇನೂ ದೂರವಿಲ್ಲ. : ಒಂದೆರಡು ಹಾಗ್‌ ದೂರವಸೆ ಸೈ€-ಎಂದವರು ಭರವಸೆ 
ತುಂಬುವ ಧನಿಯಲ್ಲಿ. 


ಜಾನಕಿಗೆ ಭಟ್ಟ ರ ವಿಚಾರವಾಗಿ ಗೌರವ ಮೂಡಿತು. ತಪ್ಪು ತಿಳಿದು 
ಕೊಂಡೆ. ಎ ಕೆಟ್ಟ ವರೆಂದೇ ನಟ್ಟ ಅಂಟಸಿಬಿಟ್ಟಿ. ಸಂಜೇಹಿಸಿ 
ನೋಡಿದ್ದು, ಕದ್ದು ಟೆ ಇಣುರದ್ದು, ಮನೆಯಿಂದ ಹೊರಟಾಗ 
ಮೂಗಿನ “ಮೀಲೆ ಚೆರಳಿಟ್ಟು ಕೊಂಡು ಗುಸಗುಸ ಮಾತಾಡಿ ಕೊಂಡದ್ದು 
ನೆನಪಿಗೆ ಬಂದಾಗ, ಕಾಲು ಕುಪಿಸಿದವು. ಇಲ್ಲ... ಇಲ್ಲ....ಈ ಜನ ಶನ ನ್ನು 
ಸ್ಟೀಕರಿಕೊಲ್ಲ. ನಾನು ಮಾಡಿದ ಕೆಲಸ, ನನ್ನ ಪೂರ್ವೇತಿಹಾಸ ಇವರಿಗೆ 
ತ್ತಾ ಗಿದೆಯೇ-ಎಂದು ಅನುಮಾನಿಸಿದಳು. ಮೈ ಬೆವರಿತು. ಹಣೆಯ 
ಮೇಲೆ ಭೀತಿಯಿಂದಾಗಿ ಬೆವರು ಹನಿಗಳು ಮೂಡಿದವು. 
ಭಟ್ಟ ರು ಅದನ್ನು ಗಮನಿಸಿದರು. ಯಾಕಮ್ಮ ಮೆ ಹುಷಾರಿಲ್ಲನೇ? 
ಎಂದು ಸ 
ಭಟ್ಟರ ಮಾತಿಗೆ ತಲೆ ಅಲ್ಲಾಡಿಸಿ, "ಇಲ್ಲ... ಇಲ್ಲ...ಜೆನ್ನಾಗಿಯೇ 
ಇದೆ ನೆ, ಬ ನೆ ಸುಸ್ತಾದಂತೆ ಎನಿಸಿತು. ನೀವೇನಾದರೂ ಕುಡಿಯಲು 
ತಿಗೆದುಕೊಳ್ಳು ತ್ತೀರಾ ?- ಎಂದು ಕೇಳಿದಳು. 
(ನನಗೇನೋ ಏನೂ ಬೇಕಿಲ್ಲ ಆದರೆ ತಮ್ಮ ಮನಸ್ಸಿಗೆ ನೋವಾಗ 
ರದಲ್ಲ.!....ಸರಿ ಒಂದು ಲೋಟಿ ನಿಂಬೆ ಪಾನಕನಿವ್ಪರೆ ಕೊಡಿ'-ಎಂದರು. 
ಜಾನಕಿ “ಒಂದು ನಿಮಿಷ ಬಂದು ಬಿಟ್ಟಿ'- ಎಂದು ಹೇಳಿ ಒಳಗೆ 
ದಳು. ಅಸ್ಟರಲ್ಲಿ ಮಲಗಿದ್ದ ರತ್ನ ಎದ್ದು, *ಅಮ್ಮ.ಅನ್ಮ' ಎಂದು 
ಳತೊಡಗಿದಳು. ಭಟ್ಟರು ಕಣ್ಣಗಲಿಸಿ ಅತ್ತ ನೋಡಿದರು. ಅಬ ! ಎಷ್ಟು 


ಿ 
ಧ್ಯ್ಯಾದ ಮಗು !-ಎಂದು ಕೊಂಡರು, ಅಳುತ್ತಿದ್ದ ಮಗುನಿನತ್ತ ಕ 


40 | | ತಬ್ಪಿದ ಹೆಜ್ಜೆಗಳು 
ಚಾಚಿ ಬಾ ಮರಿ ನನ್ನತ್ರ-ಎಂದು ಕರೆದರು. ಆದರೆ ಮಗು ಆ ವಿಕಾರ 
ಮೂತಿಯನ್ನು ನೋಡಿ ಮುಖ ತಿರುಗಿಸಿ ಮತ್ತಷ್ಟು ಜೋರಾಗಿ ಅತ್ತಳು. 
ಜಾನಕಿ ಆತುರಾತುರವಾಗಿ ಬಂದು ಕೈಲಿ ಹಿಡಿದಿದ್ದ ಕಂಚಿನ ಲೋಟವನ್ನು 
ಭಟ್ಟರ ಮುಂದಿಟ್ಟು, ರತ್ತಳ ಕಡೆ ನಡೆದಳು. ಅಮ್ಮನನ್ನು ನೋಡುತ್ತಿ 
ದಂತೆ ಅಳು ನಿಂತು ಹೋಯಿತು. `ಜಾನಕೆ ಮಗಳನ್ನು ಬಾಚಿ ತಬ್ಬಿದಳು 
ಅದೊಂದೇ ಅವಳಿಗೆ ಆಧಾರ, ಜೀವನಕ್ಕೆ ಸ್ಫೂರ್ತಿ, ರತ್ನಳನ್ನು ನಡೆಸಿ 
ಕೊಂಡು ಭಟ್ಟರಿದ್ದಲ್ಲಿಗೆ ಕರೆತಂದಳು. "ಕ್ಷಮಿಸಿ ನಿಮ್ಮನ್ನು ಗಮನಿಸಲು 
ಆಗಲಿಲ್ಲ'-ಎಂದಳು. "ಪರವಾಗಿಲ್ಲ ಬಿಡಮ್ಮ....ಅಂದಂಗೆ ನಿನ್ನ ಮಗಳ ಹೆಸರೇ 


ನಂಜಿ!.:.. | 
"ರತ್ತಮಾಶಾ'-ಅಂತ ಹೆಮ್ಮೆಯಿಂದ ಹೇಳಿದಳು. 


"ರೂಪಕ್ಕೆ ತಕ್ಕ ಹೆಸರು. ಸೊಗಸಾಗಿದೆ, ಎನ್ನುತ್ತಾ ಬಾ ಮಗು 
ನಂಜೊತೆ, ನಮ್ಮ ಮನೆ ತುಂಬಾ ಮಕ್ಕಳಿದ್ದಾರೆ. . ಅವರ ಜೊತೆ ಆಡಿ 
ಕೊಳ್ಳಬಹುದು, ಇಲ್ಲಿ ನಿನ್ನೊಬ್ಳಿ ಗೇ ಬೇಸರವಾಗೊದಿಲ್ವಾ?-ಎಂದು ಉದ್ದಕ್ಕೆ 
ಭಾಷಣದಂತೆ ಮಾತಾಡಿದರು. ರತ್ನಳಿಗೆ ನಿಜವಾಗಿಯೂ ಬೇಸರ ಬಂತು. 
ಅವಳಮ್ಮನತ್ತ ತಿರುಗಿ "ನಾನೋಗಲ್ಲಮ್ಮ ಈ ತಾತನ.ಮನೆಗೆ, ನಂಗೆ ಭಯ 
ಆಗುತ್ತೆ'- ಎಂದು ಅಳಲು ಶುರು ಮಾಡಿದಳು. ಜಾನಕಿ ಸಮಾಧಾನ ಮಾಡಿ 
ದಳು. ಇಲ್ಲ ಹೋಗ್ಬೇಡ ಬಿಡು ರತ್ನ ನಿನ್ನನ್ನೇನೂ ಬಲವಂತ ಮಾಡೋಲ್ಲ, 
ಈ ತಾತ ತುಂಬಾ ಒಳ್ಳೇವ್ರು. ನಿಂಗೊತ್ತಿಲ್ಲ ಅಂದಳು. 

ಭಟ್ಟರಿಗೆ ತಾತನೆಂದು ಸಂಭೋದಿಸಿದ್ದೆನ್ನು ಕೇಳಿ ಅವಮಾನನಾದಂತ 
ಯಿತು. ಮುಖ ಚಿಕ್ಕದು ಮಾಡಿಕೊಂಡು ರತ್ನಮ್ಮ, ಹಂಗೆಲ್ಲಾ ನನ್ನನ್ನು 
"ಶಾತ' ಅಂತ ಕರೀಬೇಡ, "ಮಾಮಾ' ಅನ್ನು ಎಂದು ತಿದ್ದಿದರು. ರತ್ನ 
ಮಾತ್ರ ತನ್ನ ಪಟ್ಟನ್ನು ಬಿಡುವಂತೆನಿಸಲಿಲ್ಲ. ಉಹುಂ! ನೀನು ತಾತ 
' ಮಾಮನಲ್ಲ....ಎಂದು ಹಟದ ಧ್ವನಿಯಲ್ಲಿ ಹೇಳಿದಳು. ಜಾನಕಿಗೆ ಕಸಿನಿ 
ಯಾಯಿತು. . ಮಗಳೆ ಮಾತನ್ನೇ ಸಮರ್ಥಿಸದಿದ್ದರೆ ಅವಳ ರಂಪು ತಡೆಯಲ 
ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕೆಂದೇ, ಹೋಗಲಿ ಬಿಡು, ನೀನು ಹೇಳಿ 
ಹಾಗೆ ಇವರು ಶಾತಾನೇ'- ಆಯ್ತಲ್ಲ-ಎಂದದ್ದಕ್ಕೆ ಆ ಪುಟ್ಟ ಮುಖದಲ್ಲಿಯ 
ವಿಜಯದ ಗರ್ವ ಮಿಂಚಿತು. | ; | 


ತಪ್ಪಿದ ಹೆಜ್ಜೆ ಗಳು | 44 

ಭಟ್ಟರೂ ಮಗುವಿನ ಭಾವನೆಯನ್ನು ಗಮನಿಸಿ . ಒಳಗೇ ನಕ್ಕರು. 
“ಗತ್ತಿನ ಹುಡುಗಿ' ಎಂದುಕೊಂಡರು. | 

ಜಾನಕಿಗೆ ಮಾಡಲು ಕೈತುಂಬಾ ಕೆಲಸವಿತ್ತು. ಭಟ್ಟರು ಎದ್ದು 
ಹೋಗುವ ಸೂಚನೆಯೇ ಕಾಣಲಿಲ್ಲ. ಜಾನಕಿಗೆ ಕಸಿವಿಸಿಯಾಯಿತು. 
ಹಿಂದು ಮುಂದು ನೋಡಿದಳು. ಮಗಳು ತನ್ನನ್ನಪ್ಪಿ ನಿಂತಿದ್ದಳು. ಜಾನಕಿ 
ಮಗಳನ್ನು ಹೊರಗೆ ಆಡಿಕೊಳ್ಳಲು ಕಳಿಸಿದಳು. ಭಟ್ಟರ ಮುಖವನ್ನು 
ನೋಡಿದಳು. ಅವರು ಏನೇನೋ ಲೆಕ್ಕಾಚಾರ ಹಾಕುತ್ತಿ ರುವಂತೆ ತೋರಿತು. 
ಇನ್ನು ಎಷ್ಟು ಹೊತ್ತಂತ ಮಾತಿಲ್ಲದೆ, ಕೆಲಸವಿಲ್ಲದೆ ಕೂರುವುದು ? ಎಂದು 
ಕೊಂಡು ಮತ್ತೆ ಎದ್ದು ಒಳಗೆ ನಡೆದಳು... 

ಭಟ್ಟ, ರು ಅದನ್ನು ಗಮನಿಸಿ- ಏನಮ್ಮಾ "ಒಂದ್ಲಿನಿಷ ಇರ್ತೀಯಾ 
ಎಂದರು. ಹೊರಟು ನಿಂತವಳು ಹಾಗೇ ಹಿಂದಿ ಉಗಿದಳು. 

ಭಟ್ಟರ ನಿಚಾರ ಜಾನಕಿಗೆ ಗೊತ್ತಾಗಿರಲಿಲ್ಲ. ಅವರ ತಲೆಯಲ್ಲಿ ಸುಳಿ 
ಯುತ್ತಿರುವ ಆಲೋಚನೆಗಳೇನೆ೨ದು ತಿಳಿಯದಿದ್ದ ಅವಳಿಗೆ, ಈತ ತನ್ನಿಂದ 
ಏನನ್ನು ಬಯಸುತ್ತಾನೆ? ಅಸರಿಚಿತರಾದರೂ ಎಸ್ಟೊಂದು ಸಲುಗೆಯಿಂದ 
ಮಾತಾಡುತ್ತಿ ದ್ದಾ ರೆ. ನಿಜ ಆದರೆ ಹೆಂಗಸೊಬ್ಬ ಳೇ ಮನೆಯಲ್ಲಿರುವಾಗ 
ಇಷ್ಟು ಹೊತ್ತು 'ಕೂತಿದ್ದ ಕಿ ಹೊರಗಿನ ಜನ ಏಕೆಂದು ತಿಳಿದಾರು, ಹೋಗು 
ನಂತೆಯೇ ಕಾಣುವುದಿಲ್ಲವಲ್ಲ... ಇನ್ನೇನಾದರೂ ವಿವರಗಳನ್ನು ತನ್ನಿಂದ 


ಬಯಸುತ್ತಿದ್ದಾನೆಯೇ”-ಎಂದು ಚಿಂತಿಸಿದಳು. 
ಭಟ್ಟರು ಅನುಮಾನಿಸುತ್ತಲೇ ಕೇಳಿದರು, ಏನನ್ಮು ನಿಮ್ಮನ್ನೊಂದು 


ಮಾತು ಕೇಳಿದರೆ ತಪ್ಪಾಗಿ ತಿಳಿಯೋಲ್ಲ ತಾನೇ ? 
ಕೇಳಿ ಭಟ್ಟರೇ ತೂ ಅನಾಥರಂತೆ ಈ ಊರಿಗೆ ಬಂದ ಇಷ್ಟು 
ದಿವಸದ ಮೇಲೆ ತನ್ಮುಂತಹನರೊಬ್ಬರು ನಮ್ಮ ಹಿತೈಷಿಗಳಾಗಿ ಬಂದು: 
ನಿಚಾರಿಸುತ್ತಿರುವಾಗ್ರ ತಪ್ಪಾಗಿ ಯಾಕೆ ತಿಳಿಯಬೇಕು ?-ಎಂದಳು. 
ಭಟ್ಟರು ಸ್ವಲ್ಪ ಧ್ಯ rl ತಂದು ಕೊಂಡರು. ಈ ಭರವಸೆಯಿಂದ 
ಹೊದ್ದು ಕೊಂಡಿದ್ದ. ತಿ ಥಿ ಸರಿಪಡಿಸಿಕೊಂಡರು. ಭುಜದ ಮೇಲಿಂದ 
ಬೀಳುತ್ತಿ ದ್ದ ಜನಿವಾರಕ್ಕೆ ಕೈ ಕೈಹಾಕಿ ಸರಿನಡಿಸಿಕೊಂಡರು. ತುಟಿಗಳ ಮೇಲೆ 


ನಗುವನ್ನು "ಕಂಡುಕೊಂಡು "ಹಂದರ 


32 ತಪ್ಪಿಡ ಹೆಜ್ಜೆ ಗಳು 

“ಅಲ್ಲಮ್ಮಾ ನೀವು ಬಂದಾಗಿನಿಂದ ಒಂಟಿಯಾಗಿಯೇ ಇದ್ದೀರಿ” ನಿಮಗೆ 
ನೆಂಟರು, ಸಪಂಟರುಗಳಾಗಲೀ, ನಿಮ್ಮ ಮನೆಯವರಾಗಲೀ ಕಾಣ್ಮಿಲ್ಲವಲ್ಲ? 
ತುಂಬಾ ದಿವಸದಿಂದ ಯೋಜ್ಚೆ ಮಾಡಿದ್ದೆ ನಿಮ್ಮನು-ನಿಚಾರಿಸಿಕೊಳ್ಳ ಬೇಕು,” 
ಎಂದು. ಆದರೆ ಒಂಟಿ ಹೆಂಗಸು, ಹೋದರಿ ಏನಂದುಕೊಳ್ಳು ತ್ತ್ವಾರೋ' 
ಎಂದು ಸುಮ್ಮನಿದ್ದೆ. ಇವತ್ತು ನನ್ನ ಹೆಂಡತಿ ಒತ್ತಾಯ ಮಾಡಿ ಕಳಿಸಿದಳು. 
...ನಿಮ್ಮ ಹೆಸರು ಕೂಡ ಏನೂಂತ ಗೊತ್ತಾಗಲಿಲ್ಲ. 

ಜಾನಕಿ ದೀರ್ಥವಾಗಿ ನಿಟ್ಟುಸಿರು ಬಿಟ್ಟಳು. ಭಟ್ಟರು ಕನ್ನಡಕವನ್ನು 
ಸರಿಸಡಿಸಿಕೊಂಡು ಕುತೂಹಲದಿಂಡ ಕಣ್ಣೆತ್ತಿನೋಡಿ ಉತ್ತರಕ್ಕಾಗಿ ಫಿರೀಕ್ಷಿಸಿ 
ದರು. ಜಾನಕಿಗೆ ತನ್ನ ಕತೆ ಹೇಳಜೀಕೋ- ಜೀಡವೋ-ಎನಿಸಿತು. ತುಂಬಾ 
ಯೋಚಿಸಿದ ಮೇಲೆ, ನಿಜವಾದ ಸಂಗತಿಗಳನ್ನು ಮುಚ್ಚಿಟ್ಟು, ತಾಯಿಯ 
ಸಾವ್ರ, ತಂದೆಯ ಅಸ್ಯ ಮನಸ್ವೃತೆ, ಮುದುಕನೊಂದಿಗೆ ತನ್ನ ಮಡುವೆ, 
ಗಂಡನ ಬೇನೆಗಳ ನಿಚಾರ, ಅವನ ಸಾವು-ಹೀಗೆ ಕೆಲವು ನಿನರಗಳನ್ನು ಮಾತ್ರ 
ಕೊಟ್ಟಳು. ಭಟ್ಟರು ಸಂತಾಸ ಸೂಚಿಸುವಂತೆ ಚು! ಚು! ಚು!-ಎಂದರು, 
"ನಿನ್ನಂತಹ ಹೆಣ್ಣಿಗೆ ಭಾಳು ಅನ್ಯಾಯ ಆಯ್ತಮ್ಮ. ಆ ಮುದುಕನ ಜೊತೆಗೆ 
ನನು ತಾನೇ ಬಾಳ್ವೆ ಮಾಡಿಸೋದಕ್ಕೆ ಸ ಸಾಧ್ಯ? ದೇವರಿಗೆ ಅದಕ್ಕೆ ಬುದ್ಧಿ 
ಇಲ್ಲಾ ಅನ್ನೊ ದು. ಎಂಥೆಂಥವರಿಗೆ ವ ಜೋಡಿ ಹೊಂದಿಸಜೇಕನ್ನೋ 
ಸ ಜ್ಞ ಇಲ್ಲ....ಆದರೇನಂತೆ, ಮನುಷ್ಯ ಮನಸ್ಸು ಮಾಡಿದರೆ ದೇವರ: 
ಅನ್ಯಾಯವನ್ನು ತಿದ್ದಿ ಕೋಬಹುಡು'-ಅಂಡರು. - 

ಭಟ್ಟರ ಮಾತು ಜಾನಕಿಗೆ ಅರ್ಥವಾಗಲಿಲ್ಲ. ಅವರ ಸಂತಾಸ ಸೂಚನೆ 
ಯಿಂದ ಮನಸ್ಸಿಗೆ ಅಷ್ಟಾಗಿ ನೆಮ್ಮದಿ ಸಿಕ್ಕಂತಾಗಲಿಲ್ಲ. ಹೌದು ದೇವರು 
ನನಗೆ ಅನ್ಯಾಯ ಮಾಡಿದ್ದ. ಕೊಟಿದ್ದ. ವರವನ್ನು ಕಿತ್ತುಕೊಂಡಿದ್ದ. 
ಒಂದೊಂದು ಸಲ ಅವಳಿಗೂ ಡೇವರ ಮೇಲೆ ಸೇಡು ಮೂಡುತ್ತಿತ್ತು. ಹೊನ್ನ 
ನನ್ನು ಹೊಂದಿಕೊಂಡ ಜೀವಕ್ಕೆ ಆ ಮುದಿ ಗಂಡನ: ಸಹವಾಸ ಅಸಹ್ಯ 
ವೇದನೆಯಾಗಿತ್ತು. ಆದರೆ ಈಗ ದೇವರೆಂದರೆ ಒಳಗೊಳಗೇ ಭಯ ಪಡು 
ತ್ರಿದ್ದಳು.. ದೇವರಿರುವುದು ಖಚಿತನಲ್ಲದಿದ್ದರೂ, ಮನಸ್ಸೆ ಕೋ ಇದೆ 
ಹಿಂದ ಕಲ್ಪನೆಗೆ ಹೆದರುತ್ತಿತ್ತು. `` ಗಂಡನಿಗೆ. ಮಾಡಿದ. ಮೋಸ ದ ಪ್ರಜ್ಞೆ 
ಅವಳನ್ನು ಕ್ಷಣಕ್ಷಣಕ್ಕೂ ಇರಿಯುತ್ತಿ ಕ್ಸು, ಸೀತೆ, ಸಾವತಿಯರ ಕಥೆ ಕೇಳಿದ್ದ 


ತಪ್ಪಿದ ಹೆಜ್ಜ ಗಳು ಸ್ರ 


ಮನಸ್ಸಿಗೆ ಅಷ್ಟೊಂದು ಥೈರ್ಯ ಬಂದದ್ದು ಅವಳಿಗೇ ಆಶ್ಚರ್ಯವಾಗಿತ್ತು. 
ಹೊನನ್ನ ನಿಗೆ ಹುಟ್ಟಿದ ದ ಮಗುನಿಗೆ ಬೇರೆಯವರು ಅಸಾ  ನಾಗುವುದು ಅವಳಗೆ 
ಬೇಡದ ಗಿತ್ತು. ಜೊತೆಗೆ ಅವನ ಕಾಮುಕತನ ಮೈಮೇಲೆ ಬಿಸಿಶೀರು ಬಿದ್ದು 
ಬೊಬ್ಬೆ ಗಳಾಗುವ ಅನು) ಭವನನ್ನೆ € ತರುಕ್ಕಿತ್ತು. ಸುಮಾರು ಹದಿನ್ಸ ದು ದಿನ 
ವಿಚಾರಗಳ ತೂಗು ಯ್ಯಾಲೆಯಲ್ಲಿ "ಚೀಕು ಜೀಕೆಂದು' ತೂಗಿ-ಫಿರ್ಧಾರಕ್ಷ 
ಬಂದಿದ್ದ ಳು. 

ಭಟ್ಟರು ಹೇಳುವಂತೆ ಅನ್ಯಾಯವನ್ನು ತಿದ್ದಿಕೊಳ್ಳಿ ಬಹ:ದಾದೆ ಹಾದಿ 
ಯಾವುದೋ ಜಾನಕಿಗೆ ಥಟ್ಟನೆ ಹೊಳೆಯಿಲಿಲ್ಲ, ಆದರೆ "ನಿನ್ನಂಥ ಹೆಣ್ಣಿಗೆ 
ಎಂದು ಒತ್ತಿ ಹೇಳಿದ ಮಾತು ಕೇಳಿ ಮನಸ್ಸು ಅನಾಯಾಸವಾಗಿ ಅರಳಿತು. 
ಭಟ್ಟರ ಮಾತಿಗೆ ಉತ್ತರ ಕೊಡುವಾಗ ಮಾಕ್ರ ಮನಸ್ಸಿನ ಸಂತೋಷವನ್ನು 
ತೋರಿಸಿಕೊಳ್ಳ ಜಿ ನಿರ್ಮೇಗದಿಂದ ಉತ್ತ ಹಪ 

"ನಿನ್‌ ಅನ್ಯಾ ಯವೋ ನಿನೋ ನಾವೆಲ್ಲಾ ಅನನುಟದ ಕಾಯಿಗಳು. 
ನಡೆಸಿದಂತೆ ನಡೆ ಯಜೇಕಾದ್ದು ಅಸ್ಟೆ ನನಗೆಲ್ಲಾ ಉಳಿದಿರುವ ಆಸೆಯೆಂದರೆ 
ನನ್ನ ಮಗಳು ರತ್ತೆ ಳನ್ನು ಜಿನ್ನಾ ಸಿ ಬುದ್ಧಿ ಯಿಂದ 'ಜಿಳಿಸಿ ಒಳ್ಳೆ (ಕಡಿ ನೋಡಿ 
ಚುದುವೆ ಮಾಡಿನರೆ ಸ ನಮನ್ನು ಉಳಿದಿರುವ ಫಸ ಕೇನಿದ್ದರೂ, 
ರಾಮ, ಕೃ ಸ್ಣ ರಲ್ಲಿ, ಪುರಾಣ ಪುಣ್ಯ ಕತೆಗಳಲ್ಲಿ-ಎ೨ದು ಜಾನಕಿ ನಿ 
ಭಟ್ಟರು ಇಚ್ಛೆ ರಾಗಿ ಕೇಳಿದರು. ತಾತನಿಂದ, ಅಗ್ಬನಿಂದ ತಾವು ಕಲಿತ 
St ಬದಿಗೆ ಮಾತ್ರವೇ ಇದ್ದು, ಈಗ ಆಚರಣೆಯಲ್ಲಿ 'ಒಂದಿಸ್ಟೂ 
ಉಳಿಯದಂತೆ ಆಗಿತ್ತು. ಸ ಮುಂಜಿ ಬೇಕಾದಷ್ಟು ಬದುಕಿದೆ. ಧೆ 
ಗಂಡಸರನ್ನೂ ಕೊಕಿ ಕೆರಳಿಸುವ ಸೌಂದರ್ಸುವಿದೆ. ವಯಸ್ಸಿಜೆ. ಆಡಕಿ 
ಅವಳೂಡುವ ವೇದಾಂತದ ಮಾತಿನಲ್ಲಿ ಎಷ್ಟು ನಿರಾಸೆ ಎಷ್ಟು ನಿರಾಸಕ್ತಿ 
ತುಂಬಿದೆ ! ಆಶ್ಚಯ ುವಾಯಿಶು. 

ತಮಗೆ ಐನತ್ತರ ಹತ್ತಿರ ವಯಸ್ಸಾಗಿದ್ದರೂ," ಇನ್ನೂ ಜೀವನದಲ್ಲಿ 
ಆಸಕ್ತಿ ಕುಂದಿಲ್ಲ. ಹೆಣ್ಣಿನಲ್ಲಿ ರುಚ ಹಳೆಸಿಲ್ಲ ಆಕಾಂಕ್ಷೆಗಳು ದಣಿದಿಲ್ಲ. 
ಅಂಥಾದರಲ್ಲಿ ಮೂವತ್ತು ಇಲ್ಲದ ಇವಳಿಗೇಕೆ' ಈ "ನೇದಾಂತ' ಎನಿಸಿತು. 
ಜಾನಕಿಯಂತಹ ಹೆಣ್ಣಿನ ಯೌವನ, ರೂಸ ಕಾಡ ಬೆಳ್ಳಿಂಗಳಂತೆ ಹಾಳಾಗುವು 

3 | | | SY 


34 ತನ್ಪಿದ ಹೆಜ್ಜೆ ಗಳು 


ದನ್ನು ಯಾಕೋ ಭಟ್ಟರ ಮನಸ್ಸು ಒಪ್ಪಲಿಲ್ಲ... ಒಳಗೊಳಗೇ ಜೊಲ್ಲು 
ಕಾರುತ್ತಿತ್ತು. 

"ಎಂಥಾ ಮಾತಾಡ್ತೀ ಬಿಡು ಜಾನಕಮ್ಮ' ನಿನಗೇನು ಅಂಥ ವಯಸ್ಸಾ 
ಗಿರೋದು, ಯಾರು ಬೇಕಾದರೂ ಮೇಲೆ ಬಿದ್ದು ಬರ್ತಾರೆ. ನನ್ನನ್ನು ನೋಡಿ, 
ನೀವು. ಹಳೆಯ ಕಾಲದವರು, ಗೊಡ್ಡು ವೈದಿಕ ಅಂತ ಭಾವಿಸಬೇಡಿ. ಈ 
ಜನಿವಾರ ಈ ಜುಟ್ಟು ಇರೋದು, ನನ್ನ ಪ್ರಗತಿಸರ ವಿಚಾರಗಳನ್ನು ಅರ್ಥ 
ಮಾಡಿಕೊಳ್ಳೆ ಲಾಗದ ಜನರಿಗೋಸ್ಸರ. ಹೀಗೆ ಹೋದರೇನೇ ಅವರಿಗೆ ನನ್ನಲ್ಲಿ 
ಗೌರವ. ಅಲ್ಲದೆ ಅಸ್ಸ ಸಾಯುವಾಗ ನನ್ನ್ನ ಕೈಹಿಡಿದು "ಲೋ ಕೃಷ್ಣ, 
ಸಾಯುವ ನಿನ್ನ್ನ ಅಗ್ಬ ತ ಆಸೆಯೊಂದು ತೀರಿಸೋ, ನನಗೆ ನಿನ್ಲಿಂದ ಏನೂ 

ಉಸಕಾರವಾ-ನಿನ್ನರೂ ಚಿಂತೆಯಿಲ್ಲ, ಜನಿನಾರ ಜ.ಟ್ಟುಗಳನ್ನು ಉಳಿಸಿ 
ಕೊಂಡು ಸಂಪ್ರದಾಯವನ್ನು ಕಾಸುಡು,, ಜನ ತನ ನಿನ್ನಿಂದ ಖಂಡಿತ 
ಆಗೊಲ್ಲ. ಅದರ ಬ್ರಾಹ್ಮಣನಾಗಿ ಹುಟ್ಟಿ ರೋದಕ್ಕೆ ಈ ಜನಿವಾರ ಮಾತ್ರ 
ಬಿಡಬೇಡ, ನಿನ್ನಸ್ಮ ಅಮ್ಮರ ಆತ್ಮಕ್ಕೆ ಕ ಸ ನೀ ht: 
ನಂಡಕೆ, ನೀ ಸ ತಸ ಇಕ್ಕೆ ಸ ಸಾರ್ಥಕಕೆ pe ಎಂದು ಬಿಕ್ಕಿ 
ಬಿಕ್ಸು ಅತ್ತು ಕಣ್ಮ ಚಿದರು. ಅದಕ್ಕಾಗಿ ಇವತ್ತಿಗೂ ನಮ್ಮಪ್ಪ ಸೈನ ಮಾತು 
ಸೂರಜ್‌ ಗಳನ್ನು. ಉಳಿಸಿಕೊಂಡಿದೆ ನೆ, $2 ನನ್ನ ನಿಚಾರ 
ಗಳು ಮಾತ್ರ ಇತಿ ತ್ರೀಚಿನವು. ಮನುಷ್ಯ ನ “ಬದುಕಿಗೆ ಒಳ್ಳೆ ಯದಾಗುವ, 
ಒಂದು ನೊಂದ ಜೀವಕ್ಕೆ ಜ್‌ ವಿಚಾರಗಳನ್ನು ಮಾತ್ರವೇ 
ನಾನು ನಂಬುತ್ತೇನೆ. ನನಗೆ ಎಲ್ಲಕ್ಕಿಂತಾ ಬದುಕು ಮುಖ್ಯ. ಅದಕ್ಕೆ 
ನಿಮಗೂ ಹೇಳ್ತಾ ಇದ್ದೀನಿ, ಯೋಜ್ನ್ನೆ ಕಣೆ ಈ ವಯಸ್ಸಿನಲ್ಲಿ ನಿಮ್ಮ ಈ 
ನಿಲುವು ಸರಿಯಾದ್ದಲ್ಲಾಂತ' ಅನಿಸುತ್ತೆ....ಬರ್ತೀನಿ ಎಂದು ತಳ ಎದ್ದರು. 
ಜಾನಕಿ ಮೌನವಾಗಿ ತಲೆಯಾಡಿಸಿದಳು. ಭಟ್ಟರು ಹೊನ್ನಡ್ಲುವಾಗ, 
ಬಿಡುವಾದಾಗ ನನೆಕಡಿ ಬನ್ನಿ ಅಲ್ಲೆ ತ ಆಟಾ ಸಹಾಯ ಬೇಕಾದರೆ 
ಹೇಳಿಕಳುಹಿಸಿ-ಎಂದು ಚ ಯಯ ಹೊಸ್ತಿಲು ದಾಟುವಾಗ ಭಟ್ಟ ರಿಗೆ 
ಮತ್ತೊಮ್ಮೆ ಅವಳನ್ನು ನೋಡಬೇಕೆನಿಸಿ : ತಿರುಗಿದರು, ಮುಸಿನಕ್ಕ ರು 
ಜಾನಕಿಗೆ ನು ಥರಾ ಎನಿಸಿತು. 


ತಪ್ಪಿದ ಹೆಜ್ಜೆ ಗಳು ಸ್ಯ 


ಪ್ಯಾ ಮನುಷ್ಯ ಬಂದು ಏನೆಲ್ಲಾ ಮಾತನಾಡಿ ಸ |-ಎಂದು 
ಕೊಂಡಳು. ತಲೆಸುತ್ತಿ ಬಂದಂತಾಯಿತು. ಈತನ ಮನಸ್ಸಿನ ಒಳಗು 
ತಿಳಿಯುವವರೆಗೂ ಸ್ವ ಎಚ್ಚ ರಿಕೆಯಿಂದ ಇರಬೇಕೆನಿಸಿತು. 
| ಕೆಲಸದ ನ ಇಡೀ ದಿನ ಹಾಳು. "ಈ ಬ್ರಾಹ್ಮಣನನ್ನು 
ನೋಡಿ' ಎಂದುಕೊಂಡು ನಿಂತೆಲ್ಲಿಂದ ಕದಲಿದಳು. ' ತ 

ಅಷ್ಟರಲ್ಲಿ "ರತ್ನ ಅಳುತ್ತಾ ಓಡಿ ಬಂದಳು." ಮಗಳ ಅಳು ಕೇಳಿ ಎದೆ 
ರುಲ್ಲೆಂದಿತ್ತು. "ಏನಾಯಿತು ರತ್ತ' ಎಂದು ಕೇಳುತ್ತಾ ಹಿಂದಿರುಗಿದಳು. 
ಅಳುತ್ತಲೇ ಮಂಡಿಯನ್ನು ತೋರಿದಳು. ಆಡುವಾಗ ಬಿದ್ದು ಮಂಡಿಯಲ್ಲಾ 
ತರಚಿಕೊಂಡು ಘಾಯವಾಗಿ ರಕ್ತ ಒಸರುತ್ತಿತ್ತು. ಜಾನಕಿಗೆ ತುಂಬಾ 
ನೋವಾಯಿತು. ಮಗಳನ್ನು ಸಮಾಧಾನ ಹಡಿಸಿ ತಣ್ಣೀರನ್ನು ತೆಂದು ಬಟ್ಟಿ 
ಅದ್ದಿ ಘಾಯವನ್ನು ಒರೆಸಿದಳು. ನೋವಿಗೆ ರತ್ನ ಮಕ್ಕೆ ಚೀರಿದಳು. 
ಡ್ರಾಯರ್‌ ನಲ್ಲಿದ್ದ ಮುಲಾಮನ್ನು ತಂದು ಮೆಲ್ಲಗೆ ಅದರ ಮೇಲೆ' ಸವರಿ 
"ಎಲ್ಲಾ ಸರಿ ಹೋಗುತ್ತೆ ಸುಮ್ಮನಿರು ಮರಿ, ಒಂದು ೫ ಲ್ಪ ಹೊತ್ತು ಹೋಗಿ: 
ಮಲಗು, ನಾನು ಸ್ವಲ್ಪ ಅಡಿಗೆ ಮಾಡಿ ಬಂದು ಬಿಡೆ ಸಿ RE 


ಮಗಳು ತಾಯಿಯನ್ನು ತನ್ನೊಂದಿಗೆ ಇರಬೇಕೆಂದು ಹಟ ಹಿಡಿದಳು. 
ವಿಧಿಯಿಲ್ಲದೆ ಜಾನಕಿಯೂ ಕುಳಿತಳು. 


ಹ ಶೇ x x 


ಕಾಲ ಕಳೆದಂತೆ ಊರಿಗೆ ಹೊಂದಿಕೊಂಡಳು. ಸುತ್ತ ಮುತ್ತಲಿನ 
ಜನರ ಸ್ನೇಹ ತಾನಾಗಿ ಸಿಕ್ಕಿತು. ಜೊತೆಗೆ ಅಕ್ಕಪಕ್ಕದವರ ಸ್ವಭಾವ ತಿಳಿದು 
ಎಚ್ಚರಿಕೆಯೂ ಮೂಡಿತು. ವ್ಯಕ್ತಿಗಳನ್ನು ನಿರ್ಣಯಿಸುವಲ್ಲಿ ಮೊದಲಿಗೆ 
ತಪ್ಪಿದರೂ ಕ್ರಮೇಣ ಕಾದು ನೋಡಿ ನಿರ್ಧರಿಸುತ್ತಿದ್ದಳು. | 

ಜಾನಕಿಯ ಮನೆಗೆ ಅಂಟಿಕೊಂಡಂತೆ ರಾಮಕೃನ ಮನೆ. ಮುದುಕಿಗೆ 
ಊರಿಗೆ ಊರೇ ಬಳಗ. ಊರಿನ ಮಕ್ಕಳಿಗೆಲ್ಲಾ ಅಜ್ಜಿಯಾಗಿದ್ದಳು ಅವಳು. 
ಎಳೆತನದಲ್ಲಿ ಗಂಡನನ್ನು ಕಳೆದುಕೊಂಡು ವೈಧವ್ಯದ ದುರಂತ ಬದುಕನ್ನು 
ಇದ್ದ ಇಬ್ಬರು ಗಂಡು : ಮಕ್ಕಳನ್ನು ನೋಡಿಕೊಂಡು. ಕಳೆಯುಶ್ತಿದ್ದಳ:; 


36 ತಪ್ಪಿದ ಹೆಜ್ಜೆಗಳು 


ಆದರೆ ಬೆಳೆಯುವವರೆಗೆ ಅವರಲ್ಲಿದ್ದ ವಾತ್ಸಲ್ಯ ಮದುವೆಯಾದ ಕೂಡಲೇ 
ಮುರಿದು ಬಿತ್ತು. ಇದ್ದಬದ್ದುದರಲ್ಲಿ ಸಂಸಾರ ನಡೆಸಿಕೊಂಡು ಹೋಗಿ, 
ಮಕ್ಕಳಿಗೆ ಕೊರತೆಯ ಅನುಭನನೇ ಇಲ್ಲದಂತೆ ನೋಡಿಕೊಂಡಳು. ಮಕ್ಕಳ 
ಓದಿಗೆಂದು ಇದ್ದ ಆಸ್ತಿಯನ್ನು ಕರಗಿಸಿದಳು. ವಿದ್ಯಾವಂತರಾಗಿ ಒಳ್ಳಿ ಯ 
ಉದ್ಯೋಗಗಳೂ ಸಿಕ್ಕವು. 

ಮುದುಕಿಗೆ ಆ ಊರಿನೊಂದಿಗೆ ಹರಿದುಕೊಳ್ಳ ಸ್ಯ ಬಂಧುತ್ವ 
ಮದುವೆಯಾಗಿ ಹೊಸ ಪ್ರಾ ಯದಲ್ಲಿದ್ದಾ ಗ ಪ್ರವೇಶಿಸಿ. ನೆಲಸಿದ ಹಸ 
ಗಂಡನ ಪ್ರೀತಿ ಆದರಗಳನ್ನು “ಮಕ್ಕಳ ಸ್ತ ಮಾತಿನ ಸವಿಯನ್ನೂ ಕಂಡುಂಡ 
ಊರು; ಮನೆ.- ಸಾವಿನಲ್ಲೂ ಮರೆಯಲಾಗದ Te ಇರೂ ಅದಕ್ಕೇ 
ಉದ್ಯೋಗದ ಮೇಲೆ ಬೇರೆ ಉರುಗಳಿಗೆ ಹೋಗಿ ನೆಲಸಿದ ಮಕ್ಕ ಳು ಎಷ್ಟು 
ಕರಿದರೂ ಆ ಊರು ಬಿಟ್ಟು ಹೊರಡಲಿಲ್ಲ. ದೊಡ್ಡ ಮಗಳಿಗೆ ಇವಳ 
ಉದ್ಧಟ ವರ್ತನೆ ಕಂಡು ಸಿಟ್ಟ, ಬಂದು ರೇಗ: ಡಿದ. | 

ಒಬ್ಬಳೇ ಇಲ್ಲಿ ಬಿದ್ದು ಸಾಯ್ತಿ ನೆಂದರೆ, ನಿನಗೇನಾದರೂ ಆದರೆ ನೋಡಿ 
ಕೊಳ್ಳೋದು ಯಾರು ?. “ನೀನೇನೋ ಬರುವುದಿಲ್ಲಾಂತ ಹೇಳ್ತಿ. ಆದರೆ 
ಊರಿನ ಜನ ನಮ್ಮನ್ನು ನೋಡಿ. ಏನಂದು ಕೊಂಡಾರು ' ಇರುವ ಒಬ 
ತಾಯಿಯನ್ನು ಒಂಟಿಯಾಗಿ ಅದೂ ಈ ವಯಸ್ಸಿನಲ್ಲಿ ಬಿಟ್ಟು ಹೋಗ್ತಿದ್ದಾರೆ'- 
ಅಂತೆ ಅಂದುಕೊಳ್ಳೊಲ್ಪೆ ? ಎಂದದ್ದಕ್ಕೆ ರಾಮಕ್ಕ, ಶ್ರ ನೀವು” ನನ್ನ 
ಬಗ್ಗೆ ನಿಶ್ಚಿ ಂತರಾಗಿರಿ.. “ಕೈಕಾಲು ಗಟ್ಟಿ ಯಾಗೇ ಇಡೆ. ಸ್ವಲ್ಪ ಬೆಳೆಬರುತ್ತೆ. 
ನನ್ನ ಮ ಳಾದ ನೀವು ಸಂಪಾದಿಸಿ. ದ್ಹೀರಿ. ತಿಂಗಳಿಗೋ, ವರ್ಷಕ್ಕೋ 
ಒಂದಿಸ್ಟು ಇಸ ಕಳುಹಿಸಿದರೆ ಬೇರೆ ಬರ್ಚಗಾಗುತ್ತೆ. ಇರೋಕೆ ಮನೆ ಇದೆ. 
ಇನ್ಯಾಕೆ" ಯೋಜ್ಛೆ? ಈ ಊರೇ ನನ್ನಸ ಸಹಾಯಸ್ಸಿದೆ. ಕೃಷ್ಣಭಟ್ಟ ಇದಾನೆ. 
ಶ್ರೀನಿನಾಸಜೋಯಿ ಸ ಇದ್ದಾನೆ. ಜು ಮಕ್ಕಳಿದ್ದಾರೆ. ಸಂಕಪ್ಪ ಗೌಡ 
ಇದ್ದಾನೆ. ಇವರೆಲ್ಲಾ ನನ್ನ ಮಕ್ಕಳಂಗೆ. ಅವರಿಗೆ ಬೇಕಾದಾಗ ಕನ್ನಲ್ಲಿ 
ಚೈತನ್ಯನಿದ್ದಾಗ ದುಡಿದಿದ್ದೇನೆ. ಆ ಕೃತಜ್ಞತೆ ಅವರಿಗಿರೋಕ್ವೆ? ನೀವು 
ನೆಮ್ಮದಿಯಿಂದ ಹೋಗಿಬನ್ನಿ, ಆದರೆ ಮಗಾ ನಿಮ್ಮಿಬ್ಬರ ವಿಚಾರದಲ್ಲಿ ನನಗೆ 
ಒಂಜೇ ಒಂದು ಚಿಂತೆ. ಗಂಡು ಮಕ್ಕಳು ನೀವು. ನೀನೇ ಕ್ಸ ಸುಟ್ಟುಕೊಂಡು 
ಹೇಗೆ ಜೀವನ ಮಾಡ್ತೀರಿ? ನಿನ್ಮಿಬ್ಬರದೂ ಒಂದೊಂದು ಮದುವೆಯಾಗಿದ್ದರೆ 


ಬಿ 


ತಪ್ಪಿದ ಹೆಜ್ಜೆಗಳು 3% 


ಚೆನ್ನಾಗಿತ್ತು. "ನನಗೆ ಸ್ವಲ್ಪ ಸಮಾಧಾನ ಇಕ್ತಿತ್ತು ' ಎಂದು ಕೊಂದು 
ಕೊಂಡಳು. 

ಕೀಗಾಡಜೀಕೆಂದು ಹೊರಟ ಮಗ ದಾಮೋದರನಿಗೆ ಬಾಯೇ ಹೊರಡ 
ಲಿಲ್ಲ. ಆ ಮುದಿ ಎಡೆಯಲ್ಲಿ ಎಷ್ಟೊ ಂದು ಗ್ಗೆ ರ್ಯವಿದೆ 1... ಜೊತೆಗೆ ತನ್ನ 
ಗಂಡ ಬಾಳಿದ ಊಳ್ಸು, ಮನೆಯ ಬೆ ಎಂಥ ಅಭಿಮಾನವಿದೆ... ಇರಲಿ 
ಅನಳಾಸೆಗೆ ಯಾಕೆ ಅಡ್ಡ ಬರಬೇಕು? ...ಎಂದುಕೊಂಡನಾದರೂ, ಮನೆಯಲ್ಲಿ 
ಅಸಹಾಯಕಳಾಗಿ, ಒಂಓಯಾಗಿದ್ದು, ಪ್ರ ವಯಸ್ಸಿ ನಲ್ಲೂ ಒಬ್ಬ ಳೇ ದುಡಿ 
ದುಣ್ಣ ಜೇಕಾದೀತೆಂಬ ನೆನಪಿನಿಂದ ಮನಸ್ಸು Rag. ಅವನ "ನುನಸ್ಸಿ ಕೆ 
ನೋವಿಗೆ ಕಾರಣವೇ ಇಲ್ಲದಂತೆ, hie: "ಫೀವಿಬ್ಬ ರೂ ಹೊರಟುಹೋದರೆ 
ಇಲ್ಲಿ ಯಾರೂ ನಂಜೊತಿಗೆ ಇರುವುದಿಲ್ಲಾಂತ ಭಾವ ಸಬೇಡಿ. ನಮ್ಮ 
ಸುಂದರಣ ಕನ ಮಗಳು ಜಲಜಾಕ್ಷಿ ನಂಜೊತೆಗೆ' ಇರ್ಲಾಳೆ. ಹೇಗಿದ್ದರೂ "ಗಂಡೆ 
ಬಿಟ್ಟ” ಹೆಣ್ಣು ತವರಿನಲ್ಲಿ ಇರುವುದಕ್ಕೂ ಜೇಸರ ಸತುತ್ತಾ, ಳೆ, “ತಂಜಿತಾಯಿ 
ಗಳಿಗೂ ಮಗಳನ್ನು ಈ ಸ್ಥಿತಿಯಲ್ಲಿ ಮನೆಯಲ್ಲಿರಿಸಿಕೊಳ್ಳು ) ವುದಕ್ಕೂ ವ್ಯಥೆ 
ಯಾಗುತ್ತದೆ. ಮಗಳು ಬಾರಿನ ಡನ? ತನ್ಮು ಕಸ್ಟ ಮರೆಮಾಚಿ ಇರಿಸಿ 
ತಕ ತ್ತಾರೆ. ಅವಳನ್ನು ಕರೆದು ತಂದು ಇಟ್ಟು ಕೊಂಡರೆ ಸುಂದರನಿಗೂ 

BANS ಹಾಗೆ ಆಗುತ್ತೆ. ನನಗೂ ಜೊತೆಯಾಗುತ್ತೆ > ಎಂದಳು, 

ತಾಯಿಯೆ ಮುಂದಾಲೋಚನೆ ದಾನೋದರನನ್ನು ಮಂಕನನ್ಸಾಗಿ 
ಮಾಡಿತು. ಅವಳ ಬುದ್ಧಿ ಸಾಮರ್ಥ್ಯಗಳ ಮುಂಡೆ ತಮ್ಮ ಅಲ್ಪತನದ 
ಅರಿವಾಗಿ ಮನಸ್ಸು ಮಣಿಯಿತು. 

ಸ್ಯೂಟ್‌ ಜಗನ್ನಾಥನಿಗೊ ವಿಸಯ ತಿಳಿಸಿ ಬರೆದ. ಅನನು ತಾನೇ 
ಏನು ಮಾಡಿಯಾನು? ಪತ್ರ ಓದಿ ಸುಮ್ಮನಾದ. ' 

ರಾಮಕ್ಕ ಮಕ್ಕಳಿಗೆ ವ:ದುನೆಯ ವಿಚಾರವನ್ನು ಮತ್ತೊಮ್ಮೆ ನೆನಪಿಸಿ 
ದಳು. ದಾಮೋದರ ವಿಚಾರ ಮಾಡುವುದಾಗಿ ತಿಳಿಸಿ ಹೊರಟಿ. 

ಅಣ್ಣ ತೆಮ ್ರೀದಿರಿಬ್ಬರೂ ತಾಯಿಯಲ್ಲಿ ತುಂಬಾ ವಾತ ಶೈ ಲ್ಯದಿಂದಲೇ 
ಇದ್ದರು. ರಾಜೆ ಇದ್ದರೂ ರಜೆ ಸಿಕ್ಕಿದಾಗಲೆಲ್ಲಾ ಬಂದು ತಾಯಿಯನ್ನು 
ವಿಚಾರಿಸಿಕೊಂಡು ಹೋಗುತ್ತಿದ್ದರು. ಬರುವಾಗಲೆಲ್ಲಾ ಬುಟ್ಟಿ ತುಂಬ 
ಹಣ್ಣು ಕಾಯಿಗಳನ್ನು ತಂದು ತಾಯಿಯನ್ನು ಕೂರಿಸಿಕೊಂಡು ಬಲನಂತದಿಂದ 


ಇ ತಪ್ಪಿದ ಹೆಜ್ಜೆಗಳು 


ತಾವೇ ಅವಳಿಗೆ ಹಣ್ಣುಗಳನ್ನು ತಿನ್ನಿಸುತ್ತಿದ್ದರು. ರಾಮಕೃನಿಗೆ ಈ ಇಬ್ಬರು 
ಮಕ್ಕಳ ಎಣಿಯಿಲ್ಲದೆ ಶಿ ್ರೀತಿಯನ್ನು ಭರಿಸುವುದು ಅಸಾಧ್ಯವೆನಿಸಿತ್ತು. ಈ 
ಬೀಡಿಯ ಒತ್ತಡದಿಂದ! ಗಂಟಲು ತುಂಬಿ ಬಂತು. ಒತ್ತರಿಸಿ ಬಂದ ಸಂತಸದ 
ಕುಬನಿ ಕಣ್ಣು ಮಂಜಾಗಿಸಿತ್ತು. ಎರಡೂ ಕೈಗಳಿಂದ ಇಬ್ಬರನ್ನೂ 
ಬರಸೆಳೆದು ಬಿಗಿದನ್ಬಿದ ನು. | * 
೬ ನೂ ಮೆ ನಯಸ್ಸಿನ ಸರಿಣಾನುದಿಂದಾಗಿ ಸ್ವಲ್ಪ ನಿಶ್ಯಕ್ತಿ ಶಕೆ 
ಜೋರಿ ಎರಡು ದಿನ ಮಲಗಿ ಬಟ್ಟ ದ್ದಳು. ತಾಯಿಗೆ ಏನೋ ಗಂಭೀರವಾದ 
ಖಾಯಿಲೆಯೆಂಬಂತೆ ಹೆದರಿ, ಪಟ್ಟ ಚನನ ದೊಡ್ಡ ಡಾಕ್ಟರನ್ನೇ ಕರೆತಂದು 
ಚಿಕಿತ್ಸೆ ನಡೆಸಿದ್ದೇ ಅಲ್ಲದೆ, ಇಬ್ಬ ಚ ಸರದಿಯಂತೆ ರಾತ್ರಿ ಹಗಲೂ, ಅವಳ 
ಶುಶೂ ಶೆ ಮಾಡಿದಾಗ. ರಾಮಕ್ಕ ಮಕ್ಕಳ ಮುಗ್ಧ ತನಕ್ಕೆ ತನ್ನಲ್ಲಿನ ಅತೀವ 
ಪ್ರಿ (ತೆ ನಕ್ಕು ಬುದ್ಧಿ. ಹೇಳಿದ್ದಳು. Rie ಒಣ ಇಂಥ ರಸ ಸನ್ನಿ 
ವೇಶಗಳು ಕಣ್ಮುಂದೆ ಬಂದು ನಿಂತಂತಾಗಿ ಅವಳ ಕಣ್ಣು "ತೋಯುತ್ತಿ ತು. 3 
ಈಗ ಇ ಐೃ ರಾಮಕ್ಕ ಮಕ್ಕಳಿಂದ ಪೂರ ವಿದ್ದ ಳು, "ಅಡಕೆ 
ಅವಳು ಅಂದುಕೊಂಡಂತೆ ಮಕ ಳನ್ನು ಟ ರುವುದು ಅಷ್ಟು 'ಸುಲಭವಾಗಿರ 
ಲಿಲ್ಲ. ಸದಾ ಅವರ ಚಂತೆ, Rd ee ಬಾ ಕ್ಕಿ ಅವರ ಕ್ಷೇಮದ 
ಬಗ್ಗೆ ತಲೆ ಕೆಡಿಸಿಕೊಳ್ಳ ಬೇಕಾದ್ದಿರಲಿಲ್ಲ. ಹೇಗಾದರೂ ಈ ವರ್ಷ ಮಕ್ಕಳನ್ನು | 
ಮದುವೆಯಾಗಲು ದ _ಯಿಸಲೇ ಬೇಕೆಂದು ನಿರ್ಧರಿಸಿ ಅವರು ರಜೆಯಲ್ಲಿ 
ಬರುವುದನ್ನು ಕಾದು ಕುಳಿತಳು. ' ಊರಿನ ಹಿರಿಯರಿಗೆಲ್ಲಾ ಒಳ್ಳೇ ಹೆಣ್ಣು 
ಗಳಿದ್ದರೆ ತಿಳಿಸೆಂದು ಹೇಳಿದಳು. ಅವರೂ ಸಹ ಏನು ರಾಮಕೃ, ನಿನ್ನ 
ಅದೃಷ್ಟವೇ ಅದೃಷ್ಟ. ಒಟ್ಟೊಟ್ಟಿಗೆ ಇಬ್ಬರು ಸೊಸೆಯರು ಬರಾ, ರೆ. 
ನಿನ್ನನ್ನು ಗದ್ದುಗೆ ಮೇಲೆ ಕೂರಿಸಿ ನಿನ್ನ ಸೇವೆ. ಮಾಡಾ, ರೆ. ಇಬ್ಬ ರುಮಕ್ಕಳು; 
ಇಬ್ಬರು ಸೊಸೆಯರು; ಪರವಾಗಿಲ್ಲ ಮಹಾರಾಣಿ ಹಾಗೆ ನಿನ್ನ ಜೀವನ 
ಕಳೆಯುತ್ತೆ ಬಿಡು'_ಎಂದು ನಗೆ ಮಾತಾಡಿ, ಅವಳ ಮಕ್ಕಳಿಗೆ ಹೆಣ್ಣು 
ಮಕ್ಕಳನ್ನು ಹುಡುಕ ತೊಡಗಿದ್ದರು. ಶ್ರೀನಿವಾಸ ಜೋಯಿಸ ನಾಲ್ಕೈದು 
ಜಾಕಕಗಳನ್ಸೇನೋ ತಂದು ತೋರಿಸಿ ವಿವರಗಳನ್ನು ಕೊಟ್ಟ. ಆದರೆ 
ಮುದುಕಿಗೆ ಯಾವುವೂ ಹಿಡಿಸಲಿಲ್ಲ. 


ತಪ್ಪಿದ ಹೆಜ್ಜೆಗಳು 49 


ನೋಡು ಸೀನಣ್ಣಿ, ದೇವರು ಹೊಟ್ಟಿ ತುಂಬಾ ತಿನ್ನೋಕೆ ಕೊಟ್ಟಿದ್ದಾನೆ. 
ನನ್ಮಕ ಳು ಕೈ ಸ್ಸ ಸಂಪಾದಿಪಾ ಕಿ. ಅದಕ್ಕೇ ಶ್ರೀಮಂತರ ನುಕೆ 
ಇತತ ನಮಗೆ ಬೇಡವೇ ಜೇಡ ಜಗು ಕೊಡುವ ಹಣ ನಮಗೆ 
ಶಾಶ್ವ ತವಲ್ಲ. ಯಾರಾದರೂ ಬಡವರ ಮನೆ ಹೆಣ್ಣು ಮಕ್ಕಳನ್ನು ನೋಡು, 
ನೋಡುವುದಕ್ಕೆ ಲಕ್ಷಣವಾಗಿದ್ದು, ಸರಿಯಾಗಿ 'ಸಂಸಾರ ನಡೆಸಿಕೊಂಡು 
ಹೋಗಿ, ಏನ ಮನಸ್ಸು ಬಂಡಾಗ ಈ ಮುದುಕಿಗೆ ಒಂದೆನಡು ತುತ್ತು. 
ಅನ್ನ. ಹಾಕಿ ಆದರಿಸೋ ಗುಣವಿದ್ದ ರೆಸಾಕು. ನೀನು ಹೇಳುವಂತಹ ಜಾಗದ 
ಹೇಸಿ ಒಕ್ಸಳು ಬೇಡ ; “ಅಂತ ಕಡಾ ಖ ಡಿತನಾಗಿ ಹೇಳಿಬಿಟ್ಟ ದಳು. ಪಾಸ 
ಶ್ರೀನಿವಾಸ ಜೋಯಿಸ ಪೆಚ್ಚು ನೋರೆ ಹಾಕಿಕೊಂಡು re ಕಾಲ್ರೆಗೆದಿದ್ದ. 

ಮುದುಕಿ ಆಕೆಯಂತೆ ಒಂಡಿಡು ಒಳ್ಳೇ ಸಂಬಂಧ ಬಂದವು... ಇಬ್ಬರ 
ಮನೆಯನರೂ ಬಂದು ವಿಚಾರಿಸಿಕೊಂಡು: ಹೋದರು. . ಮುದುಕಿಯೇ 
ಹುಡುಗಿಯರನ್ನು ನೋಡಿ "ಪಾಸು' ಮಾಡಿದಳು. | 

ಜೋಯಿಸರ ಕೈಯ್ಯಲಿ ಇಬ್ಬರು ಮ ಕೃಳಿಗೂ ಕೂಡಲೇ ಬರಬೇಕೆಂದು 
ತಂತಿ ಕೆ: ಡಿಸಿದಳು. ದಾಮೋದ3 ಜಗನ್ನಾ ಇಪ ನೋ ಎಂಬ ಗಾಭರಿ 
ಯಿಂದ ಎದ್ದು ಬಿದ್ದು ಬಂದರು. ಬಂದವರು ಶಾಯಿಯ ಕಾರುಬಾರನ್ನು 
ನೋಡಿ ಸ್ತಂಭಿಸಿ ಹೋದರು. ಈ ತಾಯಿಗೆ ಸ್ವಲ್ಪವೂ ಬುದ್ದಿಯಿಲ. 
ಮದುವೆಯ ವಿಚಾರದಲ್ಲೂ ಇಷ್ಟೊಂದು ಸ್ವಾತಂತ್ರ ವಹಿಸುವುದೇ ? "ನಮಗೆ 
ಬೇಕಾದವರನ್ನು ಆರಿಸಿಕೊಳ್ಳುವ ಹಕ್ಸೂ ನಮಗಿಲ್ಲದಂತೆ ಮಾಡಿ ಬಿಟ್ಟಿದ್ದಾ 
ಳೆಂದು ಸ್ವಲ್ಪ ಸಿಟ್ಟಾದರು. ಆದರೂ ಏನೂ ಮಾಡುವಂತಿರಲಿಲ್ಲ. 

ಮಾರನೆಯ ದಿನ ಹುಡುಗಿಯರ ತಂದೆ ತಾಯಂದಿರು ತಮ್ಮ ಮಕ್ಸು 
ಳೊಂದಿಗೆ ಬಂದೇ ಬಂದರು. ಪರಸ ಸ್ಪರ ಸಂದರ್ಶನಗಳಾದವು. ಮುದುಕಿಗೆ 
ಒಳಗೇ ಹೆಮ್ಮೆ. ಈ ಇಬ್ಬರು ಹುಡುಗರ ತಾಯ ಂಜೆಗಳಿಗೂ ಇವರಿಬ್ಬ ರೂ 
ಹಿಡಿಸಿದರು. ತುಂಬಾ ಸಂತೋತಿತೊಯಿ ಶು. ಕೂಡಲೇ ಮದುವೆ ಕ ಯೆ 
ವಾಗಲೆಂದು ಒತ್ತಾಯಿಸಿದರು. 

ದಾನೋದರ, ಜಗನ್ನಾಥ ಒಬ್ಬರ ಮುಖವನ್ನೊಬ್ಬರು ನೋಡಿ 
ಕೊಂಡರು. ಏನು ಹೇಳಚೀಕೋತಿಳಿಯಲಿಲ್ಲ. ಜಗನ್ಮಾಥ ಈಗಲೇ ತನಗೆ . 
ಮದುವೆ ಬೇಡವೆಂದು ಹೇಳಿದ. ದಾಮೋದರ ಮೌನ ತಳೆದ, i 


40 ತಬ್ಬಿದ ಹೆಜ್ಜೆಗಳು 


ಮತ್ತೆ ಮಕ್ತಿ ಒತ್ತಾಯಿಸಿದ್ದಕ್ಕೆ ದಾಮೋದರನೇನೋ ನಿನ್ನಿಷ್ಟ ಕೈ ಅನ್ಮ' 
ನಿನಗೆ ಸಂತೋಷವಾಗುವುದಾದರೆ ನನ್ನ ಅಭ್ಯಂತರವಿಲ್ಲ' ಎಂದ. ಆದರೆ 
ಜಗನಾಥ ಮಾತ್ರ ತನಗೆ ಈಗಲೇ ಮದುವೆ ಬೇಡವೇ ಬೇಡವೆಂದು 
ಹಟ ಹಿಡಿದ. ರಾಮಕೃನ ಕಣ್ಣು ಹನಿಸಿತು. ಮಗನನ್ನು ಮಂಜು ಕಣ್ಣು 
ಗಳಿಂದ ನೋಡಿ ನಡುಗುವ ಧನಿಯಲ್ಲಿ ಹೇಳಿದಳು. ಜಗ್ಗು "ಯಾಕೋ ಹಣಿ 
ಸಾಧಿಸಿಯಾ ? ತಾಯಿಯೆಂದರೆ ಬಾಯಿ ಬಾಯಿ ಬಿಡುತ್ತಿ ದ್ದ ನಿನಗೆ ಈಗ 
ಮಾತ್ರ ಅಸ ಸಡ್ಜೆಯಾಯಿತೆ ? ಇಬ್ಬರು ಸೊಸೆಯರನ್ನೂ ಕಣು. ೦ಬ ನೋಡಿ 
ಒಡು ದಿನ ಜೀನನಿಟ್ಟುಕೊಂಡು ಬಹುಕಬೇಕೆಂದುಕೊಪ ಆಶಿಸಿದ್ದೆ. 
ಆದರೆ ನಿನ್ನ ಇಚ್ಛೆ ಯೇ ಜೇರೆ ಇದ್ದ ತಿಜೆ. ಈಗ ಬಂದವರ ಮುಂದೆ ನನ್ನ 
ಮಾಳ ಹೋಗುತ್ತಿ. ಹೋಗಲಿ ಬಿಡು ಜಗ್ಗು. ನಿನ್ನ ತಾಯಿಯಾಗಿದ್ದ Ty 
ನಿನ್ನ ಕ್ಷೇನುದ ನಿಚಾರವಾಗಿಯೂ ಆಲೋಚಿಸುವ ಹಕ್ಕು ಕೂಡ ನನಗಿಲ್ಲಜಿ 
ಹೋಯಿತು. ಹೇಗಿದ್ದರೂ ನನ್ನ ಕಾಲ ಮುಗೀತಾ ಬಂತು? ವರ್ಷವೋ, 
ತಿಂಗಳೋ, ದಿನಗಳೋ | ಿನ್ನಿಷ್ಟದಂತೆಯೇ ಆಗಲಿ.:..ಆದರೆ ಬಂದವರ 
ಮುಂದೆ ಈಗ ನಿರಾಕರಣೆಯ ಮಾತನಾಡುವುದು ಸ್ಪಲ್ಪ ಅಸಮಾನಕರ 
ವಾದೀಶ್ಕು'.... ಬೆಳೆದವನು ನೀನು. ನಿನಗೆ ಬುದ್ದಿ ಹೇಳುವಷ್ಟು ಶಕ್ತಿ 
ನನಗಿಲ್ಲ' ಎಂದು ಹೇಳುತ್ತಿದ್ದಂತೆ ಸ ಸುಕ್ತುಗ ಟ್ಟದ ಕೆನ್ನೆ, ಗಳ ಮೇಲಿಂದ ದಿಣ್ಣೆ 
ಗಳನ್ನು ದಾಟಿ ಹರಿವ ಹೊನಲಿನಂತೆ Ph ತಡಿದು ತಡೆದು ಬಿತ್ತು. 
ಸೀರೆಯ ಸೆರಗಿನ ತುದಿಯಿಂದ ಕಣ್ಣೊರೆಸಿಕೊಂಡಳು. 
ಅಲ್ಲಿ ನಿಲ್ಲಲು ಇಚ್ಛಿ ಸದೆ ನಡೆದಳು. ಜಗನ್ನಾಥನ ಮನಸ್ಸಿಗೆ ತುಂಬಾ 

ನೋವಾಯಿತು. ತಾಯಿಯ ಮನಸ್ಸನ್ನು ನೋಯಿಸುನ "ಉದ್ದೇಶವೇ 
ಅವನದಾಗಿರಲಿಲ್ಲ. ಆದರೆ ಈಗ ಯಾಕೋ ಈಗಲೇ ಈ ಮದುವೆಯ ಹೊರೆ 
ಬೇಡವೆನಿಸಿತ್ತು. ಹುಡುಗಿಯನ್ನು ನೋಡಿದ, ಲಕ್ಷಣವಾಗಿಯೇ ಇದ್ದಳು. 
ಆ ಕಾರಣದಿಂದಲೂ ಅವನು ಮದುವೆಯನ್ನು ತಿರಸ್ಪರಿಸುವುತಿರಲಿಲ್ಲ. 
ಅದಕ್ಕಾಗಿಯೇ ಕಾರಣನೇನೂ ಇಲ್ಲದೆ ಮೊಂಡುತನದಿಂದ ಮದುವೆ ಜೇಡ 
ವೆಂದ.- `. 

"ತಾಯಿಯ ಬಗ್ಗೆ ಅವನಿಗೆ ಗೌರನವಿಜಿ, ಪ್ರೀತಿಯಿಡೆ. ಏನನ್ನು 
ಬೇಕಾದರೂ ಸಹಿಸಿಯಾನು, ಅದರೆ ತಾಯಿಯ ಕಣ್ಣೊಸರುವುದನ್ನು 


ತೆಬ್ಬಿಡ ಹೆಜ್ಜೆ ಗಳು ಕ್ಲ! 


ಮಾತ್ರ ಸಹಿಸಲಾರದವನಾಗಿದ್ದ ನು... ಈಗ ನೋಡಿದರೆ ತಾಯಿ ತೀರಾ 
ನೊಂನಿದ್ದಾ ಫೆ, ಅವಳ ಮಾತನ್ನು ಬಪ್ಪಿ ಕೊಳ್ಳ ಜೀಕೋ ಬೇಡವೋ ಎಂದು 
ತುಂಬಾ ಆಲೋಚಿಸಿ ನಿರ್ಧಾರಕ್ಕೆ ಸ ಜ್‌ ಮಾತನ್ನು ಮನ್ಸಿಸು 
ಪ್ರದೆಂದುಕೊಂಡ. 

ಈ ಎಲ್ಲ ವ್ಯವಹಾರವನ್ನೂ ಮೂಕಳಂತೆ ಗಮನಿಸಿದ ಜಲಜಾಕ್ರಿಯ 
ಬಿಜೆಯಾಳದಿಂದ ಒಂದು ದೊಡ್ಡ ನಿಟ್ಟುಸಿರು ಹೊರಟಿತು. ಆದರೆ ಆ 
ನಿಟ್ಟುಸಿರು ಗಮನಿಸುವನರಾಗಲೇ ಅದನ್ನು ಅರ್ಥೈಸುವನರಾಗಲಿ ಅಲ್ಲಿ ರ 
ಲಿಲ್ಲ. ಬಂದವರ ಆತಿಥ್ಯದ ಕೆಲಸದ ಮೇಲೆ ಮಾತ್ರ ಚುರುಕಾಗಿ ಓಡಾಡು 
ತ್ತಿದ್ದ ಳು, 
`` ಮುದುಕಿಯ ಮನಸ್ಸು ಗಾಳಿಗಿಂತ ಹಗುರವಾಗೆನಿಸಿತು. ದಾನೋದರ 
ಜಗನ್ನಾಥರು ಮಾತ್ರ ನವಂಬರ ತಮ್ಮ ಮದುವೆಯ ನಿಶ್ಚ ಯವನ್ನು 
ಸ್ವೀಕರಿಸಿದರು. 

ಮುದುಕಿ ಹೊತ್ತ ಆಸೆಗಳೆಲ್ಲ ಕುಸಿದಿದ್ದವು. ಹಾಲಿನಂತಹ ಮಕ್ಕಳ 
ಮನಸ ನ ಗಂಜಿಗಿಂತ ಅಸೆ ಸಹೈವಾಗಿತ್ತು. ಅನರ ಹಿ ಪ್ರೀತಿಯ ಹುಚು ಹೊಕೆ 
ಯಲ್ಲಿ ಕೊಚ್ಚಿ ಹಾಕುವವರು ಈಗ ಹೆತ್ತವಳನ್ನು ವಿಚಾರಿಸಿಕೊಳ್ಳು ವಷ್ಟು 
ವ್ಯವದಾನನಿಲ್ಲದ ನಿರ್ಲಕ್ಷ್ಯ !”. ಮಕ್ಕಳು, ಮಕ್ಕಳು-ಎಂದು ಮಮಕಾರ 
ದಿಂದ ಬಡಿದುಕೊಂಡ ಅವಳಿಗೆ ಆ ಮಕ್ಕಳೇ ದೂರವಾದರು. "ಮದುವೆ? 
ಎನ್ನುವುದು ಮನುಷ್ಯನನ್ನು ಇಷ್ಟೊಂದು ಸ್ವಾರ್ಥಿಯನ್ನಾಗಿ ಮಾಡು 
ತ್ರದೆಯೇ !-ಎಂದು ರಾಮಕೃ ಅಲೋಚಿಸಿದಳು. 

ಮಕ್ಕಳು ಬರುವುದೇ ತೀರಾ ಅಸರೂಸವಾಯಿತು. ಅವರು ಹೃದಯಕ್ಕೆ 
ಹತ್ತಿರನಿದ್ದಾಗ ಒಂಟಿಯಾಗಿದ್ದ ರೂ ಒಂಟಿತನದಲ್ಲಿದ್ದೆ ಂತೆನಿಸಲಿಲ್ಲ. ಆದರೆ 
ಅವರು ದೂರ ಹೋದಾಗಿನಿಂದ. ಮನಸ್ಸಿನಿಂದ ಸಂಿದಾಗಿನಿಂದ, ಏಕಾಕಿತನ 
ಭೀಕರನೆನಿಸುತ್ತಿತ್ತು. ಕೊರಗಿ ಕೊ Ny ಕರಗುತ್ತಿದ್ದಳು. ಪಕ್ಕದ ಮನೆಯ 
ವೇಣುವಿನ ಕೈಯಿಂದ ಮೇಲೆ ಮೇಲೆ ಸತ್ರ ಬರೆಸಿದರೂ, 'ಸಿರ್ಲಕ್ಷ್ಯನೆ! 
ಅವರ ಉತ್ತರವಾಯಿತು. 

ಕೃಷ್ಣ ಜೋಯಿಸ, ಗೌಡ, ಶ್ರೀನಿವಾಸಶಾಸ್ತ್ರಿ ಮುದುಕಿಯಲ್ಲಿಗೆ 
ಆಗಾಗ ಬಂದು ಸಮಾಧಾನ ಹೇಳಿ ಹೋಗುತ್ತಿದ್ದರು. ಆದರೂ ಹೆತ್ತ 


£2 ತಪ್ಪಿದ ಹೆಜ್ಜೆಗಳು 


ಕರುಳಿನ ನೋವು ಇದರಿಂದ ಸುಲಭವಾಗಿ ಮಾಖುವಾಗಲಿಲ್ಲ. ತಾನೇ ಒನ್ಮೆ 
ಅವರಲ್ಲಿಗೆ ಹೋಗಿ ಬರಜೇಕೆಂದುಕೊಂಡಳು. ಹೇಗಿದ್ದರೂ ಜಲಜ. ಜೊತೆ 
ಗಿರುತಾ ಳೆ-ಎಂಡುಕೊಂಡು ಒಂಡು ದಿನ ಅವರಿಗೆ ಪೂರ್ವ ಸೂಚನೆ ಕೊಡದೆ 
ಹೊರಟೇಬಿಟ್ಟಳು. | 

ಆಕ್ಸಿ ನಾಗಿ ಬಂದ ತಾ ಯಿ ಯನ್ನು ನೋಡಿ ದಾನೋದರನಿಗೆ 
ಆಶ್ಚ ರ್ಯವಾಯಿತು, ಜೊತಿಗೆ ಅವನಲ್ಲಿಗೆ. ಬಂದದ್ದರಿಂದ ಅಸ್ಟ್ರೇನೂ 
Bo Ne ಕಾಣಿಸಲಿಲ್ಲ ಆದರೂ ಸರಾ ಸಲ್‌ 
ರಾಮಕ್ಕ ತಾನೇ, ತನ್ನ ಮನೆ ಎಂಬ ಸ್ವಾತಂತ್ರ್ಯದಿಂದ ಒಳನುಗ್ಗಿ ಕೆಲಸಕ್ಕೆ 
ಕ್ಸ ಹಾಕಿತು. Cul ಜ, ಅಜ್ಜಿ ನೀವು ಮಾಡೋದು ಬೇಡ, ನಾನೇ 
ಮಾಡ್ತೀನೆ.' ಎಂದು ಒಳಗೆ ಹೋದರು. , ಅವರೆ ದಾಮೋದರನ ಹೆಂಡತಿ 
ಮಾರಿ ಯಂತೆ ಹಾರಿಬಿದ್ದು, ಅವರನ್ನು ಹೀನಾಮಾನವಾಗಿ ಬೈದೆ" 
“ಭ್ರಿಕಾರಿಗಳೆಂತೆ ಬಂದು ಠಾಣೆ ಸೂಡಬೇಕೆ೨ದು ಆಲೋಚಿಸಿ ದ್ವೀರಾ 9: ಎಂದು. 
ಆರೋಪಿಸಿದಳು. ಮುದುಕಿ ವ್ಯಂಗ್ಯ ವಾಗಿ ನಕ್ಕಳು. "ಮಗ ರಕ್ತ ಹಂಚಿ 
ಬೆಸೆಸಿ ದೊಡ್ಡ ವನನಾಗಿ ಮಾಡಿದ ನನ್ನ ಕರುಳ ಪ್ರೀತಿಯ ಬಿಸಿಯೂ ನಿನಗೆ 
ಅರ್ಥವಾಗ ಲಿಲ್ಲವಾ ?' ಹೋಗಲಿ ಬಿಡು  ಬಂಡೆಷ್ಸಾ ಯಿತು ನೋಡಿದ್ದಾಯಿತು. 
ಇನ್ನು ಹೊರಟು ಹೋಗ್ತೀನಿ ಎಂದಾಗಲೂ ದಾಮೋದರ ಚಕಾರವೆತ್ತಲಿಲ್ಲ. 
ಅಸಹಾಯಕನಂತೆ ಹೆಂಡತಿಯತ್ತೆ ನೋಡಿದಾಗ "ಹೋಗಲಿ ಬಿಡೀಂದ್ರೆ, 
ನಾನಿಬ್ಬರೂ ಸುಖವಾಗಿಕೋದನ್ನ ನೋಡೋಕೆ ಅಗಲಿಲ್ಲ ಅದಕ್ಕೇ : ಈ 
ಮುದುಕಿಪೊಬ್ಬಳು ಬಂದಿದ್ದಾಳೆ”, ಎಂದಳು ಅಸಡ್ಡೆಯ ಧ್ವನಿಯಲ್ಲಿ ದಾಮೋ 
ದರನ ಪುರುಷತ್ತ ಕೆರಳಿತು. "ಬಾಯ್ಕ್ಮುಚ್ಚು ಪದ್ಮೆ'-ಎಂದು ಅಬ್ಬರಿಸಿದ. 
"ಹಾಂ' ನನ್ನನ್ನು ಬಾಯ್ಮುಚ್ಚು ತೆನತ್ತ ವಷ] ಪೌರುಷ ಬಂತೇ ಇವತ್ತು 
ನಿಮಗೆ? ಇವಳು ಬಂದಪ್ಲೇ ನೀವು ಇಸ್ಟೊಇದು. ಬದಲಾದರೆ ಇನ್ನು 
ಇಲ್ಲೆ ಉಳಿದರೆ ಕೊನೆಗೆ: ನನ್ನನ್ನು ಸಾಯಿಸುವನ್ನು ಧೆ ರ್ಯವೂ' 

ದೇ ಬರುತ್ತೆ. ನೀವು, ನಿಮ್ಮಮ್ಮ, ಈ 'ಗತಿಕೆಟ್ಟ ವಳು ವಿಲ್ಲಾ ಫಸ ಇದ್ದು 
pr ಬದ ಗಳಗಳನೆ ಅತ್ತು ಕೋಣೆಯೊಕಕ್ಕೆ "ಹೋಗಿ ಬಾಗಿಲು ಹಾಕಿ | 
ಕೊಂಡಳು. 


ತಪ್ಪಿದ ಹೆಣ್ಣಿಗಳು 43 


ಮುದುಕಿ ಪ್ರತಿಮೆಯಂತೆ ಅವಾಕ್ಕಾಗಿ ನಿಂತಳು. ಜಲಜಳೆ ಕಣ್ಣಲ್ಲಿ 

ಭೀತಿಯ ಛಾಯೆ ಹರಡಿತು. ಛೆ! ಛೆ! ಓದಿದವರು ಸುಸಂಸ್ಕತರು ಎಂದು 
೪) 

ಕೊಂಡಿದ್ದರೆ, ಇವರು ಇಷ್ಟು ನೀಚಸ್ವಭಾವದವಕೇ ? ಅಜ್ಜಿ ಮನಸ್ಸು 
ಎಷ್ಟು ದೊಡ್ಡದು. ಆಕೆಯ ಪ್ರೀತಿಗೆ ಹಸ ಇವರು ಯೋಗ್ಯ ರಲ್ಲ-ಎಂದು 
ಕೊಂಡನು, ಮೂಕಳಾಗಿ ನಿಂತ "ಮುದುಕಿಗೆ ಜಲಜ (ಅಜ್ಜ ಇನ್ನು ಇಲ್ಲಿ 
ನಿಲ್ಲೊ "ದು ಬೇಡ. . ಹೊರಟುಹೋಗೋಣ' ಎಂದು ಎಚ್ಚರಿಸಿದಳು. 
ಕಣ್ಣು ೦ಬ ಮಗನನ್ನು ನೋಡಿದಳು. ಪುಟ್ಟ ಟ್ರಂಕನ್ನು ಎತ್ತಿ ಕುಕುಳಿಗಿರಿಸಿ 
ತೊಂಡು ಹೊರಟೇ. ಬಿಟ್ಟ ಳು, ಜಲಜ ಮುದುಕಿಯ ಹೆಜ್ಜೆ ವೇಗಕ್ಕೆ. 
ಶಡವರಿಸಿದಳು. 
... ಮಕ್ಕಳನ್ನು ನೆನೆಸಿಕೊಳ್ಳು ವುದಕ್ಕೆ ಅಂದೇ ಕೊನೆಯಾಯಿತು. 


ತೆ ಸೆ ಶೆ . & 


ಊರಮಂದಿಗೆಲ್ಲಾ ಹಿರಿಯಳಾದ ರಾಮಕೃನ ಮಾತೊದರೆ ಜನಕ್ಕೆ 
ಗೌರವ, ಜೊತೆಗೆ ಆ ಊರಿನವರು ನಯ ಭಯನಗಳಿಂದ ನಡೆದುಕೊಳ್ಳು 
ತ್ತಿದ್ದುದೂ ಅವಳ ಕಾರಣದಿಂದಲೇ. ಜೊತೆಗೆ ತೆಪ್ಪಿದ್ದವ:ನ್ಸು ಕರೆದು ವಖಿಂದೆ 
ನೀರಿಳಿಸುತ್ತಿದ್ದಳು. ಆ ಅಧಿಕಾರ ಅವಳಿಗಿತ್ತು. 

ಕೃಷ್ಣ ನ ಜೋಯಿಸ ರ ರೀತಿ ಮಾತ್ರ ಸುಧಾರಿಸಲೇ ಇಲ್ಲ. ವೈದಿಕ 
ಕುಲದಲ್ಲಿ ಹುಟ್ಟಿ ಮಡಿ, ಮಂತ್ರ, ಹೋರ ಜಸ ತನಗಳೆಂಬ ಸರಿಸರದಲ್ಲಿ 
ಬೆಳೆದು id ಅವನ ಬುದ್ಧಿ "ಮಾತ್ರ ಸುಧಾರಿಸಶೇ ಇಬ್ಬ... ಊರೊಳಗೆ, 
ಊರ ಹೊರಗೆ ಅವನ ಕುಟಿಸಂಬಗಳಿದ್ದ ವು. ಮನೆಯಲ್ಲಿ ಹೇಡತಿಗೆ ಸದಾ 
ಸೊಂಟ ನೋವು, ನರಳಾಟ. ಇವನ ರಸ ರುಚಿಗಳಿಗೆ ಅವಳೆ ಖಾಯಿಲೆ ಅಡ್ಡಿ 
ಯಾಯಿತು. ಮಕ್ಕಳನ್ನು ಹೆತ್ತು ಹೆತ್ತು ಸಾಕಾಗಿ ಹೋದ ಅವಳಿಗೆ, 
ಗಂಡನೆಂದರೆ ಜೀಸರ ಬರಿಸುತ್ತಿತ್ತೆ. ಜೊತೆಗೆ ಈ ಸೊಂಟ ನೋವು. 
ಅವಳಿಗೆ ಒಂದು ರೀತಿಯಲ್ಲಿ ವರವೇ ಆಯಿತು. 

ಭೀಮಪ್ಪ ಪಂಡಿತರಿಂದ ಔಷಧಿ ಚಿಕಿತ್ಸೆ ನಡೆಯಿತು. ತುಂಬಾ ಹೆರಿಗೆ 
ಗಳಿಂದ ಹಡಿದೆ. ಎಂದು ಅವರು ls ತಿಳಿಸಿ, ಇನ್ನು ಮುಂಜಿ ಸ ಸ್ತ್ರ ಲ್ಸ 
ಜಾಗರೂಕತೆ ವಹಿಸಬೇಕೆಂದು ಎಚ್ಚರಿಸಿದ್ದರು. ಅಂದಿನಿಂದ ಪ್ಪ 


44 ತಬ್ಬಿದ ಹೆಜ್ಜೆಗಳು 


ಜೋಯಿಸರು ಮಡದಿಯಲ್ಲಿ ಉದಾಸೀನರಾದರು. ಆದರೆ ಹೊರಗೆ ನಿರಾತಂಕ 
ನಾಗಿ ಬೇಡರ ಮಲ್ಲಿ, ಗಾಣಿಗರ ಲಕ್ಷ್ಮಿ ಜೊತೆಗೆ ಸಂಸಾರ ನಡೆಸಿದರು. 

ರಾಮಕ್ಕ, ಜೋಯಿಸನ ರೀತಿಗೆ ಜೇಸರಗೊಂಡು ಒಂದು ದಿವಸ 
ಛೀಮಾರಿ ಹಾಕಿದಳು. "ಮನೆಯಲ್ಲಿ ಹೆಂಡತಿ ಸಾಯ್ತಾ ಬಿದ್ದಿದ್ರೆ, ಹೊರಗೆ 
ನೀನು ಹೀಗೆಲ್ಲಾ ನಡ್ಕೊಂಡ್ರೆ ಹೇಗೋ ಜೊಯಿಸ? ನೀನು ಮಾಡೋದು 
ನ್ಯಾಯಾನಾ ? ಮನೆ ತುಂಬಾ ಮಕ್ಕಳಿದ್ದಾರೆ. ವಯಸ್ಸಿಗೆ ಬಂದ ಹುಡುಗಿ! 
ರಿದ್ದಾರೆ. ನಿನಗೆ ನಾಚಿಕೆಯಾಗೋಲ್ಟಿ ?-ಎಂದು ಚೆನ್ನಾಗಿ ಬೈದು ಬುದ್ಧಿ, 
ನಾದ ಹೇಳಿದ್ದಳು. ಜೋಯಿಸ ಎದುರು ಮಾತನಾಡದೆ ಸುಮ್ಮನೆ ತಲೆ 
ಬಗ್ಗಿ ಸಿಕೊಂಡು ಎದ್ದು ನಡೆದ. 

ಸ್ವಲ್ಪ ದಿವಸ ಸುಧಾರಿಸಿದಂತೆ ಕಂಡರೂ ಅದು ನಿಜವಾಗಿರಲಿಲ್ಲ. ಊರ 
ಜನರ ಕಣ್ಣಿ ಸ ಮಣೆ ಕ್ಲ ರಚುವುದಕ್ಕೆ ಮಾತ್ರನೇ ಹಾಗೆ ವರ್ತಿಸಿರಬೇಕೆಂಜೆನಿಸಿತು. 

ಜಾನಕಿ ಊರಿಗೆ. ಬಂದಾಗಿನಿಂದ ಜೋಯಿಸ ಒಂದು ಕಣ್ಣು ಅವಳ 
ಮೇಲೆ ಇಟ್ಟಿ ಇದ್ದ. ಅವಕಾಶಕ್ಕಾಗಿ ಕಾಯುತ್ತಿದ್ದ. ಯಾವ ನರಪಿಕ್ಳೆ ಯೂ 
ಆ ಮನೆಗೆ "ತೋಗದಿದ್ದುದನ್ನು ಗಮನಿಸಿದ ಜೋಯಿಸ ಆ ಮನೆಯೊಂದಿಗೆ 


ಸ್ನೇಹ ಬೆಳೆಸಬೇಕೆಂದು ಯೋಚಿಸಿದ. ಯೋಚನೆಗೆ ಸರಿಯಾದ ಯೋಜನೆಯ. 
ಹಿನ್ನೆಲೆಯನ್ನು ನಿರ್ಮಿಸಿಕೊಂಡು ಬಂದಿದ್ದನು. | 


ತ x ೫ ಬ 


ರಾಮಕ್ಕ, ಜೋಯಿಸ ಆ ಮನೆ ಹೊಕ್ಕದ್ದ ನ್ನು ತನ್ನ ಹದ್ದು ಗಣ್ಣಿ ದ 
ನೋಡಿದಳು. ಗಿ ಜಾನಕಿಯ ಬಗ್ಗೆ ಕನಿಕರವೆನಿಸಿತು. ಗಂಡನ 
ಆಶ್ರಯವಿಲ್ಲದೆ ಒಂಟಿಯಾಗಿ ಬದುಕುತ್ತಿರುವ, ಅವಳ ಬಗ್ಗೆ ಅನುಕಂಪದ 
ಜೊತೆಗೆ ಕುತೂಹಲವೂ ಮೂಡಿತು. ಒಂದೆರಡು ಸಲ ಹೋಗಿ ಕ್ಷೇಮ 
ಸಮಾಚಾರ ವಿಚಾರಿಸಿದ್ದಳು. ಜೋಯಿಸ ಜಾನಕಿಯ ಮನೆಗೆ ಹೋಗುವುದಕ್ಕೆ | 
ಒಂದೆರಡು ದಿನ ಜಿ ರಾಮಕ್ಕ ಹೋಗಿ ಒಂದಿಷ್ಟು ತಿಂಡಿಕೊಟ್ಟು 
ಬಂದಿದ್ದಳು. ರತ್ನಳಿಗೆ ರಾಮಕ್ಕ ಜ್ಜ ಅತಿ ಖಿ ಬ್ರೀತಿಯಾಗಿ ಬಟ್ಟಿ ದ್ದ ಳು. ತನ್ನ 
ಮನೆ ಜೀಸರವಾದರೆ ರಾ ಮಕ್ಕಜ್ಜಿ ಸ ಮನೆಗೆ ಓಡಿ ಬರುತ್ತಿದ್ದಳು. ಅವಳಿಂದ 
ಕತ್ರಿ ಹಾಡು ಹೇಳಿಸಿ ಖುಸಿ ಪಡುತ್ತಿದ್ದಳು. ಒಂದು ದಿನ ರತ್ತ ಅಜ್ಜಿಯನ್ನು 


ತಪ್ಪಿದ ಹೆಜ್ಜೆ ಗಳು 4S 
ಹುಡುಕೆಕೊಂಡು ಬಂದಳು. ಅಜ್ಜಿ ಲಡ್ಡು ಮಾಡುತ್ತಿ ದ್ವಳು. ಬೆಲ್ಲದ ಪಾಕದ 
ವಾಸನೆಗೆ ರತ್ನಳೆ ಮೂಗರಳಿತು. "ಜ್ಜ, ಅಜ್ಜಿ ಎಂದು ಕೂಗುತಾ. ನೇರವಾಗಿ 
ಅಡುಗೆ ಮನೆಗೆ ಹೋದಳು. ಟಿ ಫಾ 
| ರಾಮಕ್ಕ "ಮಣ ಮಣ? ಎಂದುಕೊಳ್ಳು ತ್ತಾ ಉಂಡಿ ಕಟ್ಟು ತ್ರಿದ್ದಳು. 
ರತ್ನ ಹೋದವಳೇ, ನಗುತ್ತಾ "ಏನಜ್ಜಿ ನಂಗೆ ಕೊಡಿ ನೆ ನೀ ಬತ 
ಉಂಡೇನ'- ಎಂದಳು. ಅಜ್ಜಿ ಹಲ್ಲಿಲ್ಲದ ಬಾಯನ್ನು ಅಗಲಿಸಿ ಸೆ ನಿಂಗೆ 
ಕೊಡದೆ ನಾನು ಹೇಗೆ ತಿನ್ನ ಲಿ ? ನಿನ್ನಂಥ ಜಾಣ ಮರಿಗೆ ಖಂಡಿತ ಕೊಡ್ತೀನಿ' 
ಎಂದು ಭರವಸೆ ನೀಡುತ್ತಿ ದ್ದ ಂತೆ ರತ್ನಳ ಮುಖ ಅರಳಿತು. ಉಟ್ಟ ಲಂಗವನ್ನು 
ಮಡಚಿ ಕುಳಿತುಕೊಂಡಳು. ಅಜ್ಜಿ ಅವಳೆ ಕೃಗೆ ಲಡ್ಮು 'ಗೆಯೊಂದನ್ನು 
ಕೊಟ್ಟ ಳು. ಕಚ್ಚಿ ಕಚ್ಚಿ ಮೆಲ್ಲುತ್ತಾ ಇದ್ದ ರತ್ತಳನ್ನೇ ನೆಟ್ಟ ಕಣ್ಣು ಗಳಿಂದ 
ನೋಡುತ ದ್ದೆ ಜ್ಯ "ಮರಿ ನಮ್ಮನೆಗೆ ಆ ಜೋಯಿಸ ಎಂದಿದ್ದ. ನು? 
ಎಂದು ಸೇರವಾಗಿ ಕೇಳಿದಳು. 
| ಯಾರು ?....ಆ ಕೊಳಕು ಹಲ್ಲಿನ ತಾತಾ ಏನು? ಎಂದು ಅಸಹ್ಯ 
ಪಟ್ಟು ಕೊಂಡಂತೆ ಕಂಡಳು. “ಹೊಂ! ಅವರೇ ಎಂದಳು ಮುದುಕಿ. ರತ್ತ 
ಯಾಕೆ ಅಜ್ಜಿ ಈ ಪ್ರಶ್ನೆ ಕೇಳಿದಳೆಂದು ಅರ್ಥವಾಗದೆ ಮಿಕ ಮಿಕ ನೋಡಿದಳು. 
ಆ ಮೇಲೆ ಮೆಲ್ಲನೆ ಉಸಿರಿದಳು. "ಅಜ್ಜಿ ಅವರ್ನ ಕಂಡರೆ ನಂಗಾಗೋಲ್ಲ. 
ಒಂದು ಥರಾ ನೋಡ್ತಾರೆ. ಅಲೆ ೇನಜ್ಜಿ- -ಎಂದು 'ಹೇಳಿಡಳ ನ. ಅವಳ ಮುಗ್ಧ 
ವಾದ ಮಾತಿಗೆ ನಕ್ಕು, ಹಾಗೆಲ್ಲಾ ಹೇಳಬಾರದು ಮರಿ, ಅವರು ತುಂಬಾ 
ಒಳ್ಳೆ ವ್ರ. ದೊಡ ವರನ್ನು ಕೆಟ್ಟೊ "ರಂತ ಹೇಳಬಾರದು ತಿಳೀತ ?....ಸಂಜೆ 
ಆನು ನ್ನ ಸ್ವಲ್ಪ "ಕರೆಜೇಂತ ಹೇಳ್ಲಿ ಯ ?-ಎಂದಳು.' - `ಓ ಅದಕ್ಕೆ ನು? 
ಈ ಹೋಗಿ ಕರೆದು ಟಾ ಸೂ "ಬೇಡ ಈಗ ನಂಗೆ ಕೆಲಸ ಇದೆ. 
ಸಂಜೆಗೆ ನೀನೂ ಅಮ್ಮ ನೊಟ್ಟಿಗೆ ಬಾ'-ಎಂದು ಹೇಳಿದ್ದಕ್ಕೆ, ಅವಳಿಗೆ ತನಗೂ 
ಆಹ್ವಾನ ಸಿಕ್ಕಿದ್ದು ಹೆಮ್ಮೆಯೆನಿಸಿತು. 
ರತ್ನಳಿಗೆ ಲಡ್ಡು ತಿಂದಾಗಿತ್ತು. ಮನೆಗೆಂದು ಹೊರಟು ನಿಂತಳು. 

ಜಲಜಾ ಒಳಗೆ ಕಸೂತಿ ಕೆಲಸದಲ್ಲಿ ತೊಡಗಿದ್ದಳು. ರತ್ನ ಹೋಗುವಾಗ 
"ಜಲಜತ್ತೆ'ಯನ್ನು ಮಾತಾಡಿಸಿಯೇ ಹೋಗುತ್ತಿದಳು. ಎದ್ದವಳೇ ಜಲಜಳ 


ಬಳಿಗೆ ಹೋಗಿ ಥಿಂತು ಕಣ್ಣರಳಿಸಿ ಅವಳೆ ಕಸೂತಿ ಬಿಡಿಸಿದ ಹೂಗಳನ್ನ್ನೇ 


46 ತಪ್ಪಿದ ಹೆಜ್ಜೆಗಳು 


ನೋಡುತ್ತಿದ್ದಳು. ಅವಳಿಗೂ ಆಸೆಯಾಯಿತು. "ಜಲಜತ್ತೈ, ನೀವು ಎಷ್ಟು 
ಚೆಂದ ಹೂ ಬಿಡಿಸುತ್ತಿದ್ದೀರಿ. ನಂಗೂ ಹಾಕಿ ಕೊಡ್ತೀರಾ ?-ಎಂದಳು. 
ಹೂಂ ಕಣೆ ನಾಳೆ ಬಂದಾಗ ನಿನ್ನ ಅಂಗವನ್ನು ತಂದುಕೊಡು. ಅದರೆ 
ಮೇಲೆ ಪುಟಾಣಿ ಬೊಂಬೆಗಳನ್ನು ಬಿಡಿಸಿ-ಕೊಡ್ತೀನಿ-ಎಂದಳು. 
ಜಲಜಳ ಭರವಸೆ, ಅವಳಲ್ಲಿ ಒಡೆದ ಆಸೆಯನ್ನು ತಣಿಸಿತು. "ನಂಗೆ 
ಮರೀಜಿ ಹಾಕ್ಟೊಡ ಬೇಕು” ಎಂದು. ಕೇಳಿ ಖಚಿತ ಪಡಿಸಿಕೊಳ್ಳುತ್ತಾ 
ಹೊರಟಳು. 


% a ೫ ೫ 


`ರಾಮಕೃಜ್ಜಿಯಿಂದ ಕೃಷ್ಣಾಜೋಯಿಸರ ವಿಚಾರ ತಿಳಿದ ಮೇಲೆ 
ಜಾನಕಿ ಅವರೊಂದಿಗೆ ಮಾತಾಡಬೇಕಾದಕಿ ಬಹಳ ಎಚ್ಚರಿಕೆಯಿಂದ ಇರು 
ತ್ತಿದ್ದಳು. ಆತ ಸಲುಗೆಯಿಂದ ನಡೆದುಕೊಳ್ಳಲು ಯತ್ನಿಸಿದಷ್ಟೂ ಜಾನಕಿ 
ಬಿಗುಮಾನದಿಂದಲೇ ವರ್ತಿಸಿದಳು. ಜೋಯಿಸನ ಉತ್ಸಾಹ ಇದರಿಂದ 
ತಣ್ಣಗಾಗಿತ್ತು. ಮನಸ್ಸಿನಲ್ಲಿ ಆಸೆಗಳು ಕೆರಳಿದರೂ, ಉದ್ದ | ಟನಾಗಿ ವರ್ತಿಸುವ 
ಧೈರ್ಯ ಅವನಿಗಾಗುತ್ತಿರಲಿಲ್ಲ. ರಾಮಕ್ಕನ ಭೀತಿ ಅವನಿಗಿದ್ದೇ ಇತ್ತು. 
ರತ್ನಳ ಮೂಲಕ ಸಲುಗೆ ಪಡೆಯೋಣವೆಂದರೆ, ಮೊದಲಿನಿಂದಲೂ ಅವಳಿಗೆ 
ಜೋಯಿಸನೆಂದರೆ ಜಿಗುಪ್ಸೆ, ಹತ್ತಿರ ಎಳೆದುಕೊಂಡರೆ "ಗಬ್ಬುವಾಸನೆಯ 
ತಾತ ಬಿಡ್ತೀಯೋ ಇಲ್ಲೊ ? ಎಂದು ಹಂಗಿಸುತ್ತಿದ್ದಳು. ಎಲ್ಲಾ ದಾರಿ 
ಗಳು ಬಂದಾಗಿದ್ದು ದರಿಂದ ಜಾನಕಿಯನ್ನು ನೋಡಿ ತೃಪ್ರಿನಡಬೇಕಾಗಿತ್ತಷ್ಟೈ. 

ದಿನ ಕಳೆದಂತೆ ರತ್ನ್ನ ದೊಡ್ಡವಳಾಗುತ್ತಿದ್ದಳು. ಊರ ಮುಂದಿನ 
ಶಾಲೆಗೆ ಸೇರಿದಳು. ಶ್ರೀನಿವಾಸರ ಮಗ ಶೇಖರ ರತ್ನಳ ಓರಗೆಯವನು, 
ಶೇಖರನೆಂದರೆ ಅವಳಿಗೆ ಪ್ರಾಣ. ಶಾಲೆಗೆ ಹೋಗುವುದು, ಆಟ ಆಡುವುದೂ 
ಒಟ್ಟಿಗೆ. ಮುಕ್ತಾಲು ಮೂರು ಪಾಲು ಶೇಖರ ಜಾನಕಿಯ ಮನೆಯಲ್ಲೇ 


ಇರುತ್ತಿ ದ್ದ. ಜಾನಕಿಯೂ ತನ್ನ ಮಗಳೊಂದಿಗೆ ಸರಿಸ ನಾನಾಗಿ ಅವನನ್ನು 
ಕಾಣುತಿ' ದ್ದ ಛು, 


ಕ ದು ಶೆ ಂದದ ಸ್ವಭಾನ. ಶಾಲೆಯ ಹುಡುಗರ 


ಸಚ 
ಚ್ಛ 
ಚೆ ಚೆಲ್ಲಾಗಿ ಆಡುತ್ತಿದ್ದಳು. ಎಲ್ಲರೊಂದಿಗೆ ಸಲುಗೆ 


ತಪ್ಪಿದ ಹೆಜ್ಜೆಗಳು 47 


ಯಿಂದ ಇರುವುದು ಶೇಖರನಿಗೆ ಹಿಡಿಸುತ್ತಿರಲಿಲ್ಲ. ಅವನನ್ನು ಬಿಟ್ಟರ 
ಬೇರೆಯವರೊಂದಿಗೆ ಅವಳು ಸೇರುವುದನ್ನು ನೋಡಿದರೆ ಇವನಿಗೆ ಅಸೂಯೆ. 
ಮನೆಗೆ ಬಂದ ಕೂಡಲೇ ರತ್ನಳ ವ್ಯವಹಾರವನ್ನು ಚಾಚೂ ತಸ್ಪಜಿ ಒಪ್ಪಿಸಿ 
ಬಿಡುತ್ತಿ ದ್ದೆ. ಜಾನಕಿಗೆ ಮಗಳ ಜಾಡು ಸರಿಯಾದ | ಲ್ಲವೆನಿಸಿತು. ಹೀಗೆಯೇ 
ಬಿಟ್ಟ. ಿತೆಂತ್ರ ತ್ರ ವನ್ನು ಜರುಪಬೋಗವಡಿಸಿಕೊಂಡಾಳೆಂದು ಹೆದರಿ 
ಸ ದಿನ ಸಟ ಬರುತ್ತಿದ್ದಂತೆ, ರತ್ನ ಬಾ ಇಲ್ಲಿ! ಎಂದು 
. ಕರೆದಳು. ರತ್ನಳಿಗೆ ತಾಯಿ ತರಿದದ್ದು ಟಕ. ಶರ್ಯವೆನಿಸಿತು. ಮೆಲ್ಲಗೆ 
ಬಂದಳು. | 

"ಕರೆಜಿಯಾಮ್ಮ ?-ಎಂದು ಕೇಳಿದಳು. 

"ಹೂಂ, ನಿನಗೆ ನಾನೊಂದು ಮಾತು ಹೇಳ್ತೀನಿ, ನೀ ಕೇಳ್ಬೇಕು ; 
ತಿಳೀತಾ ? 

"ಅದೇನು ಹೇಳಮ್ಮ' ಧೈರ್ಯವಾಗಿ ಉತ್ತ ರಿಸಿಡಳು. 

"ಶಾಲೇಲಿ ಹುಡುಗರ ಜೊತೆಗೆಲ್ಲಾ ಸಲುಗೆಯಿಂದ ಇರ್ರೀಯಂತೆ. ? 
ಅವರ ಜೊತೆ ತೋಟಕ್ಕೆಲ್ಲಾ ಹೋಗ್ತಿದ್ದೀಂತ ತಿಳೀತು, ನಿಜ ತಾನೇ? 
ಎಂದು ಪ್ರಶ್ನಿಸಿದಳು. 

ರತ್ನಳಿಗೆ ಅನ್ನಿಸಿತು. ಯಾವತ್ತೂ ಕೇಳದ ಪ್ರಶ್ನೆ ಇವತ್ತು ತಾಯಿ 
ಕೇಳುತ್ತಿದ್ದಾಳೆಂದರೆ, ಯಾರೋ ಚಾಡಿ ಹೇಳಿರಜೇಕು....ಯಾರಿರಬಹುದು 
ಎಂದು ಯೋಚಿಸಿದಳು. ಕೂಡಲೇ ಅವಳಿಗೆ ಇದೆಲ್ಲಾ ಶೇಖರನ ಕಿತಾಪತಿ 
ಎನಿಸಿತು... ಹೌದು, ಅವತ್ತು ಅವನ ಮಾತು ಕೇಳದೆ ಅವನನ್ನು ಬಿಟ್ಟು 
ಹೊರಬಿದ್ದೆ. ಅಜೀ ಹೊಟ್ಟಿ ಕಚ್ಚಿ ಂದ ಅಮ್ಮನಿಗೆ ಏನೇನೋ ಹೇಳಿ ತಥ 
ಕೆಡಿಸಿದ್ದಾನೆ. ಇರಲಿ ಇವನಿಗೆ ಮಾಡಿ ಡ್ರೀನಿ' ಎಂದು ಕೊಂಡಳು. 
"ಯಾಕೆ ಸುಮ್ನೆ ಥಿಂಕಿದ್ದೀ? ಹೇಳ್ತೀಯೋ ಇಲ್ವೋ? ಎಂದು 
ಗದ್ದರಿಸಿದಳು. | 
ಸಪ್ಪೆ ಮೋರೆ ಹಾಕಿಕೊಂಡು, ತೆಪ್ಪಾಯ್ತಮ್ಮ ಇನೊಂದ್ಸಲ 
ಹೋಗೋಲ್ಲ ಎಂದಳು. 

ಜಾನಕಿಗೆ ಅಸ್ಟೇ ಸಾಕಾಗಿತ್ತು. ತನ್ನ ಬದುಕಿನಿಂದ ಬೆದರಿದ ಅವಳಿಗೆ 
ಮಗಳೂ ತಪ್ಪು ಹೆಜ್ಜೆ ಇಡುವುದು -ಭಯಂಕರನೆನಿಸಿತು. ಮಗಳನ್ನು 


48 ತಪ್ಪಿದ ಹೆಜ್ಜೆಗಳ: 


ನಿರ್ಬಂಧದಲ್ಲಿ ಇಡಬೇಕು. ಇಲ್ಲವಾದರೆ ಇವಳ ಚೆಲ್ಲು ಸ್ವಭಾವವನ್ನು 
ದುರುಪಯೋಗ ಪಡಿಸಿಕೊಂಡು ಹಾಳು ಮಾಡುವಂತಹ ಜನ ಬೇಕಾದಷ್ಟು 
ಇರುತ್ತಾರೆ. ಈ ಹಳ್ಳಿ ಯಲ್ಲಿ ಮೊದಲೇ ಕೆಲವು ಪುಂಡ ಹುಡುಗರು ಟಂ 
ದನಗಳಂತೆ ಹೊಂಚಿ ಕಾದಿರಾ. ರೆ. ರಾಮಕ್ಕಜ್ಜಿ ಆ ಹಳ್ಳಿ ಯಲ್ಲಿನ ಎನ್ಟೊ! 
ಕತೆಗಳನ್ನು ಹೇಳಿದ್ದಳು... ಒಂದು ಕ್ಷ ಕಣ ನಡುಗಿದಳು. 

ಈಗೇನೋ ತಪ್ಪೆಂದು ಒಪ್ಪಿಕೊಂಡಳು. ಆದರೆ ವಯಸ್ಸಿನ ಪ್ರಭಾವ 
ದಿಂದ ತನ್ನ ಮಾತನ್ನು ಮರೆತೂ ಎಡವಬಹುದು. ಗಂಡಸಿಲ್ಲದ ತನಗೆ 
ವಯಸ್ಸಿಗೆ ಬರುತ್ತಿರುವ ಹೆಣ್ಣು ಮಗಳ ಜವಾಬ್ದಾರಿ ತುಂಬಾ ದೊಡ್ಡದ್ದು 
ಎಂದು 8 

: ಇನ್ನೂ ಎದುರಿಗೆ ಯೋಚಿಸುತ್ತಾ ನಿಂತಿದ್ದ ಅವಳಿಗೆ, ರತ್ನಳ ಚೆಲುವು 
ಕಣ್ಣಿಗೆ ಹೊಡೆದಂತೆ ಕಂಡಳು. ಅವಳ Be ಆಗತಾನೇ ಅರಳು 
ತ್ರಿದ್ದವು. ಅದಕ್ಕೇ ಅವಕ್ಕೆ ಹೊಸ ಜಿಲುವು ! ಎಂದುಕೊಂಡಳು. 


೫ ೫ ೫ ೫ 


ಜಾನಕಿಯ ಅಂಗಳದಲ್ಲಿ ಅರಳಿದ ಹೂವಿನ ಕಂಪು ಊರಿಗೆಲ್ಲಾ 
ಹೊಡೆಯಿತು. ಸತಂಗಗಳಂತೆ ಗಂಡು ಹುಡುಗರು ಆ ಹಾದಿಯಲ್ಲಿ ಸುಳಿ 
ದಾಗಲೆಲ್ಲಾ  ಚನ್ಸರಿಸಿ ನಡೆಯುತ್ತಿದ್ದರು. ಎಷ್ಟು ನಿರ್ಬಂಧಿಸಿದರೂ 
ಗಂಡಸಿಲ್ಲದ ಈ ಮನೆಯ ಕೆಲಸಕ್ಕೆ ಒಂದಲ್ಲ ಒಂದು ಸಲ ರತ್ತಳನ್ನು 
ಕಳುಹಿಸಲೇ ಜೇಕಾದ ಸಂದರ್ಭ ಬರುತ್ತಿತ್ತು. ನೀರಿಗೆಂಜೋ, ಗುಡಿಗೆಂದೋ, 
ಜಾತ್ರೆ ಗೆಂದೋ ಹೊರಡುತಿ ತ್ತಿದ್ದ ಅವಳನ್ನು ಊರ ಯುವಕರು ಹಸಿದ ಕಣ್ಣು 
A ನೋಡುತ್ತಿ ದ್ದರು. ಕೆಲವೊಮ್ಮೆ ಕೀಟಲೇ ಮಾಡುತ್ತಿ ದ್ದರು. ಅವಳಿ 
ಗೇನೋ ಅದು ಬತನೇ. ಆ ತಂಡಕ್ಕೆಲ್ಲಾ ರಾಮಯ್ಯಂಗಾರ್ರ ಮಗ ಸೀನು 
ಮುಖಂಡ. ಅಪ್ಪ ಸಂಪಾದಿಸಿದ ಆಸ್ತಿ ಇದ್ದು ತಿಂದು ತಿರುಗುವುದಕ್ಕೆ 
ಅನುಕೂಲವಾಗಿತ್ತು ಸೀನುವಿಗೆ. 

ಜಾನಕಿ ಇದ್ದ ಕೇರಿಯಾಜೆ ರಾಮಯ್ಯಂಗಾರರ ಮಹಡಿ ಮನೆ. 
ಊರಿಗೇ ಪ್ರತಿಷ್ಠಿತ ವ್ಯಕ್ತಿಯಾಗಿ ಬಾಳುತ್ತಿದ್ದ ಆ ದಂಹತಿಗಳಿಗೆ ಶ್ರೀನಿವಾ 
ಅಖ್ಬಿ ತಬ್ಬಿ ನುಗನಾಗಿ ಹುಟ್ಟಿದ್ದ. ಅಯ್ಯಂಗಾರರು ಮಗನು ಹಿದಿ ಬುದ್ಧಿ 


ತಪ್ಪಿದ ಹೆಜ್ಜೆ ಗಳು | 49 
ಕನಾ ಅನನು ಬದುಕುವುದಕ್ಕೆ ಯೋಗ್ಯನಾದರೆ ಸಾಕೆಂದು ಹಾರೈಸು 

ತೆ 
ಊರಿನ ಓದು ಮುಗಿದ ಮೇಲೆ ಬೆಂಗಳೂರಿಗೆ ಕಳುಹಿಸಿ ಕಾಲೇಜು 
ಓದಿಸೋಣವೆಂದುಕೊ:ಡಕೆ ಅಲ್ಲಿನ ಓದನ್ನೇ ಮುಗಿಸಲಾರದವನಾಗಿದ್ದ. 
ಹುಡುಗಿಯರನ್ನು ಮಾತ್ರ ಅನಾಯಾ-ವಾಗಿ 'ಸಿಲುತ್ತಿ ದ್ದ. 

ರತ್ಸಳನ್ನು ಒಂದು ಸಂದರ್ಭಗಳಲ್ಲಿ ನೋಡಿದ್ದ. ಊರಿನ ಬಸಸ್ಸ 
ಗೌಡರ ಮಗನ ಮದುವೆಯಲ್ಲಿ ರತ್ನಳನ್ನ್ನು ಹೇಗೊ ಕಂಡ್ಕು 
ಪ್ರೇಮದ  ಮಾತನ್ನಾಡಿದ. ರತ್ನಳಿಗೂ ಅವನು ತುಂಬಾ ಹಿಡಿಸಿದ. 
ಸೀನುವನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲವಾದರೂ, ರತ್ತಳಿಗೆ 
ಜಾನಕಿಯ ನಿರ್ಬಂಧ ಪ್ರಾಣಹಿಂಸೆಯಾಗಿತ್ತು. ಅವಳ ಕಣ್ಣು ತಪ್ಪಿಸಿ 
ಬರುವುದು ತೀರಾ ಅಸಾಧ್ಯದ ಕೆಲಸ. ಇಬ್ಬರೂ ಭೇಹಿಯಾಗು 
ವುದಕ್ಕೆ ಅವಕಾಶಗಳನ್ನು ಕುರಿತು ಯೋಚಿಸತೊಡಗಿದರು. ಸೀನು 
ಹೇಗಾದರೂ ಮಾಡಿ ತಿಮ್ಮರಾಯನ ಕೆರೆಯಾಚೆಯ ಬನದಕ್ಳಿರುವ ದೊಡ್ಡ 
ಆಲದ ಬಳಿ ಬಂದು ಕಾಣಶೇಬೇಕೆಂದು ಹೇಳಿದ ರತ್ತಳಿಗೆ ದಿಕ್ಕೇ ತೋಚ 
ಲಿಲಿ. ಎರಡು ಮೂರು ದಿನಗಳು ತಾಯಿಯ ಕಣ್ಣಿ ಗೆ 'ಮಣೆಗ್ದ ನ ಹೋಗು 
ವುದು ಹೇಗೆಂದು ಶಲೆಕೆಡಿಸಿಕೊಂಡಳು. ಕೊನೆಗೆ ಒಂದು ಉಪಾಯ ಹೊಳೆ 
ಯಿತು. ಮಾರನೇ ದಿನ ಹಾಲು ಕೊಡಲು ಬಂದ ದೇವುನನ್ನು ಮಾತನಾಡಿ 
| ಸಿದಳು. ರತ್ನ ಆ ದಿನ ಅವನೊಂದಿಗೆ ಆತ್ಮೀಯವಾಗಿ ಮಾತನಾಡಿದ್ದಕ್ಕೆ 
ಅವನಿಗೆ ಹೆಮ್ಮೆಯೆನಿಸಿತು. ದೇವು ಸಂಜೆ ಬಿಡುವು ಮಾಡಿಕೊಂಡು ಸ್ವಲ್ಪ 
ನಮ್ಮ ಮನೆ ಕಡೆ ಬರ್ತೀಯಾ ?' ಎಂದು ಕೇಳಿದ್ದಕ್ಕೆ, ಕೂಡಲೇ ಖುಸಿ 
ಯಾಗಿ ಬರುತ್ತೇನೆಂದು ಒಪ್ಪಿಕೊಂಡ ದೇವು. 

ಅವನು ಸಂಜೆ ಬುದಾಗ ಪುಸಲಾಯಿಸಿ, ಅವನನ್ನು ಒಲಿಸಿಕೊಂಡು, 
ಇನ್ನು ಮೇಲೆ ತಾನು ಕೊಡುವ ಪತ್ರಗಳನ್ನು ಶ್ರೀನಿವಾಸನಿಗೆ ತಲುಪಿಸ 
ಬೇಕೆಂದೂ ಒಪ್ಪಿಸಿದಳು. ಪ್ರತಿಸಲ a ರ ತಂದಾಗಲೂ ಒಂದು ನಾಲ್ಕಾಣೆ 


ಕೊಡುವುದೆಂದು ತೀರ್ಮಾನವಾಯಿತು. 
ನ ಬೇಕಾದ್ದು ಸಂಪಾದನೆ. ಕಷ್ಟ ವಲ್ಲದ ಈ ಕೆಲಸಕ್ಕ ಪಾವಲಿ 


ಸಿಕ್ಳುವುದೆಂದು ಹಿರಿ ಹಿರಿ ಜಗ್ಗಿದ ರತ್ನಳಿಗೆ ಸಮಸ್ಯೆ FSi 
4 


50 ತಪ್ಪಿದ ಹೆಜ್ಜೆಗಳ: 


ದೇವೂನ ಮೂಲಕ ಪತ್ರವ್ಯವಹಾರ ಅವರ ನಡುವೆ ಪ್ರಾರಂಭ 
ವಾಯಿತು. ಜಾನಕಿಗೆ ಒಂದು ದಿನ ದೇವೂನ ಜೊತೆ ಗುಡಿಗೆ ಹೋಗಿ 
ಬರುವುದಾಗಿ ಹಣ್ಣು ಕ:ಯಿಗಳನ್ನು ತೆಗೆದುಕೊಂಡು ಮೆಲ್ಲನೆ ಅಲ್ಲಿಂದ ಜಾರಿ 
ದಳು. ಎಷ್ಟು ಹೊತಾ, ದರೂ ಗುಡಿ ಬರಲೇ ಇಲ್ಲ. "ಅಕ್ಕ ಇನ್ನೂ ಎಷ್ಟು 
ದೂರ ME ಗುಡಿಗೆ ? ಎಂದ ದೇವೂನನ್ನು ಸುಮ್ಮನಿರಲು ಹೇಳ 
ದಳು ರತ್ನ. 

ಸಂಜೆ ಸರಿದು ಕತ್ತಲು ಹಬ್ಬುತ್ತಿತ್ತು. ಎದೆ ಡವಡವಗುಟ್ಟಿ ತು. 
ಅಕಸ್ಮಾತ್ತಾಗಿ ಸನ ಇಲ್ಲದೇ ಹೋದರಿ p ಎಂದು ಆಲೋಚಿಸಿದಳು. 
ದೇವೂನತ್ತ ತಿಬಿಗಿ "ಶೋ ದೇವು, ನಿನ್ನೆ ನಾನು ಕೊಟ್ಟ ಪತ್ರ ನನ್ನು 
ಸೀನಣ್ಣ ನಿಗೆ ತಲುಪಿಸಿದೆಯಾ ? ಹೇಗೆ ಎಂದಳು. ಸ್‌ ನಾನು 
ಕೊಟ್ಟಿ ಟ್ಟಿ ಅಕೃ'-ಎಂದ ಭರವಸೆಯ ಧ್ವನಿಯಲ್ಲಿ | | 
ಅದನ್ನು ಕೊಟ್ಟಿದ್ದಕ್ಕೆ ಏನಂದ? ಎಂಬ ಪ್ರಶ್ನೆಗೆ ದೇವೂ ನಾಚಿದೆ. 
ಯಾಕೋ ಹೇಳೋ ಏನಾಯ್ಕೂಂತ? ಎಂದು ಬಲವಂತ ಪಡಿಸಿದ್ದಕ್ಕೆ "ಕಾಯ, 
ಕೊಟ್ಟ ಕೂಡಲೇ ಬಿಚ್ಚಿ ಓದಿ ಅದಕ್ಕೆ ಮುತ್ತುಕೊಟ್ಟು ನಕ್ಳು, ಅಕ್ಕನಿಗೆ 
ಆಗೌೌದು? ಅಂತ ಹೇಳು ಅಂದ್ರು ಎಂದ. 

ರತ್ನ ನಿಟ್ಟುಸಿರೊಂದನ್ನು ಬಿಟ್ಟಳು. ಇವಳು ಹೋಗುತ್ತಿದ್ದಂತೆ ದೂರದಲ್ಲಿ 
ಆಕೃತಿಯೊಂದು ಕಣ್ಣಿಗೆ ಬಿತ್ತು. ಅದು ಬಹುಷಃ ಸೀನುನೇ ಇರಜೇಕೆಂದ 
ಕೊಂಡಳು, ಅದು ನಿಜವೇ ಆಗಿತ್ತು. 

ಸೀನುವಿನ ಮುಖ ಅರಳಿತು. "ಬಂದೆಯಾ ರತ್ನ? ನೀನು ಬರ್ಮೀಯೊ 
ಇಲ್ವೊ? ಅಂದುಕೊಂಡಿದ್ದೆ. ಸದ್ಯ ಬಂಜೆಯಲ್ಲ-ಎಂದು ನಿರಾಳವಾ 
ಉಸಿರಾಡಿದ. "ಸೀನ ನನ್ನನ್ನು ಇಲ್ಲಿಗೆ ಏಕೆ ಬಾ ಎಂದು ಕರೆಜೇ ಅನ್ನೋದನ್ನು 
ಮೊದಲು ಹೇಳು, ನನಗೆ ಭಖವಾಗ್ತಿದೆ, ನನು» ಹೋಗ್ಗೆ (ಕು? ಎಂದು 
ನೇರನಾಗಿ ವಿಷಯಕ್ಕೆ ಬಂದಳು. 

ದೇವೂ ಇಬ್ಬ A ದುರುಗುಟ್ಟಿ ಕೊಂಡು ನೋಡುತ್ತಿದ್ದ. ಸೀನನಿಗ 
ಹೇಳಬೇಕೆನ್ನುನ ನಿಷಯಾನ ಹೇಳೋಕೆ ಸಂಕೋಚವಾಯಿತು. ಈ ಹಾಳ 
ದೇವೂ ಇಬ್ಬರ ಮಧ್ಯದಲ್ಲಿ ಬಂದು ತೊಂದರೆ ಕೊಡ್ತಿದ್ದಾನೆ. ಹೇಗಾದ 


ತಪ್ಪಿದ ಹೆಜ್ಜೆಗಳು ಸ 


ಮಾಡಿ ಇವನನ್ನು ಸಾಗಿಸಬೇಕು ಇಲ್ಲಿಂದ ಎಂದುಕೊಂಡ. ರತ್ನಳ ಕೈಯಲ್ಲಿ 
ಹಣ್ಣು ಕಾಯಿ ಕರ್ಪೂರ ಇದ್ದುದನ್ನು ಗಮನಿಸಿದ. 

ಇದೇನು ದೇವಿಯವರು ಪೂಜೆಗೋಸ್ಟರ ಬಂದ ಹಾಗಿದೆಯಲ್ಲ?-ಅಂದ. 
ಹೂಂ! ಮೊದಲ ಸಲವೇ ದೇವ್ರನ್ನ ಒಬ್ಬ ಳೇ ಭೇಟಿಯಾಗಿರೋದು. 
ಜನಕ್ಕಾಗಿ ಯೇ ಪೂಜೆ ಮಾಡೋಣಾಂತ ತಂದಿನಿ ಸೀನಿ ಎಂದು ನಕ್ಕಳು. ಆ 
ನಗು ಅಲ್ಲೆ ಲ್ಲಾ ಬೆಳಕನ್ನು ಚೆನ್ಸಿದಂತೆಸಿಸಿತು. ಸೀನೂಗೆ ಒಂದು ಉಸಾಯ 
ಹೊಳೀತು `ಜೀವೂನ ಕರೆದು, ಆ ಆಲದ ಮರದಿಂದ ಒಂದು ನೂರು ಹೆಜ್ಜೆ 
ದೂರದಲ್ಲಿರುವ ಹನುಮಂತರಾಯನ ಗುಡಿಗೆ ಹೋಗಿ ಪೂಜೆ ಮಾಡಿಕೊಂಡು 
ಬಾರೋ. ದೇವು ! ಎಂದು ಅವನ ಕೈಗೆ ಆ ತಟ್ಟಿ ಕೊಟ್ಟು ಕಳುಹಿಸಿದ. 
'ದೇವು, ನಂಗೆ ಭಯವಾಗುತ್ತೆ," ನೀವಿಲ್ಲೇ ಇರಚೇಕು-ಎಂದು ಭರವಸೆ ಪಡೆದು 
ಹೊರಟ, ಶಿಳ್ಳೆ ಹಾಕುತ್ತಾ. | 

ಸೀನು, ದೇವೂ ಹೋದದ್ದೇ ರತ್ನಳ ಹತ್ತಿರ ಸರಿದ. ಎಳೆದು ಬಿಗಿದ 
ಅಪ್ಪಿದ. ರತ್ನ ಕೊಸರಾಡಿದಳು. ಸೀನು ಬಿಡಲಿಲ್ಲ. ಲೊಚ ಲೊಚ 
ಮುದ್ದಿಸಿದ. ಛಿ! ಛಿ-ಎಂದು ಅವನಿಂದ ಕೊಡವಿಕೊಂಡು ಓಡಿದಳು. 
"ರತ್ನ ಬೇಡ, ಓಡಬೇಡ, ನನ್ನ ಮಾತು ಕೇಳು-ಎಂದು ಅರಚಿದ. ರತ್ತ್ನ 
ನಿಂತಳು. ಬಗ್ಗ ಹೇಳ್ತಿಯೋ ಇಲ್ಲ ನಾನು ಹೊರಟು ಹೋಗಲೋ' 
ಬೆದರಿಸಿದಳು. 
"ಆಯ್ತು ಹತ್ತಿರ ಬಾ' ಎಂದ್ಕ ರತ್ನ ಬಂದಳು. ಇಬ್ಬರೂ ಆ ಬಂಡೆ 
ಕಲ್ಲಿನ ಮೇಲೆ ಕುಳಿತರು. "ನಾನೆಂದರೆ ನಿಜವಾಗಿ ನಿನಗೆ ಪ್ರೀತಿಯಿದೆಯಾ 
ರತ್ನ'-ಎಂದು ಕೇಳಿದ. ; ಇ 

"ಇನೆಂತಹ ಮಾತು, ಪ್ರೀತಿ ಇಲ್ಲಿದೆ, ನಿನ್ನ ಹತ್ರ ಬರ್ರಿದ್ದಾ?? 
ಎಂದು ಮರು ಪ್ರಶ್ನಿಸಿದಳು. "ಹ ಹಾಗಾಜೈ ನಾವಿಬ್ಬರೂ ಮದುವೆಯಾಗಬೇಕು. 
ಇಬ್ಬರೂ ಬೆಂಗಳೂರಿಗೆ ಹೋಗಿ ಮನೆ Si ನಾನು ಯಾವುದಾದ್ರೂ 
ಕೆಲಸ ನೋಡ್ತೀನಿ. ನಮ್ಮ ಜೀವನಾನ ಹೇಗಾದರೂ ನಡೆಸಿಕೊಳ್ಳ ಬಹುದು. 
ನೋಡು ನಿನಗೆ ಧ್ರ ರ್ಯವಿದ್ದರೆ ಮನೆಬಿಟ್ಟು ಬಾ, ಓಡಿ ಹೋಗೋಣ' ವಿಂದ, 
| ರತ್ತಳಿಗೆ es ಉತ್ತರಿಸಲು ಆಗಲಿಲ್ಲ. ಒಂದೆರಡು ದಿನ 
ಯೋಚಿಸಲು ಅವಕಾಶವನ್ನು ಕೊಡಬೇಕೆಂದು ಕೆಳಿದಳು, 


ನಾ. ತಪ್ಪಿದ ಹೆಜ್ಜೆಗಳ 


ಯಾವುದಕ್ಕೂ ನೀನು ಕೂಡಲೇ ತಿಳಿಸಬೇಕು, ಬೆಂಗಳೂರಿನ ಜೀವನ 
ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಗೊಂಜೆಯಾಗಿರೋ ನೀನು ಬೆಂಗಳೂರಿ! 
ಬಂದರೆ, ರಾಣಿಹಾಗೆ ನೋಡಿ ಕೊಳ್ತೀನಿ. ಸಿನೇಮಾ, ಪಾರ್ಕು, ಹೋಟೆಲ್‌- 
ಓಹ್‌. ಅವೆಲ್ಲಾ ನೆನಸಿಕೊಂಡರೆ ಈ ಹಳ್ಳಿ ಕೊಂಪೇಲಿ ಹೇಗಾದರೂ 
ಬದುಕುತ್ತಿದೆ ೇವೋ?-ಎಂದು ಯೋಚಿಸ ಬೇಕಾಗುತ್ತೆ-ಎಂದ 

ರಶ್ತ್ನ ಧಗೆ ಮೊದಲಿನಿಂದಲೂ ಜೆಂಗಳೂರಿನ ಬಗ್ಗೆ ವ್ಯಾ ನೋಹ. ತುಂಬಾ 
ತುಂಬಾ Bed ಬಗ್ಗೆ ಕೇಳಿದ್ದಳು. ಅಲ್ಲಿನ dit ಹುಡುಗೀರು 
ಎಸ್ಟೊಂದು ಸ್ವಲ್ಪಂದವಾಗಿ ತಿರುಗಾಡ್ತಾರಂತೆ; ಹುಡುಗೀರೆಲ್ಲಾ ತುಂಬಾ 
ಪ್ಯಾಶನ್‌ ಮಾಡ್ರಾರಂತೆ-ಎಂದು ಏನೋನೋ ಕೇಳಿದ್ದಳು. ಬೆಂಗಳೂರಿನ 
ವಾಸ, ಅವಳಿಗೆ ಮತ್ತೊಂದು ಪ್ರಲೋಭನೆಯಾಯಿತು. ಆವಳು ಹಳ್ಳಿ 
ಸರಿಸರದಲ್ಲಿದ್ದರೂ ಅಮಾ ಖುಕಳಾಗರಲಿಲ್ಲ. ಹೇಗೊ ಏನೋ ಅವಳ ಬಜೆ 
ಗಳೆಲ್ಲಾ ಸಾಸು ಜಸ್ಟ ವು..... ಯೋಚಿಸಿದಳು. ಸೀನುವಿನ 
ಮುಖದತ್ತ ನೋಡಿದ ». ಸೀನು 'ಮುಗುಳ್ಳ ಗುತ್ತಿದ್ದೆ. ಮನಸ್ಸಿನಲ್ಲಿ ಈ 
ಪಾತರಗಿತ್ತಿ ಬಿದ್ದೆ € ಬೀಳುತ್ತಾ ಳೆಂದು i “ಎನ್ನೆ "೪ ಯಾ ರತ ??- 
ಎಂದ, ನಾಳೆ 'ಮದ್ಯಾ ಹ್ಹ ಇದೇ ಜಾಗದಲ್ಲಿ ಭೇಟಿಯಾಗೋಣ ಸೀನು 
ಈಗಲೇ ಯಾವುದೂ ನಿರ್ಧರಿಸೋದು ಬೇಡ. 

"ನಿಸ್ಸಿಸ್ಟ, ನಾನಂತೂ ಇನ್ನೊಂದೆಂಡು ದಿನಕ ಬೆಂಗಳೂರಿಗೆ ಹೊರಟ 
ಹೋಗ್ಕೇನೆ. ನೀನು ಒಪ್ಪಲಿಲ್ಲವೆಂದರೆ, ಅಲ್ಲೇ ಯಾವುದಾದರೊಂದ 
ಹುಡುಗೀನ ಮದುನೆಯಾಗಬಜೇಕಾಗುತ್ತೆ. ನೋಡು ಸರಿಖಾಗಿ ಯೋಜಿೆ 
ಮಾಡು? ಎನ್ನುತ್ತಿ ರುವಂತೆಯೇ, ಬೇವು, “ರತ್ನಕ್ಸಾ ಹೊರಡೋಣ 
ತುಂಬಾ ಹೊತ್ತಾಯ್ತು' ಎಂದ. ಪರಸ್ಪರ ಸನ್ನೆಯಿಂದ  ಏನನೊ 
ಮಾತನಾಡಿಕೊಂಡರು. ಸೀನು ದೇವೂನನ್ನು ಕಕೆದ್ದು ಜೇವು ನಾವಿಬ್ಬರ 
ಇಲ್ಲಿ ಸೇರಿದ್ದು, ಯಾರಿಗೂ ಹೇಳಬೇಡ. ನೀನು ತುಂಬಾ ಜಾಣ, ಎ 


ಭನ ಬೆಂಗಳೂರಿನಿಂದ ಚಾಕಲೆಟ್‌ ಡಬ್ಬ ತಂದು ಕೊಡ್ತೇನೆ, ತಿಳೀತಾ ? 
ಈಗ ಇದನ್ನು ತಗೋ' ಎಂಟಾಣಿ ಬಿಲ್ಲೆ ಯನ್ನು ಅವನ ಕೈಗೆ ಕೊಟು 


ನಿನಗೇನು ಬೇಕೋ ಇದರಿಂದ ಕೊಂಡ್ಳೊ'. ಎಂದು ಅನನ ಸ್ಯ ಮೇಲಿಟ್ಟ 


ಜೇವೂಗೆ ಮಾತೇ ಹೊರಡದಷ್ಟು ಸಂತೋಷ ತುಂಬಿ ಬಂತು. ಕಶಜ್ದತೆ 
ಯಿಂದ ಸೀನುವಿನ ಕಜೆ iN ; ನ 
ಅಕ್ಕನನ್ನು ಭದ್ರವಾಗಿ ak oN ಸು ಎಂದದ್ದ ಕೆ ದೇವೂ ಆಗಲಿ 
ಎಂಬಂತೆ ತಲೆದೂಗಿದ. ' ಸೀನು, ರ ಕ) ದೇವೂ ಹೋಗುನುಸನ್ನಿ € ನೋಡು 
ತ್ರಿ ದು ಫಿ ಅವನು ಕಣ ಮರೆಯಾದ ಸ ಅವನೂ ಬಲಗಥೆ ಹೆಜ್ಜೆ ಹಾಕಿದ, 


ತ ಕ್ಲೇ ee # 


ಜಾನಕಿ ರತ್ನ ಹೋಗಿ ತುಂಬಾ ಹೊತ್ತಾಯಿತೆಂದು ಹೆದರಿ ಅವಳಿಗಾಗಿ 
ಬೀದಿ ಬಾಗಿಲಲ್ಲೇ "ಕಾದಿದ್ದ ಳು. ದೂರದಿಂದಲೆ ರತ್ನ, ಜೀವೂ ಬರುವುದನ್ನು 
ನೋಡಿ ಒಳಗೆ ಹೋದಳು. | | 

ರತ್ನ ಪ್ರವೇಶಿಸುತ್ತಿದ್ದಂತೆಯೇ, ಜಾನಕಿ ಪ್ರಶ್ನಿಸಿದಳು, "ಇಷ್ಟು 
ಹೊತ್ತಾ ಗುಡಿಗೆ ಹೋಗಿ ಬರೋದು ರತ?” ಎಂದಳು. 

ದೇವು ರತ್ತಳೆ ಮುಖ ನೋಡಿ, ಪೂಜೆಯ ತಟ್ಟೆಯನ್ನು ಅಲ್ಲಿಯೇ 
ಇದ್ದ ಒಂದು ಸಣ್ಣ ಮೇಜಿನ ಮೇಲಿಟ್ಟು ನುಸುಳಿದ. ರತ್ಸ ಭಯದಿಂದಲೇ 
ತಡನರಿಸುತ್ತ, ಇಲ್ಲಮ್ಮಾ ಈಗ ತಾನೇ ಹೂಬಿಡುತ್ತಿ ದ ಅವರೆ ಕಡಲೆ 
ಹೊಲಗಳು . ನೋರೋಕೆ ತುಂಬಾ ಚೆನ್ನಾಗಿದ್ದವು. ಹಾಗೇ ಸುತ್ತಾಡಿ . 
ಬರೋಣವೆಂದು ಅನಿಸಿತು ಅದಕ್ಕೇ ಗುಡಿಯಿಂದ ಬರುವಾಗ ಅಲ್ಲಿ ಸುತ್ತಾಡಿ 
ೊಂಡು ಬಂದ್ವಿ. ತುಂಬಾ ಸ ಅಲ್ವೇನೋ ದೇವು? ಎಂದು 
ಅವನನ್ನು ತನ್ನ ಮಾತಿನ ಸಮರ್ಥನೆಗೆ:ಬಂತೆ ಕೇಳಿದರು, 

"ಇನ್ಮೇಲೆ ಹೀಗೆಲ್ಲಾ ಒಬ್ಬಳೇ ಹೊತ್ತು ಗಿತ್ತು ಮಾಡಿಕೊಂಡು ಬರ 
ಬಾರದು ತಿಳೀತಾ?' ಎಂದದ್ದಕ್ಕೆ ಆಗಲಿ ಎನ್ನುವಂತೆ ತಲೆಯಾಡಿಸಿ ಒಳಗೆ 
ೋದಳು. 
ಜಾನಕಿಗೆ ಮಗಳಲ್ಲಿ ಏನೋ ಸರಿವರ್ತ ನೆಯಾಗುತ್ತಿ ದೆ.ಎಂದು ಇತ್ಮೀಚೆಸೆ 
ನಿಸತೊಡಗಿತ್ತು. ಅವಳು ಮೈನೆಕೆದಾಗ ಊರಿಗೆ ಊರನ್ನೇ ಕರೆದು, 
ತಳಿಗೆ ವೇಷಹಾಕಿಸಿ ಆರತಿ ಮಾಡಿದ್ದಳು. ಆ ಅಲಂಕಾರದಲ್ಲಿ ಮಗಳ 
ಇಸವನ್ನು ಕಂಡು ಅಸ್ರತಿಭಳಾಗಿದ್ದಳು. "ನನ್ನ್ನ ಮಗಳು ಅಬ್ಬ | ಎಷ್ಟು 
ಲುನೆ' ಎಂದುಕೊಂಡು ದೃಸ್ಟಿಯಾದೀತೆಂದು ನಟಿಕೆ ಮುರಿದಿದ್ದಳು, 


೨4 ತಬ್ಬಿದ ಹೆಜ್ಜೆಗಳ 


ಇಂತಹ ಮಗಳನ್ನು ವರಿಸುವುದಕ್ಕೆ ಖಂಡಿತ ರಾಜಕುಮಾರನೇ ಬರುತ್ತಾನೆಂದ 
ಅಂದುಕೊಂಡಿದ್ದ ರೆ ಆಶ್ಚ ರ್ಯ ಸಡೆಬೇಕಾದ್ದಿ ಲ್ಲ. 

ಊರಿನ "ನುಂದಿಯೆಲ್ಲಾ ಮಗಳೆ ಕೊಸ ಸವನ್ಮು ಹೊಗಳಿದಾಗ ಆಃ 
ಹೆಮ್ಮೆ ಅಸ್ಪಿಸ್ಟೃಲ್ಲ. "ಹಾಳು "ಮುಂಡೇದು ಕಣ್ಣು ಕುಕ್ಳುವ ರೂಸ, ಅಧ 
ಗಗ ಜೀವರು ಸೃಷ್ಟಿಸಿದನೋ' ಎಂದು ಅಂದುಕೊಂಡವರುಂಟು. ಜಾನ: 
ಆ ದಿನದ ಸಡಗರನೆಲ್ಲಾ ಮುಗಿದ ಮೇಲೆ ಎಷ್ಟೋ ಬಾರಿ ದೃ 
ತೆಗೆದಳು. ರತ್ನಳೆಂದರೆ ಪ್ರಾಣಬಿಡುತ್ತಿದ್ದ ರಾಮಕ್ಕಜ್ಜಿ ಇಲ್ಲದ್ದು ಜಾನಕಿ" 
ನೋನೆನಿಸಿತು. ಜಲಜ ಮಾತ್ರ ಒಬ್ಬಳೇ ಅಜ್ಜಿಯ ವಾರಸುದಾಕಳಾಗಿ € 
ಮನೆಯಲ್ಲಿದ್ದಳು. ಅವಳು ಬಂದಾಗಲೂ ಅದೇ ಮಾತನ್ನೇ ಆಡಿದಳು. 

ಮಗಳೆ ಮೇಲೆ ಪ್ರಾಣ ಹೊತ್ತುಕೊಂಡಿದ್ದ ಜಾನಕಿಗೆ ಅವಳ ನಿಚಾ 
ದಲ್ಲಿ ಇಲ್ಲದ ಸಂಶಯ, ಭೀತಿ. ತನ್ನ ಆಸೆಗಳನ್ನ ಲ್ಲಾ ಎಲ್ಲಿ ಮಣ್ಣುಪಾಲ 
ಮಾಡುತ್ತಾಳೋ ಎನ್ನುವ ಕಳವಳ, 'ಅದಕ್ಕೆ ಎಲ್ಲಿಗಾದರೂ ಹೋದರೆ ಬರೆ 
ವುದು ಒಂದಿಷ್ಟು ತಡವಾದರೂ ಚಡಪಡಿಸ ಸ್ರ ದ್ವಳು. 

ಈಗ ತಡ ಮಾಡಿ ಬಂದದ್ದು ಅವಳಲ್ಲಿ ಸಂಶಯವನ್ನು ಬಿತ್ತಿದ 
ವಯಸ್ಸಿಗೆ ಬಂದವಳೊಂದಿಗೆ ಘರ್ಷಣೆ ಕೂಡದು' ಎಂದು ಸಮಾಧಾನಕ 
ವಾಗಿಯೇ ಎಚ್ಚರಿಕೆ ನೀಡಿದಳು. 


x | ಹ ಷೀ ಕ 


ರತ್ನಳೆ ಮನಸ್ಸಿಗೆ ಏನೇನೋ ವಿಚಾರಗಳು ಬರುತ್ತಿದ್ದುವು. ಏನೇನೆ 
ಬೇಕೆನಿಸುತ್ತಿದ್ದೆವು ತೀರದ ಹಸಿವಿನ ಬಾಧೆ, ಅವ್ಯಕ್ತ ಆಸೆಗಳ ದಾಂಧ 
ಸೀನುವಿನ 'ಸಂಚಯವಾದಾಗಿನಿಂದಲೂ ಮನೆಯಲ್ಲಿ ಅವಳು ಮಾತನಾಡುವು 
ಅಸರೂಪ. ತುಂಬಾ ವಿಧೇಯಳಂತೆ ಕಾಣುತ್ತಿದ್ದ ಅವಳಿಂದ ಏನಾದ 
ಕೇಳಿದರೆ, ಅಸಮಾಧಾನದ ಉತ್ತರ ಇಲ್ಲವೇ ಸಿಡುಕಿನ ಮಾತು ಮಾ 
ಬರುತ್ತಿತ್ತು. ತಾನಾಯಿತು ತನ್ನ ಕೋಣೆಯಾಯಿತು. ಒಂಬಿತನ 
ಪ್ರಿಯವಾಯಿತು. ಯಾವಾಗಲೂ ಏನೋ ಯೋಚನೆ, ಯೋಚನೆ ಹೊರ 
ಬೇರಾವುದಕ್ಕೂ ಅವಳಿಗೆ ಬಿಡುವಿಲ್ಲದಂತೆ ಕಾಣಿಸುತ್ತಿತ್ತು. ನರನರವೆ 
"ಸೀನು ಸೀನು' ಎಂದು ಪ್ರತಿಧ್ವನಿಸುತ್ತಿತ್ತು. 


ತಬ್ಬಿದ ಹೆಜ್ಜೆಗಳು 5$ 


ಸೀನು, ಬೆಂಗಳೂರಿನ, ಮದುವೆಯ ಪ್ರಸ್ತಾಪ ಮಾರಿದಾಗಿನಿಂದ ಅವಳ 
ಮನಸ ಪಿ ಮತ್ತ ಸ್ಟ ಕಹಿಯಾಯಿತು. ನ ತೂಗುಯ್ಯಾ ಲೆಯಲ್ಲಿ 
ಜೀಕಿತು. ಮನಸು. ಊರಿನ ಹೆದರಿಕೆ, ಅಮ್ಮನ ಬೆದರಿಕೆ- Sp 
ನಿರ್ಧರಿಸೆಲಾಗಲಿಲ್ಲ. 
ಕ ಜಾನಕಿಯ ಸರ್ಪಗಾವಲನ್ನೂ ಶಸ್ಪಿಸಿಕೊಂಡು ರತ್ನ ಸೀನುವನ್ನು 
ಬೇಟಿಯಾಗಿಡ್ದ ಳು. ಸೀನುನಿಫಿಂದ ಸ ರ ಫಿಸಲವೂ ಒಂದೆರಡು ಧನದ ನಕಾಶ 
ವನ್ನು ಕೇಳಿ ಮರಳುತ್ತಿ, ದಳು. 
:  ಸೀನುವಿಶಿಂದ ಫಡೆದ ಅನುಭವಗಳೇ ಅವಳ ವೇದನೆಯ ಮುಲಾಮು, 
ಈಗ ಸೀನು ಮತ್ತೆ ಮತ್ತೆ ಬೇಕೆನಿಸಿದ. ಅವನ ಮುಂದೆ ಉಳಿಜೆಲ್ಲವೂ 
ಆರ್ಥಹೀನವೆನಿಸಿತು. ಆದರೆ ಅದನ್ನು ಪೂರ್ತಿಯಾಗಿ ತನ್ನದಾಗಿಸಿಕೊಳ್ಳಲು 
ಥ್ಲರ್ಯ ಸಾಲದಾಗಿತ್ತು ಬರೀ ಯೋಚನೆಗಳಿಗಷ್ಟೇ ಹೊಂದಿಕೊಂಡಳು, ' 
ತಮ್ಮ ಗುಟ್ಟುರಟ್ಟಾಗು ನವುದ್ದಲ್ಲನೆಂದು ಭಾವಿಸಿಕೊಂಡಿದ್ದ ರೂ, ಊರಿಗೆಲ್ಲಾ 
ಕಥೆ ಜತ ನಡಾ ತೊಡಗಿತ್ತು. 

ತಮ್ಮ ಕೈಯಿಂದ ತಪ್ಪಿಹೋದ ಬೇಟಿ 'ಸೀನುನಿನ ಕೈಗೆ ಬಿದ್ದದ್ದು 
ಚಂದ್ರು, ಪುಟ್ಟ, ಕಿಟ್ಟ, ಗೌಡ ಇವರಿಗೆ ಅಸೂಯೆಯೆನಿಸಿತು. ಊರ 
ತುಂಬೆಲ್ಲಾ ಕತೆಗಳು ಹರಡಿದವು ಊರಿನ ಮರ ಮರದ ಕಾಂಡದ ಮೇಲೆ 
ದಾರಿಬದಿಯ ಕಲ್ಲುಬಂಡೆಗಳ ಮೇಲೆ ಇವರ ಹೆಸರುಗಳು ಕುಣಿನಾಡಿದವು. 

ಜಾನಕಿಗೆ ಆಕಾಶವೇ ಕಳಚಿಬಿದ್ದಂತಾಯಿಶು ಈ ಹಾಳು ಮುಂಡೇಗೇನು 
ಬಂತು ಕೇಡು? ನಾನೆಸ್ಟು ಮರ್ಯಾದಿೆಯಾಗಿ ಉಳಿಯ ಜೇಕೆಂದುಕೊಂಡರೂ 
ಶ್ರ ದರಿದ್ರದವಳು ಹಾಳುಗೆಡವಿದಳಲ್ಲಾ, ನನ್ನ ಬದುಕಿನ ಮಚ್ಚೆ ತಿಳಿಯಬಾರ 
ದೆಂದು, ಎಷ್ಟು ಮುಚ್ಚು ಮಯಿಂದ ಉಳಿದರೂ ಇವಳಿಂದ ನನ್ನಾಸೆಗಳೆಲ್ಲ 
ನೆಲಕುಸಿದುವಲ್ಲ-ಎಂದು ಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಅವಳೆ ನರನರವೆಲ್ಲಾ 
ರೋಷದಿಂದ ಕುದಿಯಿತು. ಇವಳನ್ನು ಸಿಗಿದು ಕೋಣ ಕಟ್ಟ ಬೇಕೆಂಬ 
ಹಟದಿಂದ ಎದ್ದು ರತ್ನಳ ಕೋಣೆಗೆ ಹೋದಳು. ರತ್ನಳಿಗೂ, ತಾಯಿಗೆ ತಮ್ಮ 
ವಿಚಾರ ತಿಳಿದು ಹೋಗಿರುವುದು ಗೊತ್ತಾಗಿ, ಬೆಕ್ಸಿಂತೆ ಮೂಲೆ ಸೇರಿ 
ಕುಳಿತಿದ್ದಳು. ತಾಯಿಯ ರೌದ ವೇಶದ ಮುಖವನ್ನು ನೋಡಿ ನಡುಗಿದಳು. 
ಜಾನಕಿ ಬಂದವಳೇ ರತ್ಸಳಮೇಲೆ ಹಾರಿ ಮುಂದಲೆ ಹಿಡಿದು ಎಳದು ತಂದಳು, 


56 ತಬ್ಬಿದ ಹೆಜ್ಜೆಗಳು 


ರಂಡೆ ನಿನಗೇನೇ ಆಗಿತ್ತು, ಅವನ ಜೊತೆ ಹೋಗೋಕೆ? ಮಾನ 
ಮೂರು ಕಾಸಿಗೆ ಮಾರಿಬಿಟ್ಟೆಯಲ್ಲೇ, ಹೆಣ್ಣು ಹೆಂಗಸು, ಒಬ್ಬಳೇ ಇರುವಳು, 
ನಾಲ್ಬು. ಜನರ ಎದುರು ನುರ್ಯಾಜಿಯಿಂದ ಬಾಳಬೇಕಾತ ಎಷ್ಟೆ ಲ್ಲಾ 
ಪ್ರಯತ್ನ ಪಟ್ಟಿ. ಮುಳ್ಳು ಕಣ್ಣುಗಳಿಂದ ನೋಡಿದ ಈ ಜನರ ನುಕ್ಗೆ 
ಸೈಯ್ಯೈನಿಸಿ ಜಾಂ ನನಗೆ ಮುಜೆ ಕೆಟ್ಟ ಹೆಸರು ತಂದೆಯಲ್ಲೇ-ಎಂಡು ಶಲೆ ತಲೆ 
ಚಚ್ಚಿಕೊಂಡು, ತಗೋ ನನ್ನ್ನ ಪ್ರಾಣ ತೆಗೆದು ನಿನ್ನ ಖುಸಿಸುಂಕಿ ನೀನಿರು: 
ಎನ್ನುತ್ತಾ ರತ್ನಳ ಕೈಗಳನ್ನು "ತನ್ನ್‌ ಕುತ್ತಿಗೆಯ ಸುತ್ತ ಹಿಡಿದಳು. 

ರತ್ನ ah "ಮಾತನಾಡದಿದ್ದ ಶಾ ಅವಳಿಗೆ ತಾಯಿಯ ರೀತಿ ಅಸಹ್ಯ 
ವೆನಿಸಿಕು. ನಿನೋ ಪ್ರಪಂಚ ಮುಳುಗಿ ಹೋದವರಂತೆ ಅಳುತ್ತಿರುವ 
ತಾಯಿಯನ್ನು ಕಂಡಾಗ 'ಫನಿಕರನೆನಿಸುವುದಕ್ಕಿಂತ ಅಸಹ್ಯವೆನಿಸಿತು. ದರಿದ್ರ 
ಕೊಂಪೆಯಲ್ಲಿ ತಾನು, ತಾಯಿಯಲ್ಲದೆ ಜೀಕೆಯಾರೂ ಇಲ್ಲದೆ ಜೇಸರವೆನಿಸುವ 
ಬದುಕಿನಿಂದ ಜೇರೆಯಾದಂತಹ ಅನುಭವ! ಸ್ನೇಹ ಬಯಸಿದ್ದು 
ಇಷ್ಟೊಂದು ಅಸರಾಧವೇ ಎಂದು. ಆಲೋಚಿಸಿದಾಗ ಅವಳಿಗೆ ಏನೂ 
ಹೊಳೆಯಲಿಲ್ಲ. ಛಿ! ದೂರ ಓಡಿ ಹೋಗಬೇಕು ಯಾರಿಗೆ ಏನಾದರೆ 
ನನಗೇನು ? ಎಂದು ಕೊಂಡಳು ನಿಷ್ಠುರವಾಗಿ. 

ಇಷ್ಟೆಲ್ಲಾ ತಾನು ಹಾರಾಡಿದರೂ, ಕದಲದೆ ನಿಶ್ಚಲವಾಗಿ ನಿಂತಿದ್ದ 
ಮಗಳನ್ನು ನೋಡಿ ಜಾನಕಿಗೆ ಆಶ್ಚರ್ಯವಾಯಿತು. ಕರೆಗಟ್ಟಿದ ಕೆನ್ನೆಯನ್ನು 
ಒರೆಸಿಕೊಂಡಳು. ಮರುಗಳಿಗೆಯೇ ತನ್ನಬಾಯಿಂದ ಹೊರಟ ಮಾತುಗಳು 
ಹೇಸಿಗೆಯೆನಿಸಿತು. ಏನು ರತ್ನ ಊರೆಲ್ಲಾ ಹೀಗೆ ಬಾಯಿಗೆ ಬಂದಂತೆ 
ಮಾತಾಡಿಕೊಳ್ಳುತ್ತಿದ್ದರೆ, ನೀನು ಮಾತ್ರ ಕಂಬದ ಹಾಗೆ ವಿಂತು 
ಬಿಟ್ಟಿಯಲ್ಲೇ ?' ಎಂದಳು, ಸ್ಪಲ್ಪ ಮೆದುವಾಗಿ. ರತ್ನಳಿಂದ ಮತ್ತೆಯೂ 
ಮಾತು ಹೊರಡಲಿಲ್ಲ. LB; ಮಾತು ಮುಂಡುವರೆಸಿದಳು- ಮೊದಲೇ 
ಆ ಸೀನ ಪುಂಡರ ಜೊತೆ ಅಲೀತಿರ್ರಾನೆ. ಓದು ಗೀಮ ಇಲ್ವೆ, ಸಂಪಾದನೆ 
ಮಾಡಿ ಬದುಕೊ ಯೋಗ್ಯತೆ ಇಲ್ಲೆ ನಿಪ್ರ್ರಯೋಜಕನಾಗಿ ತಿರಗ್ಮಿರ್ಕಾನೆ. 
ಅವನ ಜೊತೆ ಸ್ನೇಹ ಬೆಳೆಸಿದೆ ಏನೂಂತ ಹೆಳ್ಳೇಕು ?....ರತ್ನ ಬೇಡ ರತ್ನ- 
ನಿನ್ನಮೇಲೆ ಅಸೆ ಹೊತ್ತು ಬದುಕಿದ್ದೀಫಿ, “ನಿನ್ನನ್ನು ರಾಜಕುಮಾರನಂತವನಿಗೆ 
ಕೊಟ್ಟು ಮದ್ಪೆಮಾಡಿ ಕಣ್ತುಂಬ ನೋಡಬೇಕೆಂದು ಉಸಿರು ಬಿಗಿಹಿಡಿದಿದ್ದೀಥಿ, 


ತಪ್ಪಿಜ ಹೆಜ್ಜೆಗಳು ಕ) 


ನಿನ್ನೊಬ್ಭ ಜವಾಬ್ದಾರಿ ನನಗಿಲ್ಲಡೇ ಹೋಗಿದ್ದರೆ ಎಂದೋ ಸಾಯತ್ತಿದ್ದೆ. 
ಜೀವನದಲ್ಲಿ ಸುಖಕಾಣದೆ.ನಿನ್ನಲ್ಲಿ ಶಾಂತಿ ಪಡೀತಿದ್ದೆ. ಈಗ ಅದನ್ನೂ 
ಬೇಡಾಂತ ಕಸೀತಿದ್ದೀಯಾ? ಎಂದು ಅಂಗಲಾಚಿದಳು. 

- ರತ್ನಳಿಗೆ ಶಾಯಿಯ ಮಾತುಗಳನ್ನು ಕೇಳಿ ಕರಗಿ, ಎಲ್ಲಿ ಮನಸ್ಸು. 
ಬದಲಾಗುತ್ತದೆಯೋ ಎಂದು ಹೆದಂಕೆಯಾಯಿತು, ಸೀನು ಕಣ್ಮುಂಜಿ ಬಂದ. 
ಮರುಗಳಿಗೆಯೇ ತಾಯಿ, ಅವಳ ನ್ರೀತಿಯ ಪ್ರಾರ್ಥನೆ-ಎಲ್ಲವೂ ಗಾಳಿಗೆ 
ಹಾರಿಹೋಯೀತು., 

ತಾಯಿ ಮಕ್ಕಳು ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತರು. 
ಮಗಳು ತನ್ನ ಮಾತನ್ನು ಕೇಳಬಹುದು ಸಮಾದಾನದ ಉತ್ತರನೇನಾದರೂ 
ಬರಬಹುದೆಂದು ಕಿನಿ ನಿಮಿರಿಸಿ ನಿಂತಿದ್ದ ಅವಳ ಕಿವಿಗೆ "ಜಾನಕಕ್ಕಾ ಇದ್ದೀರ 
ಮನೇಲಿ ?' ಎಂದು ಕೂಗಿ ಕೇಳಿದ ಜಲಜಳ ಧ ನಿ ಮಾತ್ರವೇ ಬಿತ್ತು, ಜಾನಕಿ 
ಸಾವರಿಸಿಕೊಂಡು ಜಲಜಳನ್ನು ಎದುರುಗೊಳ್ಳಲು ಬಂದಳು. "ಸದ್ಯ ಬಂದ 
ನೀಡೆ ತೊಲಗಿತಲ್ಲ' ಎಂದು ಕೊಂಡಳು ರತ್ನ. | 

ರಾಮಯ್ಯಂಗಾರ್ರಿಗೆ ಶ್ರೀನಿವಾಸನದೇ ದೊಡ್ಡ ಚಿಂತೆಯಾಯಿತು. 
ಊರಿನಲ್ಲಿ ಮರ್ಯಾದೆಯ ವ್ಯಕ್ತಿ ಎನಿಸಿಕೊಂಡು ಬಾಳಿದರು. ಹತ್ತು 
ಮಂದಿಗೆ ಜೇೀೇಕಾದವರಾಗಿ ಅವರ ಕಸ್ಟ, ಸುಖಗಳಿಗೆ ಆಸರೆಯಾಗಿ "ಉದಾರ 
ವ್ಯಕ್ತಿ' ಎಂದು ಕರೆಸಿ ಕೊಂಡಿದ್ದರು. ಇದ್ದ ಇಬ್ಬರು ಹೆಣ್ಣು ಮಕ್ಕಳಿಗೆ 
ಮದುವೆಯಾಗಿತ್ತು, ಶ್ರೀನಿವಾಸ ಚಿಕ್ಕವ. ಅವನೊಬ್ಬನೇ ಗಂಡು ಮಗ. 
ಅವನಿಂದ ತಮ್ಮ ಉದ್ಭಾರವಾಗಬೇಕೆಂದು ನಿರೀಕ್ಷಿಸಿದ ಅವರಿಗೆ, ಮಗನ ರೀತಿ 
ನೋವನ್ನು ತರಿಸಿತ್ತು, ಬೈದರೂ ಇಲ್ಲ, ಹೊಡೆದರೂ ಇಲ್ಲ. ತನ್ನ ವಕ್ರ 
ಬ.ದ್ಧಿಯನ್ನೂ ಪುಂಡುತನವನ್ನೂ ಬಿಡಲಿಲ್ಲ. ಶಾಲೆಗೆಂದು. ಹೋಗುವುದು 
ಊರೆಲ್ಲಾ ತಿರುಗಿ ವಾಪಸ್ಸು ಬರುವುದಷ್ಟೇ ಕೆಲಸವಾಗಿತ್ತು. ಮೇಷು, 
ಅವನ ತಂದೆಗೆ ದೂರಿತ್ತರು. ಪ್ರಯೋಜನವಾಗಲಿಲ್ಲ. ರಾಮಯ್ಯಂಗಾರ್ರು 
ಅನನ ಹಣೇಲಿ ಬರೆದಿದ್ದಂತಾಗಲಿ' ಎಂದು ಬಿಟ್ಟು ಸಮಾಧಾನ ತೆಂದು 
ಕೊಳ್ಳಲು ಪ್ರಯತ್ನಿಸಿದರು. ಆದರೆ ಮಡದಿ ಅಲಮೇಲಮ್ಮ ಮಾತ್ರ ಕೊರಗಿ 
ಕೊರಗಿ ಕಡ್ಡಿಯಂತಾದಳು. 


58 ತಬ್ಬದ ಹೆಜ್ಜೆಗಳು 


-ಶ್ರೀನಿನಾಸರ ವಿಚಾರ ಪುಕಾರಾಗಿದ್ದರೂ ಕೇಳಕೊಂಡು ಸುಮ್ಮುನಿ 
ದ್ದರು. ಬುದ್ಧಿ ಹೇಳುವ ಧೈರ್ಯವಾಗಲೀ, ಹೇಳಿದರೆ ಕೇಳುವನೆಂಬ 
ಭರವಸೆಯಾಗಲೇ ಇಲ್ಲದೆ-ಆ ವಿಚಾರವನ್ನು ಕೇಳಿಯೂ ಕೇಳಿದಂತೆ ಇದ್ದರು. 
ಅಕ್ಕ ಪಕ್ಕದವರು ಬಂದು "ಏನು ಅಯ್ಲೋರೆ ನಿಮ್ಮಗನ ಇಸಯ ಕೇಳದ್ರಾ | 
ಎಂದು ವಿಚಾರಿಸಿದರೆ, ಇದೋ ನೀವು. ಹೇಳಿದ ಸಲೆ. ಕೇಳ್ತಾ ಇದ್ದೀನಿ 
ಅಷ್ಟೇ ! ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲು.. ಗೊತ್ತಾಗೋದೂ ನನಗೆ ಬೇಡ, 
ನನ್ನ ಮಗನಾಗಿ ಹುಟ್ಟಿದ್ದಷ್ಟೇ ಅವನ ತಪ್ಪು ! ನನಗೂ ಅವನಿಗೂ ಯಾನ 
ಸಂಬಂಧವೂ ಇಲ್ಲ ಅದಕ್ಕೆ ಆ ವಿಚಾರ ದಯವಿಟ್ಟು ಇಲ್ಲಿ ಎತ್ತಬೇಡಿ '- 
ಎಂದು ಮುಂದೆ ಬೆಳೆಯ ಬಹುದಾದ. ಮಾತಿನ ಸರಣಿಯನ್ನು ಅಲ್ಲಿಗೆ 
ಕತ್ತರಿಸುತ್ತಿ ದ್ದರು, 

ಇವರಿಬ್ಬರ ವಿಚಾರವನ್ನು ಗಾಳಿಯೂ ನಿಸುಗುಟ್ಟು ವಷ್ಟು ಬಹಿರಂಗ 
ವಾಯಿತು. ಶ್ರೀನಿವಾಸ ರತ್ನರು ನಾಲ್ಕೈದು ದಿವಸ ಬೇಟಿಯಾಗಲೇ ಇಲ್ಲ. ' 

ವಾತವರಣ ತಿಳಿಯಾಯಿತೆಂದು ಕೊಂಡಳು ಜಾನಕಿ. ರಿಪ್ಪೆಯಂತೆ 
ರತ್ನಳನ್ನು ಹಗಲು ರಾತ್ರಿ ಕಾದಳು. ರತ್ನಳೂ ಬಹಳ ವಿಧೇಯಕ 
ಕಂಡಳು. ದೇವೂ ಮಾತ್ರ ಇವರಿಬ್ಬರ ಪತ್ರ ವಾಹಕನಾಗಿದ್ದ. 

ಜಾನಕಿಯ ಸರ್ವಕಾನಕಿಕೀಕಕೂು ತಪ » ಸಿಕೊಂಡು, ಒಂದುದಿನ 
ಇದ್ದ ಕೈದ್ಧಂತೆ ರತ ಮನೆಯಿಂದ ಕಣ್ಮರೆಯಾದಳು. ಶ್ರೀನಿವಾಸನೂ 
ಕಾಣಲಿಲ್ಲ. | 
ಜಾನಕಿಯ ತಲೆ ಸುತ್ತಿತು. ಜಗತ್ತೇ ಕತ್ತಲ ವೃತ್ತವೆನಿಸಿತು. ಮೂಕ 
ವಾಗಿ ಅತ್ತಳು. ಯಾರಿಗಾಗಿಯೂ ಇನ್ನೂ ಬದುಕಬೇಕಾದಿ ) ಲ್ಲನೆನಿಸಿ ಆ 
ಹತ್ಯೆಯ 'ಯೋಚಕೆಯ] ಬೆನ್ನು ಹತ್ತಿದಳು. 

ಮಗನ ನಡತೆ ತಿಳಿದೇ ಇದ್ದ ವಿಷಯವಾದ್ದರಿಂದ ರಾಮಯ್ಯಂಗಾರರಿಗೆ 

ಸುದ್ದಿ ಭಯಂಕರವಾಗಿ ಎನಿ ಲಿಲ್ಲ. ಆದರೆ ತಮ್ಮ, ಮಗನಿಂದ ಅಸಹಾಯಕ 

ಹಟ ಸಿಡಿಲೆರಗಿದಂತಾಯಿತಲ್ಲ ಎಂದು ನೊಂದರು. ಆ ಹೆಣ್ಣು ಜೀವ 
ಪಾನ ! ಎಷ್ಟು ಘಾಸಿಗೊಂಡಿರಬೇಕು. ಹೋಗಿ ಒಂದೆರಡು ಸಮಾಧಾನದ 
ಮಾತುಗಳನ್ನು ಹೇಳಿ ಬರೋಣವೆಂದು, . ಮಡದಿಗೆ ತಿಳಿಸಿ ಹೊರಟರು. 


ತಬ್ಬಿದ ಹೆಜ್ಜೆಗಳು $9 


ಜಾನಕಿಯ ಅಳಲಿನ ಆಳವನ್ನು ಅರಿತಿದ್ದ ಅನರಿಗೆ "ಹೇಗೆ ತಾನೇ ಈ 
ಜೀವಕ್ಕೆ ಸಮಾಧಾನ ಹೇಳುವುದು ?' ಎನಿಸಿತು. ದಾರಿಯುದ್ದಕ್ಕೂ ಏನು 
ಹೇಳಬೇಕೆಂದು ಯೋಚಿಸುತ್ತಲೇ -ನಡೆದು ಬಂದಿದ್ದರು. ಆದರೂ ಒಂದು 
ಮಾತೂ ಅಪರ ಬುದ್ಧಿಗೆ "ಹೊಳೆಯಲಿಲ್ಲ. ಮಟ, ಮುಟ ಮಧ್ಯಾಹ್ನ ದ 
ಉರಿಬಿಸಿಲಿನ ತಾಸ ಹೊರಗಡೆಯಾದಕೆ ಒಳಗೆ ವೇದನೆಯ ಉರಿ ದಹಿಸುತ್ತಿತ್ತು. 
ಸೋತ ಕಾಲುಗಳು ಹೆಜ್ಜೆ ಇಟ್ಟ ಂತೆ ನಡುಗುತ್ತಿದ್ಳು ವು, ಮುತ್ತಿ ನಂತೆ ಗೆ 
ತ್ರಿದ್ದ ಬೆನರಿನ ಹನಿಗಳನ್ನು ಹೊಡ್ದ ಶಲ್ಲೆ ಯಿಂದ ಒರಸಿಕೊಳ್ಳು: ತ್ತಲೇ ಇದ್ದ ರು. 
ಬಿಸಿಲಿನ ರುಳಕ್ಕೆ ತಲೆ ಸುಡುತ್ತಿ ತು. 

ಜಾನಕಿಯ ಮನೆಯನ್ನು. ಭಾರವಾದ ಹೆಜ್ಜೆಯಿಂದಲೆ ಸಮಾಪಿಸಿದರು. 
ಮೆಲ್ಲನೆ ಬಾಗಿಲು ಬಡಿದರು. ಜಾನಕಿಯ ಬದಲಿಗೆ ಜಲಜ ಬಂದಳು. 
ಬಾಗಿಲು ತೆಗೆಯುತ್ತಿದ್ದಂತೆ ಕೇಳಿದರು."ಜಾನಕನ್ಮು ಒಳಗೆ ಇದ್ದಾರೆಯೇ ೪». 
ಎಂದು. "ಇದ್ದಾರೆ ಬನ್ಸಿ ಕೂತ್ಕೊಳ್ಳಿ'-ಎಂದು ಹೇಳಿ ಜಾನಕಿಗೆ ತಿಳಿಸಲು 
ಒಳಗೆ. ಬಂದಳು. ಭಾರವಾದ ಕಣ್ಣು ಗಳಿಂದ ಜಾನಕಿ ಯಾರೆಂದು 
ಪ್ರಶ್ನಿಸಿದಳು. 

ಆಚಾರ್ರು, ಶ್ರೀನಿವಾಸನ ತಂಜಿ. "ಬಂದಿದ್ದಾರೆ'-ಎಂದಳು. ಜಾನಕಿಗೆ 
ಅವರನ್ನು ಕಾಣುವುದು ಇಷ್ಟನಿಲ್ಲವಾಗಿದ್ದರೂ, ದೊಡ್ಡವರು ಬಂದಾಗ 
ಹಾಗೆಯೇ ಕಳುಹಿಸುವುದು ಸರಿಯಲ್ಲವೆಂದು, ಸೆರಗಿನಿಂದ ಮುಖ ಒರೆಸಿ 
ಕೊಂಡು ಬಂದಳು. ಜಾನಕಿ ಬರುತ್ತಿದ್ದಂತೆ ಅಯ್ಯಂಗಾರ್ರು ಎದ್ದು ನಿಲ್ಲುತ್ತಾ 
ಕೈಜೋಡಿಸಿ, ಮಾತಾಡುವುದಕ್ಕೆ ಮುಂಚೆ "ನನ್ನನ್ನು ಕ್ಷಮಿಸಿ ಬಿಡಿ ಜಾನಕಮ್ಮು 
ಎಂದಕು. ಛೆ! ಛೆ! ನಿಮ್ಮನ್ನು ಕ್ಷಮಿಸುವುದಕ್ಕೆ ನಾನೆಷ್ಟರವಳು ಆಚಾರ್ರೆ? 
ಬೇಡಿ ಬೇಡಿ ಹಾಗೆಲ್ಲಾ ಕೈಮುಗಿಯುವುದು ಶ್ರಯನ್ಸಲ್ಲ'-ಎಂದಳು. 

ಇಲ್ಲಮ್ಮ , ಅಂಥ ನೀಚ ಮಗನಿಗೆ ತಂದೆಯಾದದ್ದಕ್ಕೆ ನಾನೇನು 
ಮಾಡಿದರೂ ಸಾಕಾಗುವುದಿಲ್ಲ. ಅವನಿಂದ ಬರುವ ಪಾನ ಸಾನಿರ ಸಲ 
ತೊಳೆದರು ಹೋಗುವುದಿಲ್ಲ. ನನ್ನ ಮಗನಿಂದಾಗಿ ನೀವು ಕಷ್ಟಪಡುವ 
ಸಂದೆರ್ಭ ಬಂತು ಅದಕ್ಕಾಗಿ ನಿಮ್ಮಲ್ಲಿ ನಾನು ಕ್ಷಮೆ ಬೇಡ್ಕೇನೆ Wes 

ಆಚಾರ್ರೆ, ಎರಡೂ ಕೈಸೇರದ ಚಪ್ಪಾಳೆ. ಒಬ್ಬ “ರಿಂದ ಆಗುವುದಕ್ಕೆ 
ಸಾಧ್ಯವಾಗುವುದಿಲ್ಲ ನನ್ನ ಮಗಳೂ ಅದರಲ್ಲಿ ತಬ್ಬಿ ತಸ ಳೇ, ಸುಮ್ಮನೆ 


60 ತಬ್ಬಿದ ಹೆಜ್ಜೆಗಳು. 


ನೀನೇಕೆ ಜೀಸರಿಸಿಕೊಳ್ತೀರಿ. ಎಲ್ಲಾ ನಮ್ಮ ನಮ್ಮ ಕರ್ಮ ಎಂದಳು 
ವ್ಯಥೆಯಿಂದ 

ಅಯ್ಯಂಗಾರ್ರು ಯೋಚಿಸಿ, "ಒಂದು ಮಾತು ಹೇಳ್ತೀನಿ ಜಾನಕಮ್ಮ 
ಹೇಗಿದ್ದರೂ ಅವರು ಸರಿಹೋಗುವವರಲ್ಲ, " ಒಂದು ಸಲ ಹೆಜ್ಜೆ ತನ್ಬಿದ್ದಾರೆ. 
ಬಾಳಾದರೂ ಶಾಶ್ವತವಾಗಿ ಉಳಿ ಸುಜೀಕು, ಮದುನೆ ಮ್ಲಾಡಿಕೊಡು 
ಎಲ್ಲಾದರೂ ರಾ ಆದರೆ ಅದಕ್ಕೆ ಮುಂಚೆ ಜನರ ಬಾಯಿ 
ಮುಚ್ಚಿ ಸಲು ನಾನೇ ನಿಂತು ಅವರ ಮದುವೆ. ಮುಗಿಸಬೇಕು. ಅವರು 
ಎಲ್ಲಿದ್ದಾರೋ ಹುಡುಕಿ ಕರೆಸಿ ಮದುನೆ ಮಾಡೋಣ. "ಬೇರೆ ಮಾರ್ಗವೇ 
ಇಲ್ಲದಿದ್ದಾಗ ಇದೊಂದೇ ದಾರಿ ಉಳಿದಿರೋದು.' ಎಂದರು. 

ಜಾನಕಿ ಯೋಚಿಸಿದಳು ಆಚಾಕ್ರೆ ನೀವು-ನಾವು....ಜಾತಿ...? ಎಂದು 
ಅನುಮಾನಿಸುತ್ತಲೇ ಹೇಳುತ್ತಿರುವಷ್ಟ ರಲ್ಲಿ ಅಯ್ಯಂಗಾರರು ನಕ್ಕು ಹೇಳಿದರು. 
ಇನ್ನೇನು ಉಳಿದಿದೆ ಜಾತಿ? ನನ್ನ ಮಗನಂಥನನು ಇದ್ದರೆ ಎಲ್ಲಾದರ 
ಸಮನ್ವಯವೂ ಆಗಿ ಬಿಡುತ್ತೆ. "ಜಾತಿ' ಮನೆ ಹಾಳಾಯ್ತು. ಅವರು 
ನೀತಿಯಿಂದ ಬಾಳಿದರೆ ಸಾಕಾಗಿದೆ ಎಂದರು ವ್ಯಂಗ್ಯವಾಗಿ. 

ಜಾನಕಿಗೆ ಅದೇ ಸರಿಯೆಫಿಸಿತು. ಅಯ್ಯಂಗಾರ್ರು ಮತ್ತೆ ಬರುವುದಾಗಿ 
ತಿಳಿಸಿ ಹೊರಟರು. | 


೫ WR # ೫ 


ಶ್ರೀನಿವಾಸ ಕೆಲಸಕ್ಕಾಗಿ ನಾಯಿಯಂತೆ. ಅಲೆದಾಡಿದ. ಎಲ್ಲಿಯೂ 
ಕೆಲ್ಸ ಸಿಗಲಿಲ್ಲ. ಜಾನಕಿ ಮಗಳಿಗೆ ಒಡನೆ ಹಾಕಿದ್ದಳು. ಅಯ್ಯಂಗಾರ್ರೂ 
ಸೊಸೆಗೆ ಒಂದು ಚಿನ್ನದ ಸರವನ್ನೂ, ಸ್ವಲ್ಪ ಹಣವನ್ನೂ ಕೊಟ್ಟಿದ್ದರು. 
ಶ್ರೀನಿವಾಸನಿಗೆ ಕೆಲಸ "ಸಿಗುವವರೆಗೆ "ಅವುಗಳನ್ನು ಅಡನಿಟ್ಟು ತೆಂದ ಹಣದಿಂದ 
ತಿನ್ನುವುದಾಗತ್ತು. ದಿನಬೆಳಗಾದರೆ ಕೆಲಸದ ಜೇಟಿಗೆ ಹೊರಟು ಬಳಲಿ 
ಸುಸ್ತಾಗಿ ಮನೆ ಸೇರುತ್ತಿದ್ದ... ರತ್ನಳಿಗೆ ಕೆಲಸ ಸಿಕ್ಬುವುಜೋ ಇಲ್ಲವೋ 
ಎಂದು ಭಯವಾಯಿತು. ಅಮ್ಮನ ಬಳಿಗೆ ಹೋಗಿ ಬಿಡಲೇ ಎನಿಸಿತು. 
ಆದರೆ ಯಾವ ಮುಖನಿಟ್ಟುಕೊಂಡು ಹೋಗುವುದು ? ಎಂದು ಚಿಂತಿಸಿದಳು. 


ತಪ್ಪಿದ ಹೆಜ್ಜೆಗಳು 01 


ಶ್ರೀನಿವಾಸನ ಒಂದಿಬ್ಬರು ಗೆಳೆಯರಿದ್ದರು. ಜೊತೆಗೆ ದೂರದೆ ಬಂಧು 
ಗಳೂ ಕೆಲವರಿದ್ದರು. ಆದರೆ ಯಾರಿದ್ದ ರೇನು ? ಸಹಾಯಕ್ಕಂತೂ ಬರುವೆ 
ವರಿಲ್ಲ. ಅದಕ್ಕೇ ಶ್ರೀನಿವಾಸನಿಗೆ ಅಲೆಯುವುದಸ್ಟೇ ಉಳಿಯಿತು... ಛಲ 
ದಿಂದ ಶ್ರೀನಿವಾಸ ಕೆಲಸಕ್ಕ ತಿರುಗುತ್ತಲೇ ಇದ್ದ. . ಮೊನ್ನೆ ಗೆಳೆಯನೊಬ್ಬ 
ಸಿಕ್ಕಿ ಅನನ ಕಥೆ ಕೇಳಿ ಕನಿಕರದಿಂದ ಥಿಯೇಟರ್‌ ಮ್ಯಾನೇಜರೊಬ್ಬರಿಗೆ 
ಪರಿಚಯ ಮಾಡಿಸಿದ. ತನಗೆ ತುಂಬಾ ಕೆಲಸದ ಅವಶ್ಯಕತೆಯಿದೆಯೆಂದು 
ತಿಳಿಸಿದಾಗ ಆ ಮ್ಯಾನೇಜರ್‌ ದೊಡ್ಮ ಮನಸ್ಸು ಮಾಡಿ ಒಂದು ಸಣ್ಣ 

ಕೆಲಸ ಕೊಟ್ಟ ಸಿಕೇಮಾ ಟಿಕೇಟು. ಮಾರುವ ಕೆಲಸ. ಮುನ್ನೂರು 

ರೂಪಾಯಿ ನಿವು ಹೇಳಿದಾಗ "ಶ್ರೀನಿವಾಸನಿಗೆ ತನ್ನ ಯೋಗ್ಯತೆಗೆ 
ಅದು ಹೆಚ್ಚೆಂದೇ ಎನಿಸಿತು. ಗೆಳೆಯನಿಗೆ ಯಜಮಾನನಿಗೆ ಧನ್ಯವಾದ ಹೇಳಿ 
ಖುಷಿಯಿಂದ ಮನೆಗೆ ಮರಳಿದ. ಸ 

ರತ್ನಳಿಗೆ ಸಂತೋಷವೋ ಸಂತೋಷ. ಎಲ್ಲಾ ಸುಖಗಳನ್ನೂ ಒಟ್ಟಿಗೇ 
ಕಾಣಬೇಕೆಂದು ಬಯಸಿದಳು. ಆದಕೆ ಅವನಿಗೆ ಬರುನ ಸಂಬಳ ಆವಳ ಆಸೆ 
ಪೂರೈಕೆಗಳಿಗೆ ಸಾಕಾಗುತ್ತಿರಲಿಲ್ಲ. ಹೊಟ್ಟೆ ಬಟ್ಟೆ ಗಸ್ಟೇ ಸಾಲುತ್ತಿತ್ತು. 

ಹೊಸದರಲ್ಲಿ ಶಿ er ರತ ನ್ನು ಕರೆದುಕೊಂಡು ಊರೆಲ್ಲಾ 
ಸುತ್ತಿಸಿದ. ರತ್ವ ಗ್ಗೆ ಸ್ವರ್ಗ ಸಿಕ್ಕಷ್ಟು ಆನಂದ. ಶ್ರೀನಿವಾಸನನ್ನು 
ರ ರ ಬಂತೆಂದರೆ ಸಾಕು ಇಬ್ಬರಿಗೂ ಸುತ್ತುವುದೇ 
ಕೆಲಸ. 

ರತ್ನೆಳಿಗೆ ಈ ಮಧ್ಯೆ ಫ್ಯೂಶನ್‌ ಭೂತ ಹಿಡಿದಿತ್ತು. "ಹೊಟ್ಟಿಗೆ ಹಿಟ್ಟಿಲ್ಲ 
ದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವೆಂಬಂತೆ' ದಿನಕ್ಕೊಂದು ಹೊಸ ಸೀರೆ, 

ತುಟಿಗೆ ಬಣ್ಣ ತೋಳಿಲ್ಲದ ರನಿಕೆಯ ಅಲಂಕಾರ ರತ್ನಳಿಗೆ ಮಾನೂಲಾಯಿತು. 

ಶ್ರ ಶ್ರೀನಿವಾಸ 4 ಬೇಡನೆನ ಲಿಲ್ಲ. 

ಹೆಂಡತಿಯ ಅಲಂಕಾರ ಅವನಿಗೂ ಪ್ರಿಯವಾಯಿತು. ಆದರೆ ಅವಳ 
ಬಯಕೆ ಪೂರೈಸುವುದು ಮಾತ್ರ ಅ ಅವನಿಗೆ ಕಷ್ಟ್ರನೆನಿಸುತ್ತಿತ್ತು. 

ಆವನಿಗೆ ಕೆಲಸದ ಹೊರೆಯೂ ಹೆಚ್ಚಾಗಿತ್ತು .  ಜೆಳಿಗ್ಗೆ ಒಂಬತ್ತು 
ಗಂಟಿಗೆ ಹೋದರೆ ಬರುವುದು ರಾತ್ರಿ ಯುನಾಗಲೊ ! ರತ್ನ ಅವನಿಗಾಗಿ 


62 ತಬ್ಬದ ಹೆಜ್ಜೆಗಳು 


ಮೊದಮೊದಲು ನಿರೀಕ್ಷಿಸಿ ಕಾಯುತ್ತಿದ್ದಳು. ಆದರೆ ಈಗೀಗ ಕಾಯು 
ವುದನ್ನು ಬಿಟ್ಟಳು, ತನ್ನ ಪಾಡಿಗೆ ತಾನು ಉಂಡು ಮಲಗಿ ಬಿಡುತ್ತಿ ದ್ವಳು. 

ಶ್ರೀನಿವಾಸ ಹೊತ್ತು ಮಿಸಾರಿಬರುತ್ತಿದ್ದ. ಚೆನ್ನಾಗಿ ಕುಡಿದು ಬರು 
ತ್ತಿದ್ದ. ಅವನನ್ನು ಸಹಿಸುವುದು ಅವಳಿಗೆ ಅಸಹ್ಯವೆನಿಸಿತು. ಒಂದೆರಡು ಬಾರಿ 
ಬೈದಳು. ಶ್ರೀನಿವಾಸ ಅವಳನ್ನು ಮುದ್ದು ಮಾಡಿ ಒಲಿಸಿಕೊಂಡ. ಬರು 
ಬರುತ್ತಾ ಮನೆಗೂ ಬಾಟ್ಲಿಗಳನ್ನು ತಂದು ಕುಡಿಯುತ್ತಿದ್ದ. ತಮಾಸೆಗೆಂದು 
ರತ್ನಳಿಗೂ ಕುಡಿಯಲು ಹೇಳಿದ. ಆದರೆ ರತ್ವ ನಿರಾಕರಿಸಿಬಿಟ್ಟಳು. 
ಶ್ರೀನಿವಾಸನಿಗೆ ಏನೋ ಮೋಜು. ಶ್ರೀಮಂತರ ಮನೆಯ ಹೆಂಗಸರು 
ಕ್ಲಬ್ಬುಗಳಿಗೆ ಬಂದು ಕುಡಿಯುವುದನ್ನು ಗೆಳೆಯರ ಜೊತೆಗೆ ಹೋದಾಗ 
ಎಷ್ಟೊ ಸಲ ನೋಡಿದ್ದ. ಹೆಂಗಸರೂ ಕುಡಿಯುವುದರಲ್ಲಿ ತಪ್ಪಿಲ್ಲವೇನೋ 
ಎಂದು ಕೊಂಡಿದ್ದ. 

ಇವರಿಬ್ಬರ ದುಂದುಗಾರಿಕೆಯಿಂದ ಮನೆ ನಡೆ ಸುವುದು ಕಷ್ಟವಾಗಿತ್ತು. 
ಇವನಿಗೆ ಕುಡಿತಕ್ಕೆ, ಅವಳಿಗೆ ಅಲಂಕಾರಕ್ಕೆ ಹಣಬೇಕಿತ್ತು, ಬರುವ ಸಂಬಳ 
ದಿಂದ ಇಷ್ಟೆಲ್ಲಾ ನಿರ್ವಹಿಸಲು ಆಗದೆ ಹೋದಾಗ ಬೇರೆ ಹವ್ಯಾಸಗಳಿಗೆ ಇಳಿದ. 
ಇಸ್ಪಿಟಾಡುವುದನ್ನು, ಜೂಜಾಡುವುದನ್ನೂ ಕಲಿತ ಇದರಿಂದ ಸಂಪಾದನೆ 
ಸ್ವಲ್ಪ ಸ್ವಲ್ಪ ಏರಿತು. ರತ್ನಳು ನಿರಾತಂಕವಾಗಿ ಆಸೆಗಳನ್ನು ಪೂರೈಸಿ 
ಕೊಂಡಳು. 


ಸೇ x x x 


ಮದುವೆಯಾದ ಎರಡು ವರ್ಷದ ಮೇಲೆ ವೀಣಾ ಹುಟ್ಟಿದಳು. ಮಗು 
ಹುಟ್ಟಿದ್ದು ರತ್ನಳಿಗೇನೂ ಹಿಗ್ಗಾಗಲಿಲ್ಲ. ತನ್ನ ಸ್ವಚ್ಛಂದ ಬದುಕಿಗೆ ಎಲ್ಲಿ 
ಅಡ್ಡಿಯಾಗುವುದೋ ಎಂದು ಮಾತ್ರ ಚಿಂತಿಸಿದಳು. ಹಾಗೆಂದು ಮಗು 
ವನ್ನೇನೂ ತಿರಸ್ಕರಿಸಲಿಲ್ಲ. ಹೆರಿಗೆಗೆ ಸ್ವತಃ ರತ್ನಳ ಅಮ್ಮನೇ ಬಂದಿದ್ದಳು. 
ಮಗಳ ಸಂಸಾರವನ್ನು ಗಮನಿಸಿದಳು. ಗಂಡಹೆಂಡಿರಿಬ್ಬರೂ ಬದುಕನ್ನು 
ಗಂಭೀರವಾಗಿ ತೆಗೆದು ಕೊಂಡಂತೆ ಕಾಣಲಿಲ್ಲ. 

ಹಣವಿದ್ದಾಗ ಉಢಾಯಿಸುವುದು, ಇಲ್ಲವಾದಾಗ ಉಪವಾಸವಿರುವುದು 
"ಇದು ಅವರ ರೀತಿಯ ಬದುಕಾಗಿತ್ತು. ಜಾನಕಿಗೆ ತಡೆಯಲಾಗಣೆ ಹೇಳಿದಳು. 


ತಬ್ಬಿದ ಹೆಜ್ಜೆಗಳು 63 

ಏನಮ್ಮ ರತ್ತ್ನ ಇಷ್ಟು ದುಂದಾಗಿ ಬಾಳಿದರೆ, ನಾಳಿನ ಯೋಚನೆ 
ಏನಾಗಬೇಕು? ಮಕ್ಕಳು ಮರಿಗಳಿಗೆ ಏನಾದರೂ ಉಳಿಸಬೇಡವೇ ಎಂದು 
ಕೇಳಿದ್ದಕ್ಕೆ ಉಡಾಫೆ ನಗು ನಕ್ಕು, "ಅಯ್ಯೋ ಹೋಗಮ್ಮ ನಾಳಿನ ಚಿಂತೆ 
ನಮಗ್ಯಾಕೆ ? ಹೊಟ್ಟೆ ತುಂಬಾ ಇವತ್ತು ಸಿಕ್ಕಿದರೆ ಸಾಕು' ಎಂದು ಹೇಳಿ 
ಮಾತನ್ನೇ ಎಗರಿಸಿದ್ದ ಳು. 

ಜಾನಕಿಗೆ ಇವಳೆ ಬುದ್ಧಿಯೇ ಅರ್ಥವಾಗದೆ ಸೋತಿದ್ದ ಸ ಶ್ರೀನಿವಾಸ 
ನದೂ ಇದೇ ದಾರಿಯಾಗಿತ್ತು. ಇವರಿಗೆ ಹೇಳಿ ಸ ಪ್ರಯೋಜನವಿಲ್ದೆ ದು ಮನ 
ಗಂಡಿದ್ದ ಜಾನಕಿ ಸುಮ್ಮನಾಗಿದ್ದಳು. ಬಂದ ಇ ಮುಗಿದದ್ದೇ ಎಷ್ಟು 
ಹೇಳಿದರೂ ಅಲ್ಲಿ ಇಲ್ಲದೆ ತನ್ನೂರಿಗೆ ಹೊರಟುಹೋದಳು. 


x ೫ x ೫ 


ಒಂದು ದಿನ ಶ್ರೀನಿವಾಸ ಕಂಠ ಪೂರ್ತಿ ಕುಡಿದು ಥಿಯೇಟರಿನಲ್ಲಿ ಸೋ 
ಮುಗಿದು ಎಲ್ಲರೂ ಮನೆಗೆ. ಹೊರಟರೂ ಇವನು ಅಲ್ಲೇ ಬಿದ್ದುಕೊಂಡಿದ್ದ. 
ಒಂದು ಸಲ ಎಲ್ಲವನ್ನೂ ಪರೀಕ್ಷಿಸಲು. ಬಂದ ವಾಚ್‌ಮನ್‌ ಇವನನ್ನು 
ನೋಡಿದ. ಮ್ಯಾನೇಜರಿಗೆ ತಿಳಿಸಿದ. ಮೇನೇಜರ್‌” ಅಲ್ಲಿಗೆ ಬಂದು ಬಿದ್ದಿದ್ದ 
ಅವನನ್ನು ಕಾರೊಳಗಿರಿಸಿಕೊಂಡು, ಅವನ ಮನೆ ಕಡೆ ಕಾರು ನಡೆಸಿದ. 
ರತ್ನಳಿಗೆ ಇನ್ನೂ ನಿದ್ದೆ ಹತ್ತಿರಲಿಲ್ಲ. ಶ್ರೀನಿವಾಸನ ನಿರೀಕ್ಷೆಯಲ್ಲಿದ್ದು 
ಏನನ್ನೋ ಯೋಚಿಸುತ್ತಿದ್ದಳು. 

ಬಾಗಿಲು ಬಡಿದ ಶಬ್ದವಾಯಿತು. ಅ ಸ್ತವ್ಯಸ್ಥ ವಾಗಿದ್ದ ಸೀಕಿಯನ್ನೂ 
ಸರಿಸಡಿಸಿಕೊಳ್ಳದೆ ಅತುರವಾಗಿ ಎದ್ದು ಸ ಸಾ ತೆರೆದಳು. ಗಂಡನನ್ನು 
ನಿರೀಕ್ಷಿಸಿದ ರತ್ನಳಿಗೆ ಬೇರೆ ಯಾರೋ ಅಲ್ಲಿ ನಿಂತಿರುವುದನ್ನು ಕಂಡು ಗಾಭರಿ 
ಯಾಯಿತು. ಸೀರೆಯ ಸೆರಗನ್ನೆಳೆದು ಮೈತುಂಬಾ ಹೊದ್ದು ಕೊಂಡಳು. 
"ಯಾರು ಥೀವು' ! ಎಂದು ನಡುಗುವ ದನಿಯಲ್ಲಿ ಕೇಳಿದಳು. ಅವಳ 
ಮುಖದಲ್ಲಿನ ಗಾಭರಿಯನ್ನು ಗಮನಿಸಿದ ಮ್ಯಾನೇಜರ್‌ "ಗಾಭರಿನಡಜೇಡ', 
ನಾನು ಶ್ರೀನಿವಾಸನ ಮ್ಯಾನೇಜರ್‌, ನಿಮ್ಮ ಯಜಮಾನರು ಕುಡಿದು 
ಬಿದ್ದು ಬಿಟ್ಟಿದ್ದರು. ಅದಕೆ ನಾನೇ ಮನೆಗೆ ತಲುಪಿಸಿ ಹೋಗೋಣವೆಂದು 
ಕರೆದು ಶಂಜಿ, ಸ್ವಲ್ಪ ನನ್ನ ಜಳೆಗೆ: ಬಂದರೆ, ಕಾರಲ್ಲಿರೋ ನಿನ್ಮು ಯಜ 


04 ತಪ್ಪಿದ ಹೆಜ್ಜೆಗಳ 
ಮಾನರನ್ನು ಕರೆದುತರಬಹುದು. ರತ್ನ ಆತನನ್ನು ಹ 
ಇಬ್ಬರೂ ಕಾರಿನ ಬಳಿಗೆ ಬಂದು ಬಾಗಿಲು ಶೆಗೆದು ಶಿ ಶ್ರೀನಿವಾಸನನ್ನು 
ಹಿಡಿದು ಎಬ್ಬಿಸಿದರು. ಇಬ್ಬರ ಭುಜಗಳ ಮೇಲೂ ಕೈಗಳನ್ನೂ ರಿ ತೇ 
ತ್ತಿದ್ದ ಶಿ ಶ್ರೀನಿವಾಸನನ್ನು EG ಕರೆತುದು ಹಾಸಿಗೆ ಮೇಕೆ 
SN. 

ಮ್ಯಾ ನೇಜರ” ಮುಗುಳ್‌ನಗುತ್ತಾ ಬರುತ್ತೇನೆಂದು ಹೇಳಿದ: ರತ್ನ 
ಕೈಜೋಡಿಸಿ ಕೃತಜ್ಞತೆ ಅರ್ಪಿಸಿದಳು ಸ ಸ್ರಜ್ಞೆಯಿಲ್ಲದೆ ಬಿದ್ದಿದ್ದ ಗಂಡನ 
ಕಡೆ ನೋಡಿ ನಿಟ್ಟುಸಿರುಬಿಟ್ಟು, ದೀಸವಾರಿಸಿ ಮಲಗಿದಳು. 


೫ x ೫ ೫ 


ಶ್ರೀನಿವಾಸನ ವ್ಯವಹಾರಗಳು ವಿಸರೀತವಾದವು. ಪ್ರತಿದಿನ ಕುಡಿದು 
ಮನೆಗೆ ಬರುವುದು ಮಾಮೂಲಾಯಿತು. ಅನನ ಜೂಜಾಟಕ್ಕೆ, ಕುಡಿತಕೆ 
ಮನೆಯಲ್ಲಿನ ಒಂದೊಂದು ವಸ್ತುವೂ ಮಾರಾಟವಾಯಿತು. ರತ್ನ ಇಜಿಲ್ಲ 
ವನ್ನೂ ತೀರಾ ಮಾಮೂಲಿ ಎಂಬಂತೆ ಭಾವಿಸಿದಳು. ಶ್ರೀನಿವಾಸನ ಲಂಗು 
ಲಗಾಮಿಲ್ಲದ ವ್ಯ ವಹಾರಗಳಿಗೆ ರತ್ನಳ ನಿರ್ಲಕ್ಷ 3 ಪುಸ್ಮಿ ಕೊಟ್ಟ ಂತಾಯಿತು. 

ದಿನಾ ಶ (ನಿವಾಸನ ಗೆಳೆಯರು ಯಾರಾದರೂ ಬಂದೇ ಬರುತ್ತ ದ್ದರು: 
ರತ್ನೆಳಿಗೆ ಅ್ರವಕೆಲರ ಸರಿಚಯವಾಗಿತ್ತು. ರತ್ನಳಿಗೆ ಶಿ ಶ್ರೀನಿನಾಸನ ಖುಷಿ. 
ವಿಠಲ, ನಾರಾಯಣ, ಪೀಟರ್‌, ವೇಣು ಇವರಲ್ಲಿ ಮುಖ್ಯರು 

ರತ್ನಳು ಒಬ್ಬಳೇ ಇದ್ದಾಗ ಮನಸ್ಸು ಅನಾಯಾಸವಾಗಿ ಇವರತ್ತ 
ಹರಿಯುತ್ತಿತ್ತು. : ವಿಠಲನ ರೂಪ, ನಾರಾಯಣನ ಶ್ರೀಮಂತಿಕೆ,. ನೀಟರ್‌ನ 
ಹಾಸ್ಯ ಪ್ರವೃತ್ತಿ, ನೇಣುವಿನ ಸೌಜನ್ಯ-ರತ್ನಳನ್ನು ಆಕರ್ಷಿಸಿತ್ತು. ಎಲ್ಲರೂ 
ತನ್ನನ್ನು ಸೊಗಳಿದ್ದ ರು... ಅವರ ಹೊಗಳಿಕೆಯಿಂದ ಇವಳಿಗೆ ಹೆಮ್ಮೆ 
ಯಸಿಸಿತ್ತು. ಅಂದು 'ಒಂದುದಿನ- ಭಾನುವಾರ ಶಿ ಶ್ರೀನಿವಾಸನಿಗೆ ಕೆಲಸರನಿರಲಿಲ್ಲ. 
ಆದಿನವಾಸರೂ ಗೆಳೆಯರನ್ನು ಕರಿದು ಹಬ್ಬ ಮಾಡಬೇಕೆಂದುಕೊಂಡು 
ಶ್ರೀನಿವಾಸ ಪೇಟೆಯ ಕಡೆ ಹೋಗಿ USK ಹೇಳಿ ಹೊರಟ, ರತ್ನ 
ಎಣ್ಣೆ ಸ್ನಾನ ಮಾಡಬೇಕೆಂದುಕೊಂಡು, ತಲೆಗೆ ಎಣ್ಣೆ ಒತ್ತಿ ಕೊಂಡಳು. 
ಅನಳ ಮನಸ್ಸಿ ಗೆ ತುಂಬಿದ ಉಳ್ಳಿ ) ಸನೆನಿಸಿ, ಯಾವುದೋ. ಚಿತ್ರಗೀಕೆಯನ್ನು 


ತನ್ಪಿದ ಹೆಜ್ಜೆಗಳು ನ 65 
ಗುಣಗುಣಿಸುತ್ತಿದ್ದಳು. ಯಾರೂ ಮನೆಯಲ್ಲಿ ' ಇಲ್ಲದ್ದರಿಂದ-ನಿಸ್ಸಂಕೋಚ : 
ವಾಗಿ ಮನೆಯಲ್ಲೆ ಲ್ಲಾ ತಿರುಗಾಡಿ ವಸ್ತು ಗಳನ್ನ ಲ್ಲಾ ಓರಣವಾಗಿ ಜೋಡಿ 
ಸಿಡುತ್ತಿ ದ್ಹಳು. ಅಲ್ಲೆ € ಬದಿಯಲ್ಲಿ ಮಂಚದ ಮೇರೆ "ಮೂರುವರ್ಷದ ನೀಣಾ 
ಆಟದ. ಗೆ ನ್ನ್ನ ಸುರುವಿಕೆೊಂಡು ತನ್ನ ಪಾಡಿಗೆ ತಾನು ಆಡಿ 
ಕೊಳ್ಳುತ್ತಿದ್ದಳು, ಎಲ್ಲಾ ಶುಭ್ರಗೊಳಿಸಿ: ನೀರರೆದುಕೊಳ್ಳೋಣವೆಂದು 
ಕೊಂಡಿದ್ದಳು. ಅಡಿಗೆಯ ಅವಸರನಿರಲಿಲ್ಲ. ಮಧ್ಯಾಹ್ನ ಒಂದಿಷ್ಟು ಅನ್ನ 
ಸಾರು ಮಾಡಿದರಾಗುತ್ತಿತ್ತು. ಗೆಳೆಯ ನ್ನು ಪಾರ್ಟಿಗೆ ಚ ತ್ತ ಇಂಚಿಗೆ 
ಅವರೆಲ್ಲಾ ಸಂಜೆ ನಾಲ್ಕಕ್ಕೆ ಬರ್ತಾರೆ. ಅಷ್ಟು ಹೊತ್ತಿಗೆ ಎಲ್ಲ ಮಾಡಿದರೆ 
ಸಶಿಯಾದೀತೆಂದು ಕೊಂಡಿದ್ದಳು. ag 

ಯಾರೋ ಬಾಗಿಲು ತಟ್ಟಿದರು, ಶ್ರೀನಿವಾಸನೇ ಬಂದಿರಬೇಕೆಂದು 
ತಿಳಿದು ಇದೇಕೆ ಇಷ್ಟು ಜೇಗ” ಚನೆ ಬಿಟ್ಟ ದ್ದಾರೆ. ಕೊಂಡದ್ದೆಲ್ಲಾ 
ಮುಗಿಯಿತೋ ಏನೋ pS ಸರಿ ಔನ ಯೋಣನೆಂದು ಬಾಗಿಲ 
ಬಳಿಸೋಗಿ, ಖಚಿತ ಪಡಿಸಿಕೊಳ ಲೈ ವುದಕ್ಕಾಗಿ ಗಿ "ಯಾರು?' ಎಂದಳು.ಒಳಗಿ 
ನಿಂದಲೇ. ನಾನು ಪೀಟರ್‌, ಶೀನಿ ಮನೇಲಿಲ್ವೇನು ಅತ್ತಿಗೆ ?'-ಎದು 
ಕೇಳಿದ. ರತ್ತ್ನ ಯೋಚಿಸಿದಳು ಇಲ್ಲವೆಂದು ಕಳಿಸಿಬಿಡರೇ, ಇಲ್ಲ ಬರುವವರೆಗೆ 
ಬಂದು ಕೂರಲು ಹೇಳಲೇ'-ಎಂದು, ಪೀಟರ್‌ ಶ್ರೀನಿವಾಸನ ಆಸ್ತಗೆಳೆಯ. 
ಈ ಮನೆಯೊಂದಿಗೆ ಬಹಳ ಸಲುಗೆ. ಇಷ್ಟು ಸಲ ಮಾಮೂಲಾಗಿ ಬರೋ 
ವ್ಯಕ್ತಿ ಬಗ್ಗೆ ಭಯ ಯಾಕೆ? ಅವರಿಲ್ಲದಿದ್ದರೆ ಏನಂತೆ?....ಒಳೆಗೆ ಬಂದು 
ಕೂತಿರಲಿ....ಬಾಗಿಲು ತೆಗೆಯದಿದ್ದರೆ... ನಿನಂದುಕೊಂಡಾರು ?-ಎಂದು 
ಯೋಚಿಸ ಸುತ್ತಿರುನಷ್ಟರಲ್ಲಿ ಮತ್ತೆ "ನಿನತ್ತಿ ಗೆ ಒಳಗೆ ಬನ್ನಿ ಅಂತ ಹೇಳೊಲ್ವೆ ?' 
-ಎಂದು ಜತೆ ಹೊರಗಡೆಯಿಂದ. ತೆಗೆಯಲು ಚೆಲಕದ ಮೇಲೆ 
ಕೈಯಿಟ್ಟಾ ಗ ರನಿಕೆಯಿಲ್ಲದ ನಗ್ಗತೋಳು ಕಂಡು ಬಂದು, ಬೆಚ್ಚಿ ರವಿಕೆಯಿಲ್ಲ 
ದ್ದನ್ನು ನೆನೆಸಿಕೊಂಡು, ಒಂದ್ದಿನಿಿಸ ಬಂದೆ ಇರಿ-ಎಂದು ಹೇಳಿ ಒಳೆಗೋಡಿ' 
ರವಿಕೆತೊಟ್ಟು ಬಂದಳು, ನಂತರ "ಚಿಲಕ ತೆಗೆದಳು. 

ಒಳೆಗೆ ಬರುತ್ತಿದಂತೆ "ಬಂದಿರೋ ಅತಿಥಿಗಳನ್ನು ಇಷ್ಟು ಹೊತ್ತಾ 


60 ತಬ್ಬಿದ ಹೆಜ್ಜೆಗಳು 


ಹೊರಗೆ ನಿಕ್ಷಿಸೋದು ?-ಈಡಿಯಟ್‌, ಬಾ ಅಂತ ಕರೆದು ಬಿಟ್ಟು ಅವನೇ 
ಮನೇಲಿಲ್ಲಾ ? ಆಕ್ಷೇಪಿಸಿದ ಪೀಟರ್‌. 

"ಕ್ಷಮಿಸಿ ನಿಮ್ಮನ್ನು ಬರ ಹೇಳಿದ್ದು ಸಂಜೆಗೆ ಈಗಲ್ವಲ್ಲ 9: ಎಂದಳು. 
"ಪೀಟರ್‌ ಹಾಂ ಏನಂದಿರಿ? ಸಂಜೆಗೇಂದ್ರ 22 A ಸಾರಿ- ಹಾಗಾದ್ರೆ 
ಹೊ:ಟು ಹೋಗ್ತೀನಿ. ಅವರಿಗೆ ಹೇಳಿಬಿಡಿ' ಎಂದು ಎದ್ದ. ಬೀಡಿ 
ಕೂತ್ಕೊಳ್ಳಿ ಈಗ್ಲೇ ಬಂದು ಬಿಡ್ತಾರೆ, ಇಲ್ಲೇ ಮಾರ್ಕೆಟ್ಟ ಗೆ ಹೋಗಿದ್ದಾ ರೆ. 
ಅಲ್ಲಿವರೆಗೆ ನಾನೇನು ತಪಸ್ಸು ಮಾಡಬೇಕಾ ಗಿದಿಯೆೇ * ಏನೋ ಒಂದಿಷ್ಟು 
ನಿಮ್ಮ ಬಂಗಾರದ ಕೈಗಳಿಂದ. ಒಂದು ಲೋಟ ವೈನ್‌ ಸಾರಿ ಸಾರಿ, ಬ್ರ್ಯಿನ್‌ 
| ರಿಫ್ರಸಿಂಗ್‌ ಟಾನಿಕ್‌ ಕೊಟ್ಟರೆ ನಿಮ್ಮ ಹೆಸರು ಹೇಳಿಕೊಳ್ತಾ ಹೀರಿಬಿಡ್ತೀನಿ' 
ಎ:ದುನಕ್ಕ. ; 
ರತ್ನಳೂ ನಗ.ತ್ರಾ, ನೀವು ಎನು ಕೇಳಿದ್ರಿ ಅಂತ ನಂಗೆ ಅರ್ಥವಾಗಲಿಲ್ಲ. 
| ದಯನಿಟ್ಟ, ಬೇಗ ಹೇಳಿ ನನಗೆ ಕೆಲಸ ಇದೆ-ಎಂದಳು. | 

ಐನೊನ್‌ ಕಾಫಿ... ಕನಾಯ-ಈಗಲಾದರೂ ಆರ್ಥವಾಯಿತಾ ? "ಹೂಂ 
ಅರ್ಥವಾಯಿತು'-ಎಂದು ಹೇಳಿ ಅಲ್ಲಿಂದ ಅಡುಗೆ ಮನೆ ಕಡೆ ಹೋದ:ಸ. 
ಹೀಟರ್‌ ಎದ್ದು ಮಂಚದ ಬಳಿ ಹೋಗಿ, ನೀಣಾಳ ಜತೆ ಆಡಕೊಡಗಿದ. ಓ 
ಲಿಟಲ್‌ ಡಾರ್ಲಿ ಗ್‌, ನನ್ನ ಮುದ್ದು ಹೇರ್‌ಲಿಂಗ್‌' ನಿಮ್ಮಮ್ಮ ಕೊಡೋ 
ಕಾಫೀನ ನಾವಿಬ್ಬ ರೂ ಸೇರಿ ಹೀರೊ, ಓಕೆ. ಎಂದು ಅವಳನ್ನು ಹತ್ತಿರ 
ಎಳೆದು ಮುದ್ದಿಸಿದ. ನೀಟಂ"ನ ಮೀಸೆ ನೀಣಾಳ ಕೆನ್ನೆಗೆ ಇಟ್ಟಂತಾಗಿ ಕಿಲ 
ಕಿಲನಕ್ಕಳು. ಪುಟ್ಟ ಕೈಗಳನ್ನು ಅನನ ಮೀಸೆಯ ಮೇಲೆ ಆಡಿಸಿದಳು. 
ಎಸ್ಟು ಧೈರ್ಯ! ನನ್ನ ಮೀಸೆಗೆ ಕೈ ಹಾಕಿ ಕೆಣಕ್ತಿದೀಯಾ ಮರಿ ಸಿಂಹಿಣಿ'- 
ಜು ನಾಟಕದಲ್ಲಿನಂತೆ ಸಂಭಾಷಣೆ ಮಾಡಿ ಹೂಂಕರಿಸಿದ. 

ತುಂಬ ಚೆನ್ನಾಗಿದೆ ನಿಮ್ಮಾ ಟ....ಕಾಫಿ ತಗೊಳ್ಳಿ ಎಂದು ಅವಳು ಕ 
ಚಾಚಿ ಕೊಡುವಷ್ಟರಲ್ಲಿ ನೀಣಾಳ ಕೈ ತಗುಲ ಬಿಸಿ ಕಾಫಿ ಚೆಲ್ಲಿತು-ವೀಣಾಳ 
ಕಾಲಮೇಲೆ ಸ್ವಲ್ಪ ಬಿದ್ದುದಕ್ರೆ ಚಟ್ಟನೆ ಚೀರಿದಳು. ರತ್ಸ ಆತುರವಾಗಿ 
ಅವಳನ್ನು ಎತ್ತಿ ಕೊಳ್ಳು ವಷ್ಟರಲ್ಲಿ ನೀಟಂ"ನೂ ಬಗ್ಗಿದ. ಇಬ್ಬರ ಕೃಗಳೂ, 
ಭುಜಗಳೂ ತಾಕಿದವು. . ಇಬ್ಬರಲ್ಲೂ ವಿದ್ಯುತ್‌ ಹರಿಯಿತು, ಕಣ್ಣುಗಳು 
ಒಂದಾದುನು. ಪೀಟರ್‌ ಕ್ಷರಸಿ- ಒಎಂಸೇಫೋ ಹೇಳಿದ, ರತ್ನ ಸ್ವೀಕರಿಸಿದೆ 


ತಬ್ಬಿದ ಹೆಜ್ಜೆಗಳು | 67 


ನೆಂಬಂತೆ ಮುಗುಳ್ತಕ್ಕಳು. ಆ ಮುಗುಳ್ಳೆಗೆಯಲ್ಲಿ ರತ್ನ ತುಂಬಾ ಆಕರ್ಷಕ 
ವಾಗಿ ಕಂಡಳು. ಬ ಹಿಂಬಾಲಿಸಿದ. ರತ್ನ ಮಗಳಕಾಲಿಗೆ ಕಾಫಿ 
ಬಿದ್ದ ಜಾಗಕ್ಕೆ ಬರ್ನಾಲ್‌ ಹಚ್ಚಿ ದಳು. "ಹೇಗಿದೆ. ಮಗೂಗೆ'-ಎಂದು 
ಕೇಳುತಾ, i ಅವಳ ಪಕ್ಕಕ್ಕೆ ಚ ಮತೊಮ್ಮೆ ಅವಳೆ ಸ್ಪರ್ಷವನ್ನು 
ಪಡೆದ. ಒಳಗೇ ಖುಸಿ ಸಟ್ಟ. ಮಾರ್ಕೆಟ್ಟಿಗೆ ಹೋದ. ಶ್ರೀನಿವಾಸ ಬಂದ. 
ತ್ಯಕ್ಷನಾ ಗಿದ್ದ ಒಟರ್‌ನನ್ನು ಸೋಡಿ ಆಶ್ಟ್ರ ರು 

ವಾಯಿತು. ಇದೇನೋ ಈಗಲೇ ವಸಿ ಬಿಟ್ಟಿ ?” ಎದು. ಶ್ರೀನಿವಾಸ 
ಕೇಳಿದ್ದಕ್ಕೆ, "ಮರೆತು ಬಿಟ್ಟು, ಈಗಲೇ ಅಂತ ಬ ಬಿಟ್ಟಿ ಕಣೋ, ನೀನು 
ಹೋಗು ತು ಹೊರಟು ಹೋಗ್ಮೀಸಿ-ಎಂದ. 
ಖು ಛೆ! ! ನಿನ ನಗೆ ಹಾಗಂತ ಹೇಳಿಲ್ಲ. ಇರ್ಲಿ ಬಂದಿದ್ದಿ (ಯಾ,  ಹೇಗಿ 
ದ್ದ ರೂ ar ಇದ್ದುಬಿಟ್ಟು ಹೋಗು ಎಂದ. ರತ್ನಳ ಕಡೆ ತಿರುಗಿ, ರತ್ನ 
ಈ ಬಕಾಸುರನಿಗೂ ಸೇರಿಸಿ ಇಗೆ ಮಾಡು ಇಲ್ಲೇ "ಇವನು ಕವಳಕ್ಕೆರಾನೆ' 
ಎಂದ. ರತ್ತ ಆಗಲೆಂದು ತಲೆಯಾಡಿಸಿ, ವೀಣಾಳನ್ನು ಅವ ಬಳಿ ಬಿಟ್ಟು 
ಸ್ಪ್ಯಾನ ಮಾಡಿ ಬರುವುದಾಗಿ ಹೇಳಿ ಹೊರಟಳು. ವೀಣಾ ಅಳು ನಿಲ್ಲಿಸಿ ದ್ದ ಥು, 
ತಂದೆಯ ಹತ್ತಿರ ಕುಳಿತು ಆಡಕೊಡಗಿದಳು.. ಪೀಟರ್‌ ಹೇಳಿದ "ಲೋ 
ಸೀನು, ಬೋರ್‌ ಆಗುತ್ತೆ ಅಡುಗೆ ಆಗೋ ತನಕ ಏನ್ಮಾಡಬೇಕೋ ಒಂದಾಟ 
ಡೋಣ ಬಾ' ಎಂದ. “ಓ ನಾನೇನೋ ರೆಡಿ' ಎಂದ. 

ಆಟಕ್ಕೆ ಸಿದ್ಧವಾದರು. ಪೀಟರ್‌ನ ಜೇಬಿನಲ್ಲೇ ಇಸ್ಪೀಟ್‌ ಎಲೆಗಳ 
ವು. ಸರಸರ ಸಜ್ಜಾದರು. ನೋಡನೋಡುತ್ತಿದ್ದಂತೆ, ಇಬ್ಬರಲ್ಲೂ 
ಹುರ.ಪೇರಿತು. ಸ್ಪರ್ಧೆಯಿಂದ ಆಡಿದರು. ಶ್ರೀನಿವಾಸನದೇ ಪ್ರತಿ ಆಟದಲ್ಲೂ 
ಮ! ಪೀಟರ್‌ ಒಂದೊಂದಾಗಿ ಐವತ್ತು ರೂಪಾಯಿಗಳನ್ನು ಸೋತ, 


ರತ್ನಳ ಸ್ನಾನ ಮುಗಿದಿತ್ತು. ಜೀಗ ಅಡುಗೆಗೆ ಸಿದ್ಧ ಮಾಡಿದಳು, 
ಸಿಗಿಸಿ ಇಬ್ಬರೂ ಹರಬೆಗೆ ಇಳಿದಿದ್ದರು. ಫಂಡ್ಸ್‌ ಬಗೆ. i ಕೇದ: 
ಗ್ಗೆ ಮಾತಾಡಿದರು. ಸಿಲ್ಲ ಜೋಕ್ಸ್‌ ಹೇಳಿಕೊಂಡರು. ಕಟ್ಟದ್ದಾಗಿ 
ಬರೂ ನಕ್ಕರು. | 


08 ತಪ್ಪಿದ ಹೆಜ್ಜೆಗ 

ರತ್ಮಳಿಗೆ ಬೇಸರ ಬರತೊಡಗಿತು. ದರಿದ್ರದವರು ಬೆಳಿಗ್ಗೆನೇ ವಕ್ರಿ 
ಬಿಟ್ಟರು' ಎಂದುಕೊಂಡಳು, ೆ 

ಇದ್ದಕ್ಕಿದ್ದಂತೆ ಮಾತು ತನ್ನತ್ತ ತಿರುಗಿತ್ತು. "ಲೋ ಸೀನು, ನೀ; 
ನಿಜವಾಗಿಯೂ ಅದೃಷ್ಟವಂತ ಕಣೋ, ಎಂತಹ ಬ್ಯೂಬಫುಲ್‌' ವೈ 
ಸನದ ಎಂದು ಬೆನ್ನು ತಟ್ಟದೆ. ಶ್ರೀನಿವಾಸನಿಗೆ ಗರ್ವವೆನಿಸಿತ 

ಳೆ ಕಿನಿಗೂ ಬಿದ್ದು ಮುಖ್ಯ ಕೆಂಪಾಯಿತು. "ತನ್ನಲ್ಲಿ ಅಷ್ಟೊಂಃ 

As ? ಎಂದು ಪ್ರ ಶ್ರಿಸಿಕೊಂಡಳು. ಹೆಮ್ಮೆಯಿಂದ....ಹೌಃ 

ಅದಕ್ಕ ಇರಬೇಕು ಇವರೆಲ್ಲಾ ಹಿತನನ್ನು ನೋಡುವ ನೆಸದಲ್ಲಿ ಮ 
ಸುತ್ತಾ ಹೀಗೆ ಸಾಯೋದು ate FS 

ಆಡಿಗೆ ಮುಗಿಸಿ ಬೇಗ ಇವರನ್ನು ಊಟಕ್ಕೆ ಎನ್ಬಿಸಿದಳ.. "%ನ 
ಸಂಜೆಗೆಲ್ಲಾ ಸಿದ್ಧವಾಗಬೇಕು. . ಈ ಊಟದ ಕಾರ್ಯಕ ಮ ಮುಗಿದ 
ಅರ್ಧ ಕೆಲಸ ತೀರಿದ ಹಾಗೆ” ಎಂದುಕೊಂಡು A 

ಪೀಟರ್‌, ಸೀನು ಊಟಕ್ಕೆಂದು ಎದ್ದು ಕೈಕಾಲು ತೊಳೆಯ: 
ಹೋದರು. 


ಸಂಜೆಗೆ ಗೆಳೆಯರೆಲ್ಲಾ ಬಂದರು. ತಿಂಡಿ ಕಾಫಿ ಆಯಿತು. ಅವರಿ 
ನೀಣಾಗೆ ರತ್ನಾಗೆ ಉಡುಗೊರೆ ತಂದಿದ್ದರು. ರತ್ನ ಉಡುಗೊರೆ ಕೊ 
ಸಂದರ್ಭವೇನೂ ಇಲ್ಲದ್ದರಿಂದ ತನಗೆ ಬೇಡವೆಂದಳು. ಅವರೆಲ್ಲಾ ಬಲವ 
ಪಡಿಸಿದರು. ನೀವು ಸುಮ್ಮನೆ ಕಾರಣವಿಲ್ಲದೆ ಪಾರ್ಟಿಗೆ ಕಕಿದಿರುವಾ 
ನಾವು ಸುಮ್ಮ ನೆ ಪ್ರೀತಿಗೋಸ್ಕರ ಕೊಡೋದನ್ನು ನೀವ್ಯಾಕೆ ಜೇಡಾಂತೀ 
ತಗೊಳ್ಳಿ' ಎ-ದು ಒತ್ತಾಯಿಸಿದರು. ಶ್ರೀನಿನಾಸನೂ "ಪರವಾಗಿಲ್ಲ ತೆಗೆದಿ 
ರತ್ನ' ಎಲ್ಲಾ ನಮ್ಮವರು ತಾನೇ! ಎಂದ. ರತ್ನ ಏನೂ ಕೇಳದೆ ಅವುಗಳ 
ಕಿಸೆದಿರಿಸಿದಲೆ. 
ಎಲ್ಲಾ ಮುಗಿಯುನ ಹೊ ಗೆ ಏಳು ಗಂಟೆ ಆಗಿತ್ತು. ವೆ 
ಆನಕೆಲ್ಲಾ ಸೇರಿ ಒಂದೆಲೆಯಾಟ ಆಡಿದರು. ಶ್ರೀನಿವಾಸ ಮನೆಯ 
ಭಾಟಲಿಗಳನ್ನು ತಂದಿರಿಸಿದ್ದ.. ಗೆಳೆಯರಿಗೆ ಅದರ ಮೇಲೆ ಕಣ್ಣು, ಒ 


ತಪ್ಪಿದೆ ಹೆಜ್ಜೆಗಳು 69 


ಯಿಸಿ ಒಂದೊಂದು ಸೆಗ್‌ ಹಾಕಿದರು. ರತ್ನಳಿಗೆ ಈ ಕುಡಿತದ ನಾಸನೆ 
ಹೊಂದಿ ಹೋಗಿತ್ತು. ಶ್ರೀನಿವಾಸ ಸ್ವಲ್ಪ ಅಭ್ಯಾಸವೂ ಮಾಡಿಸಿದ್ದ. 
ಎಂದೋ ಒಪ್ಪಿ ಬಲವಂತಕ್ಕೆ ಸ್ವಲ್ಪ ಕುಡಿಯುತ್ತಿದ್ದಳು. ಈ ದಿನ 
ಶೀನಿವಾಸ ರತ [ಳನ್ನು ಕರೆದ. 'ಸ್ಟೇಹಿಕರೂ ಕಂಪೆನಿ ಕೊಡಬೇಕೆಂದು 
ವಂತ ಪಢಿಸಿದರು. : ಶ್ರೀನಿನಾಸನೂ ರತ್ನಳ ಕೈಹಿಡಿದು. ಎಳೆದು 
ಕೂರಿಸಿದ. | 

ಗೆಳೆಯರೆಲ್ಲಾ ಮುಗ್ಧ ರಾಗಿ: ನೋಡಿದರು. ತುಟಿಯ ರಂಗಿನಲ್ಲಿ, 
ಡಿದ ಹುಬ್ಬಿ ನಲ್ಲಿ ಹಚ್ಚಿದ "ಕಾಡಿಗೆಯನ್ಲಿ, ಹಣೆಯ ತಿಲಕದಲ್ಲಿ, ತೋಳಿ 
ದ ರವಿಕೆಯಲ್ಲಿ, ಗ ಆಕರ್ಷಕ ನೀಲಿ ಸೀರಿಯಲ್ಲಿ ಜೇನಕೆ 
ಮೆಂತೆ ಕಂಡಳು. ನೋಡಿದಷ್ಟೂ ನೋಡುತ್ತ ಲೇ. ಇದ್ದರು, ಎಡೆ ಎ3 
ರುಲ್ಲೂ ಚಿಮ್ಮು ನ ಸ್ನ ಹೀರಿ ಕು ಡಿಯುವಂತೆ ನೆಟ್ಟ ಕಣ್ಣು 
ಳಿಂದ ಹಂತ ಶ್ರ ಶ್ರೀನಿವಾಸ ಗೆಳೆಯರ ರೀತಿಯನ್ನು ಸ: ನಕ್ಕ. 
ಟ್ಟಿ ಗೆ ಅವರೆಲ್ಲಾ ಮ ಬಿಟ್ಟರು, "ಮಾಕ್ವೆ ಲೆಸ್‌ !' ಎಂದು. 

ರತ್ತ ಳಿಗೆ ಇದೆಲ್ಲಾ ನೆಪಿಗೆ ಬಂತು. ಅಬ ಬ್ಬ | ಎಷ್ಟು ಹೊಗಳಿದರು 
ಿವರು- ಎಂದುಕೊಂಡಳು. ಗೆಳೆಯರೊಂದಿಗೆ eS ಇರಲು 
ೇನಿವಾಸನೇ ಸ್ರೋತ್ಸಾಹಿಸುತ್ತಿದ್ದ. ಮೊದಲಿಗೆ ಹಿಂಜರಿದರೂ ನಂತರ ರತ್ನೆಳು 
ಯಾಗಿ ಅವಹೌಂದಿಗೆ ನರ್ಕಿಸುತ್ತಿ ದ್ದೆ ಳು... ಇದು ಅವಳಿಗೆ ಅನುಕೂಲವೇ 
ಲ ಏನಾದರೊಂದು ತರ ತಂದೇ ತರುತ್ತಿದ್ದರು. ಸೀರೆ, 
ಡವೆ ಶೇಖರವಾಗ ತೊಡಗಿದವು. ಅವುಗಳ ಹಿನ್ನೆ ಟೆಯ ದುರುದ್ದೆ ೇಶ ಅಷ್ಟಾಗಿ 
ತ್ನೆಳಿಗೆ ತಿಳಿಯುತ್ತಿರಲಿಲ್ಲ. ಶ್ರೀನಿವಾಸನಿಗೆ ಟಟ ಸಂಬಳೆ ಬಯಸ 
a ಗೆಳೆಯರಿಂದ ಹಣ ಪಡೆಯುತ್ತಿದ್ದ. ಅವರು ರತ್ತಳಿಗಾಗಿ ಶ್ರೀನಿವಾಸನಿಗೆ 
ಹಾಯ ಮಾಡುತ್ತಿದ್ದರು. ಶಿ (ನಿವಾಸನ ದೈಷ್ಟಿ ಯಲ್ಲಿ ಅವರೆಲ್ಲಾ ತುಂಬಾ 
ಳೈಯವರು. ಅದಕ್ಕಾ? ಯೇ ಹೆಂಡತಿಯ ಜೊತೆಗಿನ ಅನರ ಸಲುಗೆಗೆ 
ಡ್ತಿ ಹೇಳುತ್ತಿರಲಿಲ್ಲ. ಅದರ ಪರಿಣಾಮದ ಕಲ್ಪನೆ ಅವನಿಗಿಲ್ಲನಾಯಿತು. 

ರತ್ನೆಳ ಮನಸ್ಸೂ ಬದಲಾಯಿಸಿತು. ಶ್ರೀನಿವಾಸನ ಬಗ್ಗೆ ಅಸಡ್ಡೆ 
ಖಡಿಕು. ತನ್ನಿಂದಲೇ ಹಣ ಕೇಳುತ್ತಿದ್ದ ಶ್ರೀನಿವಾಸನ ಬಗ್ಗೆ ಅಸಹ್ಯ 
ಫಿಸಿತು. ಒಡನೆ ವಸ್ತುಗಳನ್ನೂ ಗಿರವಿಯಿ ಟ್ಟು 'ಹಣ ತಂದು ಜೂಜಿಗೋ, 


70 ತನ್ಪಿದ ಹೆಜ್ಜೆಗೆ 


ಕುಡಿತಕ್ಟೋ ಸುರಿದು ಬರುತ್ತಿದ್ದ. ಅನನ ಮುಂದೆ ಗೆಳೆಯರೇ ವಾಸಿ 
ಎನಿಸಿತು. ಇತ್ತೀಚೆಗೆ ಶ್ರೀನಿವಾಸನ ನಡತೆಯೂ ಕ್ರೂರವಾಗಿತ್ತು. ಕುಡಿತಕ 
ಹಣ ಸಿಕ್ಕದಾದಾಗ ಸಿಟ್ಟಿನಿಂದ ರತ್ನಳನ್ನು ಹೊಡೆಯಲು ಆರಂಭಿಸಿದ್ದ. ರ 
ಪ್ರತಿಭಟಿಸಿದಳು. ಬೈದಳು, ಮೋಸಗಾರ, ವಂಚಕ-ಎಂದು ಬಾಯಿ; 
ಬಂದಂತೆ ಬೈದು, ಅಂದು ಬಾಯಿ ಕೀಟಿ ತೀರಿಸಿಕೊಂಡಳು. : : 
ದಿನ ದಿನಕ್ಕೆ ವಿರಸ ಹೆಚ್ಚಾಯಿತು. ಶ್ರೀನಿವಾಸನನ್ನು ನಿರ್ಲಕ್ಷ 
ಅವನ ಗೆಳೆಯರ ತೊತಿಗೆ ಸೆ ಟೈ ಯಾಗಿ ತಿರುಗಾಡಿದಳು. ಅವಕೊಡನೆ ತಿರ 
ಗಾಡುವುದರ ಲಾಭ HER ಎಂಗಳ. ಅವಳೆ ಸ್ನೇಹಕ್ಕಾಗಿ ಹಾತೊರೆಯ 
ತ್ತಿದ್ದ ಅವರೂ ಅವಳ ಸಲುಗೆಯ ಉಪಯೋಗ ಪಡೆದರು. 
ಅಕ್ಕ ಪಕ್ಕದವರಿಗೆ ಅನುಮಾನವಾಯಿಶು. ಇವಳೆ ಸೋಕಿಗೆ, ತಿರ 
ಗಾಟಿಕ್ಸೆ ಹಣದ ಕೊರತೆ ಬರಲಿಲ್ಲ. ಶ್ರೀನಿವಾಸ ಅವಳೆ ದರಬಾರನ್ನು, ಹದು 
ಮಾರಿದ ರೀತಿಯನ್ನು ನೋಡಿದ, ಆದರೆ ಅಸಹಾಯಕತೆಯಲ್ಲಿದ್ದ. ಅವನಿ? 
ಅವಳನ್ನು ಬೈದು ಹೇಳುವ ಧೈರ್ಯವಿರಲಿಲ್ಲ. ಬದಲಾಗಿ ಅವಳ ಮಃ 
ಒಲಿಸಿಕೊಂಡರೆ ಒಳ್ಳೆ ಯದೆಂದು ಯೋಚಿಸಿದ. ರತ್ನಳಿಗೆ ಕೂಡಲೇ ಸೋಲು 
ಮನಸ್ಸಾಗಲಿಲ್ಲ. ಆದರೆ ಮದುವೆಯಾದವಳೆ ಸ್ವಚ್ಚ ೦ದ ರೀತಿಯನ್ನು 
ಯಾವ ಗಂಡನು ತಾನೇ ಸಹಿಸಿಯಾನು, ಜನ ಅವನನ್ನು “ಇಟ್ಟ ಕಿ ಆಡಿಕೊಳ್ಳ 
ಬಹುದು ಎಂದು ದುರಾಲೋಚನೆಯ ದೂರಾಲೋಚನೆ ಸ: it 
ಮಾತಿಗೆ ಬಿದ್ದಂತೆ ನಟಿಸಿದಳು. ಶ್ರೀನಿವಾಸನಿಗೂ ಅಸ್ಟೇ ಬೇಕಾಗಿತ್ತು 
ಮೆನೆ € ಅವರಿಬ್ಬ ರಿಗೆ ರಾತ್ರಿಯ ವಿಶ್ರಾಂತಿಗೆ ಮಾತ್ರವೇ ಅವಶ್ಯಕವಾಗಿತ್ತು. 
ಬ ರಸೆ ಸ್ವೇಟ್ಸೈಯ ಬದುಕಿನಲ್ಲಿ ವೀಣಾ ಬೇಡದ ವಸ್ತುವಾಗಿದ್ದಳು. ವಿಧಿ 
ಲೆ” ಅವಳನ್ನು ಸಹಿಸಿಕೊಳ್ಳ ಬೇಕಾಗಿತ್ತು. 
ನೀಟರ್‌ನ ಜೊತೆಗೆ ನಂದಿಗೆ ಹೊರಬಾಗ ಶಿ ಶ್ರೀನಿವಾಸನೇ ಮುಂದಿ ನಿಂತು 
ಅವರಿಬ್ಬ ರನ್ನೂ ಕಳಿಸಿಕೊಟ್ಟ. ವೀಣಾ ಶಿ 2! ಸನ ಜತೆಗೇ ಉಳಿದಳು. 
ಶಾಯಿ ಯೊಂದಿಗೆ ತಾನೂ ಬರುತೆ ತೇನೆಂದು ಹಟ ಮಾಡಲಿಲ್ಲ. ರತ್ನ ವೀಣಾಳ 
ಕೆನ್ಸೆ ಚವುಟ ಹೋಗಿ ಬ್ಲಾ ಮರಿ? ನೀನು ಅಪ್ಪನ ಜೊತೆ ಜಾಣ ಮಗುವ 


ಸಂತೆ ಇರ್ರಿಯಾ ? ಎಂದು ಕೇಳಿದ ಕ್ಕ, ವೀಣಾ ಎ ವನ್ನು ಗಂಟು ಹಾಕಿ 


ತಬ್ಬಿದ ಹೆಜ್ಜೆಗಳು 7] 


ಕೊಂಡು ಸುಮ್ಮನೆ ನಿಂತಳೇ ಹೊರತಾಗಿ ಏನನ್ನೂ ಹೇಳಲಿಲ್ಲ. ಶ್ರೀನಿವಾಸನಿಗೆ 
ಮತ್ತು ನೀಣಾಗೆ ಕೃಬೀಸಿ ಹೋಗಿಬರುತಶ್ತೇನೆಂದು ಹೇಳಿ ಹೊರಟಳು. 


ಜೊ ¥ ಜು & 


ಶ್ರೀನಿವಾಸನ ಕುಡಿತ ಹೆಚ್ಚಾ ಯಿಶು. ಹೊತ್ತಲ್ಲದ ಹೊತ್ತಲ್ಲಿಯೂ 
ಕುಡಿದು ಬರುತ್ತಿದ್ದ. ರತ್ನ ಅದನ್ನು ವಿರೋಧಿಸುತ್ತಿದ್ದಳು. ದಿನ ನಿತ್ಯ 
ಏನೋ ಒಂದು ಕಾಂಣಕ್ಕಾಗಿ ಕಚ್ಚಾಟ: ಜೆಪ್ಪು ಕಣ್ಣುಗಳಿಂದ ನೋಡ: 
ತ್ರಿದ್ದ ನೀಣಾಳ ಪುಟ್ಟ ಮನಸ್ಸಿನಲ್ಲಿ £ ಅಸ ಸ ಅನ್ನುನ ವಿಚಾರವಾಗಿ ಕೋಲಹಲಳ 
ಆ ಮುಗ್ಧ ಬುದ್ಧಿ ಗೆ ನ ಅರ್ಥವಾಗ: 3 ಲಿಲ್ಲ. 
| ಒಂದು ರಾತ್ರಿ ಶ್ರೀನಿವಾಸ ಒಂದೂವರೆ ಗಂಟಿಗೆ ಬಂ a ಡಬಡಬ 
ಬಾಗಿಲು ತಟ್ಟಿದ. ಎ ರತ್ನಳಿಗೆ ಹೊಂದಿಕೊಂಡಂತೆ ಮಲಗಿದ್ದಳು. ಆ 
ಬಡಿತೆದ ಸದ್ದಿಗೆ ಬೆಚ್ಚಿಬಿದ್ದು "ಅಮ್ಮ?-ಎಂದು ಕಿರುಚಿಕೊಂಡಳು. ನೈಟ್‌ 
ಗೌನ್‌ ಹಾಕಿಕೊಂಡು ಮಲಗಿದ್ದ ರತ್ನ ಎದ್ದು "ಯಾರದು' ಎಂದು ಗದ್ದರಿಸಿ 
ಬಾಗಿಲು ಶೆಗೆದಳು. ಶ್ರೀನಿವಾಸ ದಿಢೀರ್‌ ಎಂದು ಬಿದ್ದ. ಅವನ ಹಿಂಜೆ 
ಇನ್ನೊಂದು ವ್ಯಕ್ತಿಯಿದ್ದ. ತೂರಾಡುತ್ತಲೇ ಹೇಳಿದ-ರತ್ಸೆ ಡಾರ್ಲಿಂಗ್‌ 
ಇವರು ನನ್ನ ಫ್ರೆಂಡ್‌ ಸೋಮಣ್ಣ ತುಂಬಾ ಶ್ರೀಮಂತರು ಈ ದಿನ ಸಿಕ್ಕಿದರು 
ಮನೆಗೆ ಬಾ ಎ:ದು ಕರ್ಕೊಂಡು ಬಡೆ. ತುಂಬಾ ಒಳ್ಳೇವ್ರು ಡಾರ್ಲಿಂಗ್‌, 
ನಿನ್ನ್ನ ಹೆಂಡತಿಯನ್ನು ಪರಿಚಯ ಮಾಡಿಸೊಲ್ರೇನೋ ಅಂತ ಕೇಳಿದ. 
ಅದಕ್ಕೆ ಈಗಲೇ -ಬಾ ಅಂತ ಕತ್ಕೊಂಡು ಬಂದೆ. ಬಾ ಕೂತ್ಕೋ, ಸ್ವಲ್ಪ 
ಮಾತಾಡಿಸು-ಎಂದು ಅಲ್ಲಿಯೇ ಕ:ರ್ಚಿಯಲ್ಲಿ ಕುಸಿದ. 
ರತ್ನಳ ಕಣ್ಣುಗಳು ಕೆಂಪಾಗ ತೊಡಗಿದವು. ಕಟಕಟನೆ ಹಲ್ಲು ಕಡಿದು 
ಮಗೇನು ತಲೆಯ ಜಿಯಾ ? ಹೊತ್ತಲ್ಲದ ಹೊತ್ತಲ್ಲಿ ಕಂಡಕಂಡನರನ್ನೆಲ್ಲ 
ರೆಶಂದು ನಂಗೆ ಅವಮಾನ ಮಾಡ್ತಿ ರಾ? ಮೆ 1 ಬುದ್ದಿ ಇಲ್ಲಾಂದ್ರೆ 
ರೋ ನಿಮ್ಮ ಗೆಳೆಯರಿಗೂ ಬದ್ದಿ ಇಕೋಡು ಜೇಡನೇ ಸ್ನೇಹಿತರ ಹೆಂಡ 
ಯ ಪರಿಚಯ ಮಾಡಿಸ್ಕೊಳ್ಳೊ ಕೆ ಬೇಕೆ ಹೊತ್ತಲ್ಲಡಿ ಇಂಥಾ ಅಸರಾತ್ರಿನಾ 
ರೋದು? ನೋಡಿದ್ರೆ ಟ್ಟ 'ಎನಂಜ್ಕೋತಾರೆ, 


3 4/0, | ' ತೆಪ್ಪಿ ದ ಹೆಜ್ಜೆಗಳು 


ಕುಡಿತದ ಅಮಲಿನಿಂದ ಮೈಮರೆತಿದ್ದ ಶ್ರೀನಿವಾಸ ಜಗ್ಗಂತ. ಎದ್ದ. 
ಒಮ್ಮೆಲೆ ಅಮಲು ಮಾತಿನಿಂದ ಇಳಿದುಹೋಯಿತು. ರತ್ತ ಳನ್ನು ಕತ್ತ ರಿಸ 
ಬಿಡುವಂತೆ ಎದ್ದು, ಕೆನ್ನೆಗೆ ಛಳೀರೆಂದು ಒಂದು ಏಟು ಕೊಟ್ಟ. "ಬಾಯ್ಮುಚ್ಚು 
ನಾಯಿ' ನಾನು ' ಕರತಂದವುನ್ನ ಹೀಗಾ ಅವಮಾನ ಮಾಡೋದು? ನಿನಗೆ 
ಇಷ್ಟವಾದರೆ ಊರವರ ಜೊತೆಗೆಲ್ಲಾ ಅಲೀತಿಯೇನೊ ? ನನ್ನ ಫ್ರೆಂಡ್‌ 
ನೀಟರ್‌ ನಿನಗೆ ಜೇಕಾದ, ವೇಣು "ಬೇಕಾದ, ನಾಣಿ ಬೇಕಾದ, ಇವನು 
` ಮಾತ್ರ ಜೇಡ ಯಾಕೆ? | 

ತ್ನ ಳಿಗೆ ಏನು ಹೇಳಬೇಕೆಂದು ಹೊಳೆಯಿಲಿಲ್ಲ. ಆದರೆ ಒಂದೆರಡು 
ಕ್ಷಣಗಳ ನಂತರ. "ಗಂಡಸಾದ ಥಿನಗೆ ಸಾಕುವ ಯೋಗ್ಯತೆ ಇಲ್ಲೆ, ಕಂಡವರ 
ಕಡೆಗೆ ಹೆಂಡ್ತೀನ ಕಳ್ಳಿ, ಹೆಂಡಕ್ಕೆ, ಜೂಜಿಗೆ ಸೊಳಿಗೇಂತ ಹೆಂಡಿ, 
ಕೊಡೋ ದುಡ್ಡ ತಿನ್ನೋ ನೀನೊಬ್ಬ ಹುಳುನಿಗಿಂತ ಕಡೆ. ನೀನೊಂದು 
ಕೀಟ್ಕ ಸುಖವಾಗಿದ್ದ ನನ್ನನ್ನ ಎಗರಿಸಿಕೊಂಡು ಬಂದು, ಇಲ್ಲಿ ಸಾಯೋ 
ಹಾಗೆ ಮಾಡ್ತಿರೋ ನೀನು ದೊಡ್ಡದಾಗಿ ಮಾತಾಡ್ತೀಯ ?'__ ಎಂದಳು. 

ಹೆಂಡತಿಯ ಏಕವಚನ ಸಂಬೋಧನೆ ಅವನನ್ನು ಸಿಟ್ಟ ಗೆಬ್ಬಿ ಸಿತು. 

ಬಾಯು ಚ್ಚು ಹಾಳುಮುಂಡೆ, ಊರಲ್ಲಿ ನಿನ್ನ ಸಹ ಗೊತ್ತಿರ 
ಲಿಶ್ಲೇ? ಬಾಯಿಸಬಟ್ಟಿ ಬಣ್ಣಗೇಡು, ನೀನೊಂದು ಬಣ್ಣದ ಚಿಟ್ಟೆ. ನಿನ್ನ ಹ 
ಸುಖಕ್ಕೆ ಯಾರನ್ನು ಸೆ ಮುಳುಸಿಸ್ತಿ... ಹೆಚ್ಚು ಮಾತಾಡಿದರೆ 
ಸ ಸ್ಪೇನೆ? ಎಂದು ಹೆದರಿಸಿದ. 

ಪ್ರ ಗಲಾಟೆಗೆ ಎದ್ದ ವೀಣಾ ಹೆದರಿದ ಜೆಕ್ಕಿ ನಂತೆ ರತ್ನ ಲ ಹಿಂದೆ ಮರೆ 
ಯಾಗಿ ನಿಂತಳು. ಬಜಿ ಈ ಇಬ್ಬ ರ ನಡುವ ಹೊತ್ತಿ ಜು ಯುದ್ಧ ಕೈ 


ಹೆದರಿ, ನೋಡೀಮ್ಮ , ಶ್ರೀವಾಸನನೇನೂ ತಪ್ಪಿಲ್ಲ. ನಾನೇ "ಬರ್ರೀ 
ಎಂದೆ. ದಯವಿಟ್ಟು ಜಗಳ ಮಾಡಬೇಡಿ, ನೀವು ಬೇಡಾಂದ್ರೆ ಹೊರಟು 


ಹೋಗ್ತೀಥಿ,'--ಎಂದು, ಶ್ರೀನಿವಾಸ ಬಾ ಹೋಗೋಣ?--ಎಂದ. 
ಸಟ ಆ ವ್ಯಕ್ತಿ ಕರೆದದ್ದಕ್ಕೆ ಪೆಚ್ಚಾದ. ಆ ವ್ಯಕ್ತಿಯಿಂದ 
ಶ್ರೀನಿವಾಸ ಇನ್ನೂರು ರೂಪಾಯಿ ತೆಗೆದುಕೊಂಡಿದ್ದ. "ಅಶ್ವಮೇಧ? 
ಯಾಗದಲ್ಲಿ ನೂರೈವತ್ತು ರೂಪಾಯಿಗಳನ್ನು ಸೋತು, ಐನತ್ತಕ್ಕೆ ಚೆನ್ನಾಗಿ 
ಕಂಠಪೂರ್ತಿ ಬರಿಬಿಟ್ಟಿ ದ್ದ. ಇನ್ನು ಅನನು ಹಣಕ್ಕೆ ಗಲಾಟಿ ಮಾಡಿಯಾ 


ತದ ಹೆಜ್ಜೆಗಳು 73 


ನೆಂದು ಮೆಲ್ಲಗೆ ಒಳ್ಳೆಯ ಮಾತಾಡಿ, ತನ್ನ ಮನೆಗೆ ಕರೆತಂದಿದ್ದ. ತನ್ನ 
ಹೆಂಡತಿಯ ಪರಿಚಯ  ಮಾಡಿಕೊಡಿಸುತ್ತೇನೆಂದು ಅರ್ಥಗರ್ಭಿತವಾಗಿ 
ಹೇಳಿದ್ದ. ರತ್ನ ತೀರಾ ಸೋಸಿಯಲ್ಲಾಗಿ ಇರುತ್ತಾಳಾದ ಕಾರಣದಿಂದ ಆತನ 
ಪರಿಚಯ ಮಾಡಿಸಿದರೆ ಹಣದ ವಿಷಯ ಮರೆತು ಬಿಡುತ್ತಾನೆಂದು ಲೆಕ್ಕಾ 
ಚಾರ ಹಾಕಿದ್ದ. ಒಟ್ಟಿನಲ್ಲಿ ಅನನ ಲೆಕ್ಕಾಚಾರನೆಲ್ಲ ತಲೆಕೆಳಗಾಯ್ತು. ಆ 
ವ್ಯಕ್ತಿ ಕರೆದಾಗ ತೆಪ್ಪಗೆ ಎದ್ದು ನಡೆದ ಹೋಗುತ್ತಾ ರತ್ನಳತ್ತ ಕಣ್ಣು 
ರುಚಿ ನೋಡಿದ. 

ರತ್ನ ಫಿಟ್ಟುಸಿರುಬಿಟ್ಟಳು. ಅವರ ಹಿಂಜೆಯೇ ಹೋಗಿ ಬಾಗಿಲು 
ಹಾಕಿಡಳು. ಹುಸ ತ ೦ ಚಿನನ್ಲಿ ಕಂಬನಿಯ ಮುತ್ತುಗಳಿದ್ದವು. 
ರತ್ನಳಿಗೆ ಏನೆನಿಸಿತೋ, ನೀಣಾಳನ್ನು ಎಳೆದು ರಭಸವಾಗಿ ಅಪ್ಪಿಕೊಂಡಳು. 
ವೀಣಾಳಿಗೆ ಅವಳ ರೀತಿಯೇ ಚಿತ ಶ್ರವೆನಿಸಿತು. ಬಿಗಿಯಾಗಿ ಅವಳನ್ನನ್ಪಿ 
ಕೊಂಡೇ ಹಾಸಿಗೆಯ ಮೇಲೆ ಮೈಜಾಚಿದಳು. ಈ. ಘಟನೆಯಿಂದ ನಿಜ್ಜೆ 
ಹಾರಿ ಹೋಗಿತ್ತು. ಎಷ್ಟು ಪ್ರಯತ್ನಿಸಿದರೂ ರೆಪ್ಟೆಗೆ ರೆಪ್ಪೆ ಹತ್ತಲಿಲ್ಲ. 
ದೀಪವಾರಿಸುವ ಮನಸ್ಸೂ "ಆರಿಲ್ಲ. ಯೋಚನೆಯಲ್ಲಿಯೇ "ರಾತ್ರಿಯೆಲ್ಲಾ 
ಕಳೆದುಹೋಗಿತ್ತು. ಇನ್ನೂ ಹಾಸಿಗೆಯಲ್ಲೇ ಬಿದ್ದುಕೊಂಡಿದ್ದ ರತ್ತ 

ಲಿನವಳು ಬಂದದ್ದರಿಂದ ಮನಸ್ಸಿಲ್ಲದ ಮನಸ್ಸಿಂದ ಎದ್ದಳು. | | 

ಹಾಲು ತೆಗೆದು ಅಡಿಗೆ ಮನೆಗೆ ಹೋಗುತ್ತಿದ್ದಂತೆ ಶ್ರೀನಿವಾಸ ಸದ್ದು 
ಮಾಡದೆ ಜಿಕ್ಕಿನಂತೆ ಬಂದ. ಅವನಲ್ಲೀಗ ಸಿಟ್ಟು ಉಳಿದಿರಲಿಲ್ಲ. ರಾತ್ರಿಯ 
ಘಟನೆಯನ್ನು ಮರೆತಿದ್ದಂತೆ ಅನಿಸಿತು. ವೀಣಾಳ ಪುಟ್ಟ ಎದೆಯಲ್ಲಿ, ರತ್ನಳ 
ತಲೆಯಲ್ಲಿ ಮಾತ್ರ ಅದು ಆಳವಾಗಿ ಉಳಿದುಹೋಯಿತು. 

ಶ್ರೀನಿವಾಸ ಬಂದದ್ದು ರತ್ನಳಿಗೆ ತಿಳಿಯಿತಾದರೂ ಅವನನ್ನೇನೂ 
ಮಾತನಾಡಿಸಲಿಲ್ಲ. ಅವನ ಪಾಡಿಗೆ ಅವನು, ತನ್ನ ಕೆಲಸಗಳನ್ನು ಮುಗಿಸಿ 
ಕೊಂಡು ಹೇಳದೆ ಕೇಳದೆ ಹೊರಟು ಹೋದ. ಇನ್ನೂ ಗಂಟಿ ಎಂಟು pe 
ಆಗಿರಲಿಲ್ಲ. ಸಶಿ ಅ ಮಾಡೋಣವೆಂದು ಡೆಬ್ಬಗಳನ್ನು ತ 
ಕಾಡಿದಳು. ಎಲ್ಲವೂ ಖಾಲಿ. ಕೈಯಲ್ಲಿ ಕಾಸೂ ಇರಲಿಲ್ಲ. ಶಿ ಬ 
ಕೇಳಿದರೂ ಒಂದೇ ಬಿಟ್ಟರೂ ಒಂದೆ ! 


14 ತಬ್ಬಿದೆ ಹೆಜ್ಜೆ ಗಳೆ 
ಬೀಟಿರ್‌, ನೇಣು, ನಾಣಿ ಯಾರೂ ಬಂದರೂ ಸಲುಗೆಯಿಂದ ಕೇಳ 
ಬಹುದಾಗಿತ್ತು-ಆದರೆ ಇತ್ತೀಚೆಗೆ ಅನರು ಬರುವುದೂ ಅಪರೂಪವಾಗಿ 
ಹೋಗಿದೆ. . ಏೀಟರ್‌ಗೆ ರೂರ್‌ಕೆಲಾದಲ್ಲಿ ಕೆಲಸ ಸಿಕ್ಕಿದೆ. ವೇಣುವಿಗೆ 
ಮದುವೆ ನಿಶ್ಚಯವಾಗಿದೆ. ನಾಣಿ ಮಾತ್ರ ಯಾವಾಗಲಾದರೊಮ್ಮೆ ಬಂದು 
ಹೋಗುತ್ತಿದ್ದ. 

ಬೀಟರ್‌ಗೆ ಈಗೀಗ ರತ್ನಳಲ್ಲಿ ಜೀಸರ. ಹೋದಾಗಲೆಲ್ಲಾ ಏಿನಾದರೂ 
ಅವಳ ಕೋರಿಕೆ ಇದ್ದೇ ಇರುತ್ತದೆ. ಹೋಗುವುದೇ ಬೇಡನೆಂದು ಎಷ್ಟು 
ಬಾರಿ ನಿರ್ಧರಿಸಿದರೂ: ಅವಳ ಆ ನಗೆ, ಕಣ್ಣಿನ ಮಿಂಚು ಅಯಸ್ಕಾಂತದಂತೆ 
ಸೆಳೆದು ಬಿಡುತ್ತಿತ್ತು. ಆದರೆ ಈಗ ನಟರ" ಕೇರಳದಲ್ಲಿಕೋ ಕಂಡೆ ತಾಯಿ 
ಗಳನ್ನು ನೋಡಿ ಬರೋಣವೆಂದು ಹೊರಟಿದ್ದ. ರತ್ನಳಿಗೆ ಹೋಗುವಾಗ 
ಹೇಳಿಯೂ ಇರಲಿಲ್ಲ-ಆತುರದಲ್ಲಿ ಇದ್ದಿ ರಜೇಕೆಂದು ರತ್ತ ಅಸಮಾನಧಾನ 
ವನ್ನು ಅದುಮಿಟ್ಟು ಕೊಂಡಿದ್ದಳು. 

ವೇಣುವಿನ ಬಂಧುಗಳು ರತ್ನಳ ಮನೆಯ ಎದುರುಸಾಲಿನಲ್ಲಿ ಒಂದು 
ಮನೆಯಲ್ಲಿದ್ದರು. ವೇಣು ಸಡೇ ಸಡೇ ಪಜೀ ಆ ಮನೆಗೆ ಬರುತ್ತಿ ದ್ದ ದನ್ನು 
ಅವರು ಗಮನಿಸಿದ್ದರಲ್ಲಹೆ ಒಂದೆರಡು ಬಾರಿ, ತೀರಾ ಹತ್ತಿರದ ಸಂಬಂಧಿ 
ಯಾದ್ದರಿಂದ ಅವನನ್ನು ಮಾತೂ ಆಡಿಸಿದ್ದರು. | 

ವೇಣುವಿನ ಕಂಡೆಯನು ಕಂಡಾಗ ಅವನ ಬಂಧುವೊಬ್ಬ ರು ರತ್ನಳ 
ಶ್ರೀನಿನಾಸರ ನಿಚಾರವಾಗಿ ಏನೆಲ್ಲಾ ಹೇಳಿದರು. 

ನೋಡಿ ಶ್ರೀಪತಿರಾಯರೇ, ವಯಸ್ಸಿಗೆ ಬಂದ ಹುಡುಗ ಕೆಲಸ 
ಕಾರ್ಯ ಬಿಟ್ಟು ಇಂಥವರ ಮನೆ ಸುತ್ತುತ್ತಾ ಇತ್ತೆ, ಇಂಥವ್ರ ಸಹವಾಸ 
ಮಾಡಿದಕಿ ಒಳ್ಳೆ "ದಾಗೊಲ್ಲ. ನಾವು FY ? ಯವರಾದ್ರೂ ಸುಮ್ಮನೆ ಕೆಟ್ಟ 
ಹೆಸರು ತಗೋಜೇಕಾಗುತ್ತಿ, ಅದೇನು ಗಂಡ ಹೆಂಡಿರೋ ನಂಗಂತೂ ಎ 
ವಾಗೊಲ್ಲ. ದಿನಕ್ಕೆ ಹತ್ತು ಜನ ಗಂಡಸರು ಬರ್ಮಿರ್ಕಾರೆ ಮನೆಗೆ. ಆ ಮನೆ 
ಹೆಂಗ್ಸು ಲಂಗು ಲಗಾಮಿಲ್ಲದ, ನಾಚಿಕೆ, ಹೇಚಿಕೆಯಿಲ್ಲದೆ ತೀರಾ ಸ್ವೇಲ್ಲೆ 
ಯಾಗಿ ನಡ್ಯೋತ್ತಾಳೆ. ಮದ.ವೆಯಾದವ್ಳಾದ್ರೆ ಹೀಗೆ ಕಂಡವರ ಜೊತೇ 
ಲೆಲ್ಲಾ ಅಲೀತಾಳೇನು? ನೀನೇ ಹೇಳಿ? ನಿಮ್ಮ ಮಗನ್ನ ನಾನು ಹತ್ತು 


ಭಾರಿ ನೋಡ್ತಿರ್ತೀನಿ ತಿಂಗಳಲ್ಲಿ. ಸ್ವಲ್ಪ ಬುದ್ಧಿ ಹೇಳಿ. ಕಟ್ಟ ಜನ, ಕೆಟ್ಟ 


ತಪ್ಪಿದ ಹೆಜ್ಜೆಗಳು 71 


ಸಹವಾಸ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆಯಾದ್ರೆ ಯಾರು ಜವಾಬ್ದಾ 
ರರು ! ಎಂದು ಸ್ವಲ್ಪ ಮಸಾಲೆ ಹಚ್ಚಿ. ರಸವತಾಗಿ ಹೇಳಿದ. | 

ಶ್ರಿ ಜಾಾಯಯೆ ಚಾ ವ್ಯವಹಾರ ತಿಳಿದಿರಲಿಲ್ಲ. ಇತ್ತೀಚೆಗೆ 
. ಅಂಗ್ಲಿ ಗೇ ಬರ್ತಾ ಇರ್ಲಿಲ್ಲ. ಹಣ ಸಾಕಷ್ಟು ಇತ್ತು. ಇವನೆಷ್ಟು ತೆಗೆದು 
ಕೊಳ್ತಾ ಇದ್ದಾ ನೊ ದು ಗೊತ್ತಾಗ್ತಾ "ರಲಿ. ತಿನ್ನೋದು, ಅಲೆ 
ಯೋದು, ಅಸ್ಟೇ ಗೊತ್ತಿತ್ತು. ಎಲ್ಲಿಗೆ ಹೋಗ್ತಾನೆ ಅನ್ನೋದು ಮಾತ್ರ 
ಗೊತ್ತಿರಲಿಲ್ಲ. ಈಗ ಅವರ ಬಂಧುಗಳು ಹೇಳಿದ ಮೇಲೆ ಶ್ರೀಸತಿರಾಯರಿಗೆ 
ವೇಣುವಿನ ಮೇಲೆ ಅನುಮಾನವಾಯಿತು. ಮನೆಯಲ್ಲಿ], ನಯಸ್ಸಿ ಗೆ ಬಂದಿರೋ 
ಗಂಡುಮಗ ಜವಾಬ್ದಾ ರಿ ಹೊತ್ತಿ ಕೋದು ಬಿಟ್ಟು ಹೀಗೆಲ್ಲಾ “ಕಟ್ಟ ವರ ಸಹ 
ವಾಸ ಮಾಡ್ತಿರೋದು. ತಿಳಿದಾಗ "ಮಗನ ಬಗ್ಗೆ ಜೇಸರನಾಯಿತು. ಇದೆಲ್ಲಕ್ಕೂ 
ತಾಯಿಯ ಮುದ್ದು ತನನೇ ಕಾರಣವೆಂದುಕೊಂಡರು. 

ನೇಣು ಚಿಕ್ಕವ, ದೊಡ್ಡವ ರಾಘವ. ಅವನು ಮದುವೆಯಾಗಿ ಬೇಕೆ 
ಸಂಸಾರ ಹೂಡಿದ್ದ. ಇದ್ದವನೀಗ ಮನೆಗೆ ನೇಣುವೇ ಹಿರಿಯ. ಅಂಥಾದ್ದ 
ರಲ್ಲಿ ಇವನು ಹೀಗಾದರೆ ಹೇಗೆಂದು ಆಲೋಚಿಸಿದರು. | 
| ಮದುವೆ ಮಾಡಿದರೆ ಸ ಸ್ವಲ್ಪ )) ಜವಾಬ್ದಾರಿ ಬಂದೀತೆಂದು ಒಂದು 
ಒಳ್ಳೆ ಯ ಸಂಬಂಧ ನೋಡಿ ಮದುವೆ ನಿಶ್ಚಯಿಸಿದರು. ಜೊತೆಗೆ 
ನೇಣುವಿಗೆ ಆ ಮನೆ ಕಡೆ ಹೋಗಬಾರದೆಂದು ನಿನೂ ರವಾಗಿ ನುಡಿದಾಗ 
ವೇಣುವಿಗೆ, ಅಸ್ಪ್ರನಿಗೆ ಈ ನಿಚಾರ ತಿಳಿದದ್ದಾದರೂ ಹೇಗೆ ? ಎಂಬ ಆಲೋ 
ಚನೆ ಬಂದರೂ, . ನಂತರ ತಮ್ಮ ಸಂಬಂಧಿಗಳಾರೋ ಹೇಳಿರಬೇಕೆಂದು 
ಹೊಳೆಯಿತು. "ಅಪ್ಪನನ್ನು ಪ್ರತಿಭಟಿಸುವ ಉದ್ದ ಟತೆನ, ಎದೆಗಾರಿಕೆ 
ಮಾತ್ರ ವೇಣುನಿನಲ್ಲಿ ಇಲ್ಲದಿದ್ದು ಡೇ ಒಳ್ಳೆ ಯ ಗುಣವಾಗಿತ್ತು. 

ತಾಯಿಗೂ ವಿಷಯ ತಿಳಿದು ನೇಣುವಿನಲ್ಲಿ ಅತ್ತು "ಕೇಳಿಕೊಂಡರು: 
ವೇಣುವಿಗೆ ಇವರೆಲ್ಲಾ ಇಷ್ಟು ಸಣ್ಣ ವಿಷಯವನ್ನು, ರಾದ್ದಾಂತ ಮಾಡುತ್ತಿ ದ್ದಾ 
ರಲ್ಲ- ಎನಿಸಿದರೂ ತಾಯಿಯ ಕಂಬನಿಗೆ ಕರಗಿ ಸುಮ್ಮನಾದ. ಸಂಪೂರ್ಣ 
ವಾಗಿ ರತ್ಮಳೊಂದಿಗೆ ಸಂಬಂಧ ಕಡಿದುಕೊಳ್ಳೆಲೂ ಇಸ್ವನಿಲ್ಲವಾಗಿ ಎಂದೋ 
ಒಮ್ಮೆಹೋಗಿ ಬರುತ್ತಿ ದ್ದ. ಆಗೆಲ್ಲಾ ರತ್ತೆಳು ಅಳುನಿನಿಂದಲೇ ವೇಣುವನ್ನು 


16 ತಬ್ಬಿದ ಹೆಜ್ಜೆಗಳು 


ಸಂಪೂರ್ಣವಾಗಿ ರತ್ತ ಳೊಂದಿಗೆ ಸಂಬಂಧ ಕಡಿದುಕೊಳ್ಳಲೂ ಇಷ್ಟವಿಲ್ಲವಾಗಿ 
ಎಂದೋ ಒಮ್ಮೆ ಹೋಗಿ ಬರುತ್ತಿದ್ದ. ಆಗೆಲ್ಲಾ ರತ್ನಳು ಅಳುವಿನಿಂದಲೇ 


ವೇಣುವನ್ನು ಮನೆಗೆ ಸರಿಯಾಗಿ "ಬರುತ್ತ ಲನೆಂದು ಅಗ ಗನ ತನ್ನ 
ಮೇಲಿನ ಆಸಕ್ತಿ ಕಡಿಮೆಯಾಗಿರಚೇಕೆಂದು ಸಿಟು ಗೊಂಡಳು. 
ವೇಣು ಸಮಾಧಾನ ಮಾಡಿ ಹೇಗೋ ತಪ್ಪಿಸಿಕೊಂಡು ಮೆಲ್ಲಗೆ ಅಲ್ಲಿಂದ 


ಜಾರುತ್ತಿದ್ದ. ಮದುವೆ. ಹತ್ತಿರ ಬರುತ್ತಿದ್ದಂತೆ ವೇಣುವಿನ ಬರುವಿಕೆ 


ಕಡಿಮೆಯಾಗುತ್ತಾ, ಕೊನೆಗೆ ನಿಂತೇ ಹೋಯಿತೆ, 
ನಾರಾಯಣ ಬಂದರೂ ಪ್ರಯೋಜನವಿಲ್ಲ. ಅವನಿಗೇ ಬದುಕುವುದು 


ಕಷ್ಟ ವಾಗಿರುವಾಗ ರಶ್ಶಳ ಕಷ್ಟ ನನ್ನು ಪರಿಹರಿಸುವುದು, ಅವಳ ಬಯಕೆ 
ಸೂಕೈಿಸುವುದು ಸಾಧ್ಯವೇ ಇರಲಿಲ್ಲ ಅವನು ಆಗಾಗ ಬರುತ್ತಿದ್ದರೂ 
ರತ್ನಳಿಗೆ ಅವನಲ್ಲಿ ಅಷ್ಟೇನೂ ಆಸಕ್ತಿ ಉಳಿಯಲಿಲ್ಲ. | 
w ಜೇ ತೇ | | sk 
ಶ್ರೀನಿವಾಸನಿಗೆ ಕೆಲಸ ಹೋಯಿತು. ಜೊತೆಗೆ ಪೋಲಿಸರು ಅವನನ್ನು 
ಸ್ಟೇಷನ್ನಿಗೆ ಎಳೆದೊಯ್ದರು. ಟಕೇಟು ಮಾರಾಟದಿಂದ ಬಂದ ಐದು ನೂರು 
ರೂಪಾಯಿಗಳನ್ನು ಮ್ಯಾನೇಜರನಿಗೆ ಕೊಡುವುದಕ್ಕೆ ಬದಲಾಗಿ ಕಬಳಿಸಿ, ಹಣ 


ಕಳುವಾಯಿತೆಂದು ಸುಳ್ಳು ಹೇಳಿದ. ಹೆದರಿಸಿ ಹ್‌ ಶಿ ಶ್ರೀನಿವಾಸ ಹಣ 


ಕೊಡದೆ ಹೋದಾಗ ಮ್ಯಾನೇಜರ್‌ ಅವನನ್ನು ಪೋಲಿಸಿಗೆ ಒಪ್ಪಿ ಸಿದ. 
ಇವರ ವ್ಯವಹಾರಗಳಿಂದ ಜಿಸತ್ತ ಮನೆಯ ಮಾಲಿಕಕರು, ಇಂತಹ 


ಜನ: ಸಂಸಾರಸ್ಸರ ಜೊತೆಗಿದ್ದರೆ ಕೇಡಿಂದು ಭಾವಿಸಿ, ಕೂಡಲೇ ಮನೆ ಖಾಲಿ 
ಮಾಡಬೇಕೆಂದು ಹೇಳಿದ. ರತ್ನಳಿಗೆ ದಿಕ್ಕು ತೋಚದಂತಾಯಿತು." ಯಾರ 
ಕಾಲು ಹಿಡಿಯುವುದೆಂದು ಚಿಂತಿಸಿದಳು. ಅವಳ ತಾತ್ಕಾಲಿಕ ಗೆಳೆಯರಾರೂ 
ಅವಳ ಸಹಾಯಕ್ಕೆ ಬರಲಿಲ್ಲ. ಶ್ರೀನಿವಾಸನ ಮ್ಯಾನೇಜರನ್ನೇ ಕಾಲು: 
ಹಡಿಯುವುದೆಂದು ನಿಶ್ಚಯಿಸಿ, ಆತನ ಮನೆಯ ವಿಳಾಸವನ್ನು ಹುಡುಕಿ 
ಕೊಂಡು ಹೋದಳು, ಅದೃಷ್ಟಕ್ಕೆ ಆತ ಮನೆಯಲ್ಲೇ ಇದ್ದ. ರತ್ನ ಅವನ 
ಮುಂದೆ ತೀರಾ ವಿನೀತನಾಗಿ ಶ್ರೀನಿವಾಸ ಸನನ್ನು ಬಿಡಿಸ ಸಜೇಕೆಂದು ಯಾಚಿಸಿ 
ದಳು. ಮ್ಯಾನೇಜರು ರತ್ತಳ ದೈನ್ಯತೆಗೆ ಕರಗಿದ. ಅವಳಿಗೆ ಭರವಸೆ 
ಕೊಟ್ಟು ಕಳುಹಿಸಿದ ಮಾರನೆಯ ದಿನನೇ ಶ್ರೀನಿವಾಸ ಪೋಲೀಸ್‌ ಠಾಣೆ 
ಯಿಂದ ಹಿಂದಿರುಗಿದ. ರತ್ನಳ ಮುಂದೆ ಅವನಿಗೆ: ತೀರಾ ನಾಚಿಕೆಯೆನಿಸಿತು 


ತಪ್ಪಿದ ಹೆಜ್ಜೆಗಳು | 7 


“ಸಣ್ಣವನಂತೆ ಅವಳೆ. ಮುಂದೆ ಕಾಣುವಂತಾಯಿತಲ್ಲ'-ಎಂದು ಚಿಂತಿಸಿದ. 
ಅವಳ ಮನಸ್ಸಿನ ಈ ಭಾವನೆ ಹೋಗಬೇಕು, ಎಂದು ಆಲೋಚಿಸಿ "ರತ್ನ 
ಖಂಡಿತ ನಾನು ಕಳ್ಳತನ ಮಾಡಲಿಲ್ಲ. ಜೇಬಿನಲ್ಲಿಟ್ಟು ಕೊಂಡಿದ್ದೆ. ಅದು 
ಹೇಗೋ ಕಳುವಾಯಿತು'- ಎಂದು ತಿಳಿಸಿ ಹೇಳಲು ಪ್ರಯತ್ನಿಸಿದ. 

"ನಾನು ನಿಮ್ಮನ್ನು ಕಳ್ಳ ಎಂದು ಕರೆಯಲಿಲ್ಲವಲ್ಲ ? ನಿಮಗ್ಯಾಕೆ ಆ 
ಸಂಶಯ. ಅಂತೂ ಬಿಡಿಸಿ ಔನಾಕು ಬಂದರಲ್ಲ ಅದೇ ಪುಣ್ಯ' -ಎಂದಳು. 

ನನ್ನ ನು ಹೇಗೆ: ಬಿಟ್ಟ ರೊ ನನಗೇ ತಿಳಿಯದು. ಆ PN ಮ್ಯಾನೇ 
ಜರರು ನಿಜ ತಿಳಿದು ನನ್ನ ಸ ಬಿಡಿಸಿದ್ರು '.ಎಂದ ಗರ್ವದಿಂದ. 

ಹೌದೌದು, ಕಾಲಿಗೆ ಬಿದ್ದು ಕೇಳಿದ್ದಕ್ಕೆ ಬಿಡಲಿಲ್ಲ. ' ನೀವು ಮಹಾ 
ಸಾಚ, ಸತ್ಯಹರಿಶ್ಚಂದ್ರ ನ ವಂಶ ದನರೂಂತ ' ಬಟ್ಟ ಟ್ವರು, ಹೌದಲ್ಲ?- ಆ 
ಧ್ವನಿಯಲ್ಲಿ ಲ್ಲಿ ಅಣಕನಿತು.. 

- ರತ್ನಳಿಗೆ ಇತ್ತಿಚೆಗೆ ತೀರಾ ಜೇಸರವೆನಿಸಿತ್ತು. ತೌರಿಗೆ ಹೋಗಿ 

ಬರೋಣವೆನಿಸಿತು. : ತಾಯಿಯನ್ನು ನೋಡಿಯೂ ತುಂಬಾ ದಿನಗಳಾಗಿತ್ತು. 
ಒಂದೆರಡು. ದಿವಸ ಇದ್ದು ಬರೋಣವೆಂದು ಯೋಚಿಸಿ ಶ್ರೀನಿವಾಸನಿಗೆ 
ಹೇಳಿದಳು. | | 
ಶ್ರೀನಿವಾಸ ಪ್ರತಿ ಹೇಳಲಿಲ್ಲ. ಒಂದು ವಿಧದಲ್ಲಿ ಇದು ಒಳ್ಳೆಯಯಜದೇ 
ಎನಿಸಿತು. ಹೇಗಿದ್ದರೂ ಕೆಲಸ ಹೋಗಿದೆ. ಜೀವನ ನಡೆಸುವುದೂ ಕಷ್ಟ 
ವಾಗಿದೆ... ಅವಳು ಹೋದರೆ, ಬರುವಷ್ಟು ಹೊತ್ತಿಗೆ ಯಾವುದಾದ್ರೂ ಕಲ್ಪ 
ಸಿಕ್ಕೀತು ಎಂದು ಲೆಕ್ಕಾಚಃರ ಹಾಕಿದ. 

ರತ್ತ್ನ ನೀಣಾಳೊಂದಿಗೆ ತೌರಿಗೆ ಹೋದಳು. ಶ್ರೀನಿವಾಸ ಪ್ರತಿನಿತ್ಯ 
ಕೆಲಸಕ್ಕಾಗಿ ಅಲೆದಾಡಿದ. ಗೆಳೆಯರೊಂದಿಬ್ಬ ರು ಮತ್ತೆ 3 ಶ್ರೀನಿವಾಸ ಸಫ ಸಾವ 
ಬಂದರು. ' ಜೊಕೆಗೆ ಅನನ ದೂರದ ಸಂಬಂಧಿಯೊಬ್ಬ "ಕ್ಕಿ ದ. ತಂದೆಯ 
ಕಡೆ ನೆಂಟ ದೂರದ ಸಂಬಂಧದಲ್ಲಿ ಶ್ರೀನಿವಾಸ ಅವನಿಗೆ ಅಣ್ಣ ನಾಗುತ್ತಾ ನೆ. 

ಹೋಟೆಲೊಂದರಲ್ಲಿ ಕಾಫಿ ಕುಡಿಯುತ್ತಿದ್ದ ಶ್ರೀನಿವಾಸನ ಕಣ್ಣಿಗೆ 
ಅವನು ಬಿದ್ದ, ಕೂಡಲೇ ಹಲ್ಲು ಕೆಸಿಯುತ್ತಾ ಶ್ರೀನಿವಾಸ, ಏನೋ ವಾಸು 
ಇಲ್ಲಿ ? ಬೆಂಗಳೂರಿಗೆ ಯಾನಾಗ ಬಂಜೆ ?- ಎಂದು ಕೇಳಿದ, ವಾಸುನಿಗೆ 


ಶ್ರೀನಿವಾಸನನ್ನು ನೋಡಿ. ಸುಮಾರು ವರ್ಷಗಳಾಗಿದ್ದವು. ಕೂಡಲೆ 


18 ತಪ್ಪಿದ ಹೆಜ್ಜೆ ಗಳು 
ಪರಿಚಯ ಹತ್ತಲಿಲ್ಲ. ಆ ಮೇಲೆ ಅವನಿಗೆ ಗುರುತು ಹತ್ತಿತ್ತು. ಓಹ್‌ 
ಸೀನಣ್ಣ ಜೆನ್ನಾಗಿದ್ದೀರಾ ! ನನಗೆ ಇಲ್ಲೇ ಕೆಲ್ಸ ಆಯ್ತು ಅದಕ್ಕೆ ಇಲ್ಲೇ 
ಇದೆ ನೆ ಎಂದ. 

ಚಿಕ್ಕಮ್ಮ , ಚಿಕ್ಕಪ್ಪ, ನಿನ್ನ ತಮ್ಮಂದಿರು ಎಲ್ಲಾ ಚೆನ್ನಾಗಿದ್ದಾರಾ ? 
ಅವರೂ ನಿನ್ನ ಜೊತೇನೇ ಬಂದು ಬಿಟ್ರಾ ಹೇಗೆ?' -ಎಂದು ವಿಚಾರಿಸಿದ. 

ಇಲ್ಲಣ್ಣ ನಾನು ಮಾತ್ರ, ಇಲ್ಲೇ ರಾಜಾಜಿನಗರದ ನಾಲ್ಕನೇ ಬ್ಲಾಕಿನಲ್ಲಿ 
ಒಂದು ಮನೆ ತಗೊಂಡಿದ್ದೀನಿ. ಪ್ರಸ್ತುತ ಇಲ್ಲೇ ಇದ್ದೀನಿ-ಒಬ್ಬನೇ. 
ಅಪ್ಪನಿಗೆ ವಿಸರೀತ ಖಾಯಿಲೆ. ಅವರನ್ನು ಇಲ್ಲಿಗೆ ತರೋದು ಸಾಧ್ಯವಿಲ್ಲ. 
ಅಮ್ಮನಿಗೂ ಮೊದಲೇ ಈ ಊರಿಗೆ ಬರೋದೇ ಇಷ್ಟವಿಲ್ಲ. ಇನ್ನೊಂದಾರು 
ತಿಂಗಳಿಗೆ ಗೋಪಿನೂ ಇಲ್ಲಿಗೆ ಬಂದು ನಂಜೊತೆ ಇರ್ತಾನೆ. ಅವನಿಗೂ ಇಲ್ಲೇ 
ಕಲ್ಪ ಆಗೋ ಹಾಗಿದೆ, ನಮ್ಮ ಸೋದರ ಮಾವನೇ ಕೊಡಿಸ್ತೀನೀಂತ 
ಪ್ರಾವಿ:ಸ ಮಾಡಿದ್ದಾರೆ. ಅಂದಹಾಗೆ ನೀನೆಲ್ಲಿ ಕಲ್ಪ ಮಾಡ್ತಿದ್ದೀರಿ ?- 
ಎಂದು ಕೇಳಿದೆ. | | 

ಶ್ರೀನಿವಾಸ ನಿಟ್ಟುಸಿರು ಬಿಟ್ಟು ಎಲ್ಲೂ ಇಲ್ಲ ಇದೋ ಬೆಳಗಿನಿಂದ 
ಕಲಸಕ್ಟೇಂತಲೆಃ ಅಲೆದಾಡ್ತಿದ್ದೀನಿ. ಏನೂ ಪ್ರಯೋಜನವಾಗಲಿಲ್ಲ. 
 ನಿಮ್ಮತ್ತಿಗೇನೂ ಊರಲ್ಲಿಲ್ಲ. ತೌರಿಗೆ ಹೋಗಿದ್ದಾರೆ-ಎಂದ. 

ಶ್ರೀನಿವಾಸನ ಕಷ್ಟ ಕೇಳಿ ವಾಸುವಿನ ಮನಸ್ಸು ಕರಗಿತು. ಮನಸ್ಸಿ 
ನಲ್ಲೇ ಪೇಚಾಡಿದ. ಕೆಲಸ ಕೊಡಿಸುವುದು ತನ್ನ ಕೈಯಲ್ಲಿ ಸಾಧ್ಯನಿದ್ದಿದ್ದ ದ್ದರೆ 
-ಎಂದು ಯೋಚಿಸಿದ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ. ಅಷ್ಟ ರಲ್ಲಿ 
ಬೇರರ್‌ ಬಿಲ್ಲನ್ನು ತಂದು ಕೊಟ್ಟ, ವಾಸುವೇ ಎರಡು ಬಿಲ್ಲುಗಳಿಗೂ "ಹಣಿ 
ಸಲ್ಲಿಸಿ ಎದ್ದ. 

ತುಜಾ ಸಂತೋಷವಾಯ್ತು ವ್ರ) ಯಾವಾಗಲಾದರೂ ಮನೆ ಕಡೆ ಬನ್ಸಿ' 
-ಎಂದು ಮನೆಯ. ವಿಳಾಸವನ್ನು ಬರೆದು ಕೊಟ್ಟ. ಶ್ರೀನಿವಾಸ ಆ ಚೀ 
ಯನ್ನು ತೆಗೆದುಕೊಳ್ಳುತ್ತಾ ' ನೀನೂ ಬಾ 4 ನಿಮ್ಮತ್ತಿಗೆ ಬರುತ್ತಲೇ 
ನಿನ್ನನ್ನು ಕರೀತೀನಿ. ತಪ್ಪದೇ ಬರಬೇಕು. ಆಗಾಗ ಬಂದು ಹೋಗ್ತಿ ದ್ದ 
ರೇನೀ. ತಿಳಿಯೋದು ?,,,,ಬರ್ತ್ರೀತಾನೇ' ಎಂದ. ಖಂಡಿತ ಬರ್ರೀಫಿ. 
| ಆಫ್ಟಿಗೆಗೆ ನಮಸ್ಥಾರ ಕೇಳಿ, ನಾನಂತೂ ಅನರನ್ನು ನೋಡಿಯೇ ಇಲ್ಲ ಈ 


ತಪ್ಪಿದ ಹೆಜ್ಜೆಗಳು ' 79 
ಸಲ ಅವಕಾಶ. ಸಿಕ್ಕಾಗ ಮಾತ್ರ ತಪ್ಪಿಸಿಕೂಳ್ಳಲ್ಲ-ಎಂನು ಹೇಳುತ್ತಾ 
ಇಬ್ಬರೂ ಬೇಕೆ ಬೇರೆ ದಾರಿ ಹಿಡಿದರು. 
ಶ್ರೀನಿವಾಸನಿಗೆ ಮನೆಗೆ ಹೋಗುವ ಮನಸ್ಸಾಗಲಿಲ್ಲ. ರತ್ತಳೂ 
ಮನೆಯಲ್ಲಿರಲಿಲ್ಲ.. ಮಾಡುವುದಕ್ಕೆ ಏನೂ ತೋಚದೆ ಲಾಲ್‌ ಬಾಗ್‌ನತ್ತ 
ನಡೆದ. ಮಧ್ಯಾಹ್ನದ ಹೊತ್ತು ಅಲ್ಲಿಗೆ ಹೋಗಿ ಮಾಡುವುದೇನೂ ಇರಲಿಲ್ಲ- 
ಆದರೂ ಹೋದ. ಬೇಸಿಗೆ ಕಾಲವಾದ್ದರಿಂದ ಅಲ್ಲಿನ : ಮರಗಿಡವೊಂದ 
ರಲ್ಲಿಯೂ ಹಸಿರು. ಕಾಣುವುದು ಅಪರೂಪವಾಗಿತ್ತು. ತರಗೆಲೆಯನ್ನು ತಲೆ 
ತುಂಬಾ ಮುಡಿದ, ಮರಗಿಡಗಳು ಗಾಳಿ ಬೀಸಿದರೆ. ಸರಸರ ತರಗೆಲೆಯನ್ನು 
ಊದುರಿಸುತ್ತಿತ್ತು. ಅಲ್ಲೊಂದು ಇಲ್ಲೊಂದು ಗತವೈ ಭವದ | ಸ್ಮೃತಿಯನ್ನು 
ಮಾತ ಹಸಿಯಾಗಿ. ಉಳಿಸಿಕೊಂಡು ಅವುಗಳ ಮೆಲುಕನ್ನೇ ಆಹಾರವಾಗಿಸಿ 
ಕೊಂಡು ಬದುಕೆನಿಂತ ಅಸ್ಥಿ ಸಂ ಜರದಂತೆ ಕಂಡವು ಮರಗಳು. 
ವಿಸರೀತ ಬಿಸಿಲ್ಕು ತಣ್ಣನೆಯ ನೆರಳನ್ನು ಹುಡುಕಿಕೊಂಡು. ಹೊರಟ 
ಶ್ರೀನಿವಾಸನಿಗೆ ತೀರಾ : ಒಳಭಾಗಕ್ಕೆ ಬಂದಾಗ ಒಂದು ಜಾಗ ಸಿಕ್ಕಿತು. 
ಬಿಸಿಲನ್ನು ನುಂಗಿಕೊಂಡು ಹೇಗೋ ತನ್ನ ಹಸುರನ್ನು ಉಳಿಸಿಕೊಂಡ 
ಒಂದಷ್ಟು: ಸಾಲುಮರಗಳ ಕೆಳಗೆ ಕಲ್ಲುಬೆಂಚನ ಮೇಲೆ ಕುಳಿತ. ಕಣ್ಣು 
ಎಳೆದಂತಾಯಿತು. ಮೆಲ್ಲಗೆ ಬೆಂಚಿನ ಮೇಲೆಯೇ ಮೈಚಾಚಿದ. ಕೂಡಲೇ 
ಕನಸುಗಳು ಅವನನ್ನು ಪೂರ್ತಿ ಮರೆಸಿಬಿಟ್ಟವು. ದೊಡ್ಡೆ ಕೆಲಸ, ಕೈತುಂಬಾ 
ಸಂಬಳ,ರಾಣಿಯಂತೆ ರತ್ನ ಪಕ್ಕದಲ್ಲಿದ್ದಾಳೆ.ವೀಣಾ ಪುಟ್ಟ ಯುನರಾಣಿಯಂತೆ 
ಅಲಂಕರಿಸಿಕೊಂಡಿದ್ದಾಳೆ. ಅದು ಮರೆಯಾಯಿತು. ಮತ್ತೊಂದು ದೊಡ್ಡ 
ಬಂಗಲೆ, ಕೈತುಂಬಾ ಆಳುಕಾಳು. ತಾನು ಅನರ ಮೇಲೆಲ್ಲಾ ಅಧಿಕಾರ 
ಚಲಾಯಿಸುತ್ತಿದ್ದಾನೆ. ದೊಡ್ಡ ವ್ಯಕ್ತಿಗಳೆಲ್ಲಾ ತನ್ಸ ಗೆಳೆಯರು. ಮೇಜಿನ . 
ಸುತ್ತ. ಗೆಳೆಯರ ಗುಂಪು. ಅವರೊಂದಿಗೆ ಎಲೆಯಾಟದಲ್ಲಿ ತಾನು ಮೈ 
ಮಕಿತಿದ್ದಾನೆ. . ಕಂಠ ಶೂರ್ತಿ ಕುಡಿದರೂ, ದಿನಗಟ್ಟಲೇ ಆಡಿದರೂ ತನ್ನನ್ನು 
ನ್ರಶ್ಲಿಸುವವರಿಲ್ಲ. ತಾನು ಹೊರಟರೆ ದಾರಿಯುದ್ದಕ್ಕೂ ' ತನಗೆ ಸಲಾಮು 
ಡೆಯುವವರೆ ! ಅದನ್ನು ನೋಡಿದಾಗ : ತನ್ನಲ್ಲೇ ನಕ್ಕ. ಮರದ. 
ಲಿದ್ದ ಹಕ್ಕೆಯ ಹಿಕ್ಕೆ ತಣ್ಣಗೆ ಅನನ ಮೇಲೆ ಬಿದ್ದು ಎಚ್ಚರವಾಯಿತು. 


$0 ತಬ್ಬದ ಹೆಜ್ಜೆಗಳ 
ಕೈನೋಡಿಕೊಂಡ. ಗಡಿಯಾರವಿಲ್ಲದ್ದು ನೆನಪಾಯಿತು. ಹದಿನೈದು ದಿನಗ 
ಹಿಂಜಿ ಕುದುರೆ ರೇಸಿನಲ್ಲಿ ಸೋತು ಬಂದಿದ್ದ. ಹಣ ಕೊಡಲಾಗದೆ ಕೈಗಡಿಯಾ। 
ಸುಲಿದು ಕೊಟ್ಟು ಬಿಟ್ಟಿದ್ದ. ಎದ್ದು ಮೆಲ್ಲನೆ ಮನೆಯ ಕಡೆ ಹೆಜ್ಜೆ ಹಾರದ 
ಹೊಟ್ಟೆ ಮತ್ತೆ ಚುರುಗುಟ್ಟ ಲಾರಂಭಿಸಿತ್ತು , `ಮನೆ ತಲುಪಿದ ಕೂಡೇ 
ಒಂದಿಷ್ಟು ಅನ್ನ ಜೀಯಿಸಿಕೊಂಡು ತಿನ್ನಬೇಕೆಂದುಕೊಂಡ. ಆದರೆ ಅಕ್ಕೆ 
ಡಬ್ಬ ಖಾಲಿಯಾಗಿತ್ತು. ಒಂದೆರಡು ಲೋಟ ತಣ್ಣೀರು ಕುಡಿದು ತಣ್ಣ। 
ಮಲಗಿಕೊಂಡ ನಿದ್ದೆ ಹತ್ತಲಲ್ಲ. ಲಾಲ್‌ಬಾಗ್‌ನಲ್ಲಿ ಜೆನ್ನಾಗಿ ನಿದ್ದೆ 
ಮಾಡಿದ್ದ. ರತ್ನಳ ನೆನಪು ಬಂತು. ಅವಳಿದ್ದರೆ ಒಂದೆರಡು ಕಾಸಾದರಃ 

ಸಿಗುತ್ತಿತ್ತು. ಸಿಗರೇಟು ಸೇದುವ ಆಸೆಯಾಯಿತು. ಆದರೆ ಜೇಬು ಖಾಲಿ 
ಎದ್ದು ಮನೆಯಲ್ಲೆಲ್ಲಾ ತಡಕಾಡಿದ. ಡಬ್ಬಗಳಲ್ಲ ಶೋಧಿಸಿದ. ಸಾಸುನ 
ಡಬ್ಬದಲ್ಲಿ ಒಂದೆಂಬಾಣೆ ಸಿಕ್ಕಿತು. ಸದ್ಯಕ್ಕೆ ಅಷ್ಟೇ ಸಾಕೆನಿಸಿತು. ಸಿಗರೇಟ 
ಕೊಂಡು ತರಚೀಕು. ಮನೆಯ ಹೊರಗೆ ಬಂದ. ಯಾರಾದರೂ ಹುಡುಗರ. 
ಸಿಕ್ಕಾರೇನೋ ಎಂದು ನೋಡಿದೆ. ಒಂದಿಬ್ಬರು ಹುಡುಗರು ಗೋಲಿ ಆತ 
ತ್ತಿದ್ದರು. ಅವರನ್ನು ಒಂದೆರಡು ಸಿಗರೇಟು ತರಲು ಹೇಳಿದ. “ಹಾಗೆ 
ನೀವು ಇಬ್ಬರೂ ಒಂದೊಂದು ಜಾಕಲೆಟ್‌ ತೊಗೊಳ್ಳಿ '_ ಎಂದು ಹೇಳಿದಾ 
ಲಂತೂ ಆ ಇಬ್ಬರು ಹುಡುಗರೂ ಖುಹಿಯಿಂದ ಓಡಿದರು, 

ಸಿಗರೇಟು ಕುಡಿಯುತ್ತಾ ಗುಂಗುರು ಗುಂಗುರಾಗಿ ಹೊಗೆ ಬಿಡುತಾ 

ಶ್ರೀನಿವಾಸ ಯೋಚನೆಗಿಳಿದ. ರತ್ನಳಿಲ್ಲದ್ದು ಜೀಸರವೆನಿಸಿತು. ಹೊರಗಿನವ 

ಏನಿದ್ದರೂ ಇಷ್ಟೊಂದು ಖುಸಿ ಕೊಡಲಾರರು. ಅನ್ಯಾಯವಾಗಿ ಅವಳನ 
ಚೈಜೆ-- ಎಂದುಕೊಂಡ. ರತ್ನಳಿಗೆ ಬೇಗ ಬರುವಂತೆ ಪತ್ರ ಬರೆಯಬೇ 
ಎಂದುಕೊಂಡ. ಕೂಡಲೇ ಎದ್ದು ಹಾಳೆಯೊಂದನ್ನು ಹುಡುಕಿ ತಂ 

ಸರಸರ ಒಂದೆರಡು ಸಾಲು ಗೀಚಿ ಮಡಚಿ ಜೇಬಿನಲ್ಲಿಟ್ಟು ಕೊಂಡ. ಸದ್ಯ 

ಹೊರಗೆ ಹೋಗುವಂತಿರಲಿಲ್ಲ. ಆತುರವಾಗಿ ಪತ್ರ ಬರೆದರೂ ಅದನ 
ಅಂಚೆಗೆ ಹಾಕಲು ಹೋಗಲಿಲ್ಲ. ನಾಳೆ ಜೆಳಗ್ಗೆ ಹಾಕಿದರಾಯಿತು-ಎಂ 
ಕೊಂಡ. 


ತಪ್ಪಿದ ಹೆಜ್ಜೆಗಳು 81 
| ಶ್ರೀನಿವಾಸನ ಪತ್ರ ತಲುಏಿಡ್ಲೇ ತಡ ರತ್ನ ಓಡೋಡಿ ಬಂದಳು. 

ಗಂಡನ ನೀರಿನ ೩ ತಿಯಂದೇನೂ “ಬರಲಿಲ್ಲ. ಅವಳಿಗೆ ಹಳ್ಳಿಯ ಬದುಕು 
ಜೀಸರ ಬರಿಸಿತ್ತು. - ಜೊತೆಗೆ ಎಲ್ಲಿಯಾದರೂ ಹೊರಗೆ ಹೋದರೆ ಸಾಕು, 
ಎಲ್ಲರು ದುರುಗುಟ್ಟ ಇವಳತ್ತ ನೋಡುವವರೇ ! ಅವರ ಆ ಚುಚ್ಚು 
ಗಣು ಗಳನ್ನು ಸಿಡಿಸಿ ಆಗಲಿಲ್ಲ. 

`ತಾಯಿಯೇನೋ ಬಲನಂತ ಮಾಡಿದಳು ಇನ್ನೊಂಡೆರಡು ದಿನನಿರು 
ವಂತೆ  ಜಲಜಳ ಒತ್ತಾಯವೂ. ಇತ್ತು. ರತ್ನಳ ರೂಪ ಅವಳಲ್ಲಿ ಅಸೂಯೆ 
ಮೂಡಿಸಿತ್ತು. ಆದರೂ ಅವಳಿಗೂ ಸ್ನೇಹಿತರಿಲ್ಲದ ಬೇಸರ, ಇವಳನ್ನು 
ಇನ್ನಷ್ಟು ದಿನ ಉಳಿಯುವಂತೆ ಕೇಳಿಕೊಳ್ಳು ವ ಹಾಗೆ ಮಾಡಿತ್ತು. 

ಕತ್ತ ಮಾತ್ರ ‘ಯಾರ ಪಾ ರ್ಥನೆಯನ್ನೂ ವಸಿ ಸ್ರಿಸಲಿಲ್ಲ ನೆಟ್ಟಿಗೆ 
ಹೊರಟು ಬಂದ: ಜಟ್ಟ ಳು. ಶ್ರೀನಿವಾಸ ಸೆನಿಗೆ ತುಂಬಾ ಹಡಿಚಾಯಿತು. 
ತನ್ರ್ನ ಮಾತಿಗೆ ಚಿರೆಕೊಟ್ಟು ಬಂದಿದ್ದಾಳೆಂದೇ ಭಾನಿಸಿದ. . ಉಲ್ಲಾಸ 
ದಿಂದಲೇ ಒಂದೆರಡು £3 ಕಳೆದರು. ಶ್ರೀನಿವಾಸ, ವಾಸುವಿನ. ಬಗ್ಗೆ 
ಹೇಳಿದ. ರತ್ನಳಿಗೂ ಶ್ರೀನಿವಾಸನ ವಿವರಣೆಯಿಂದ, ವಾಸುವನ್ನು ನೋಡ 
ಜೀಕೆಂಬ ಕೊರ ಮರತು; | 

ಒಂದು ದಿನ ಶ್ರೀನಿವಾಸ ವಾಸುವನ್ನು, ಮನೆಗೆ ಕರೆತಂದ. ರತ್ನ ಳಿಗೆ ' 
ಅವನ ಸರಿಚಯ ಮಾಡಿಸಿದ. ರತ್ನ ಕಣ್ಣಗಲಿಸಿ ವಾಸುವನ್ನು ನೋಡಿದಳು. 
ವಾಸು ಸ್ವಲ್ಪ ಸಂಕೋಚ ಸ್ವಭಾವದನ. ಎರಡೊ ಕ್ಸ ಜೋಡಿಸಿ ಶಲೆ , 
ಬಗ್ಗಿಸಿ, "ತುಂಬಾ ಸಂತೋಷವಾಯಿತು ಅತ್ತಿಗೆ ನಿಮ್ಮನ್ನು ನೋಡಿ'.' 
ಎಂದ. 4 | ) 
ರತ್ನ ಮುಗುಳುನಗುತ್ತಾ ಹೇಳಿದಳು, ನೋಡಿ ನನಗೂ ಯಾರ 
ಬಂಧುಗಳ ಪರಿಚಯವೂ ಇಲ್ಲದೆ ಬೇಸರವೆನಿಸಿತ್ತು. ನೀವೊಬ್ಬರು ಸಿಕ್ಕಿದ್ದು 
ನನಗೆ ತುಂಬಾ ಸಂತೋಷವಾಯಿತು. "ಆಗಾಗ ಬರುತ್ತಿರಿ' ಎಂದಳು. 
ವಾಸುವಿಗೆ ಇಷ್ಟೊ ೦ದು ಆತಿ ್ಕೇಯತೆಯಿಂದ. ಮಾತಾಡಿಸುವವರೂ ಇದೇ 
ಮೊದಲು er + ಅತ್ರಿ ಸಯ ಮಾತೂ ಚೆಂದ; ಆಕೆಯ ರೂಪವೂ 
ಚಂದ ಎಂದುಕೊಂಡ. ಮಾತು ಮಾತಿನ ಮಧ್ಯೆ ಶ್ರೀನಿನಾಸ ತಾನು ಮನೆ 


(a 


$2 ತಬ್ಬಿದ ಹೆಜ್ಜೆಗಳ 


ಖಾಲಿ ಮಾಡಬೇಕಾಗಿದೆಯೆಂದು. ತಿಳಿಸಿದ. ವಾಸುವಿಗೆ ನೋವಾಯಿತು. 
ಅವನದು ಹೆಂಗರುಳು. ಯಾರೊಬ್ಬರು ಕಷ್ಟವೆಂದರೂ ತನಗೆ ತನ್ನವರಿ! 
ಆಗುವ ಕಷ್ಟವನ್ನೂ ಮರೆತು ಇರುವುದನ್ನೆಲ್ಲಾ ಕೊಟ್ಟು ಿಡುತ್ತಿ ದ್ದ. 
ಶ್ರೀನಿವಾಸ ಮನೆಯ ವಿಚಾರ ಹೇಳಿದಾಗ, ತನ್ನ ಮನೆಯಲ್ಲೇ ಯಾಕಿರ 
ಬಾರದು ಇವರು? ಹೇಗಿದ್ದರೂ ಪ್ರಸ್ತು ತ ತಾನೊಬ್ಬ ನೇ! ಬಂದರೆ, ತಮ್ಮ 
ಒಬ್ಬ. ಅಮ್ಮ ಅಂತೂ ಅಪ್ನ ನನ್ನು ಬಿಟ್ಟು ಬರುವುದಿಲ್ಲ. ನನ್ನೊಬ್ಬ ನಿಗೆ 
ಅಷ್ಟು Res ದೊಡ್ಡ ದು? ದ) ಯೋಜಿಸಿದ. 

ವಾಸುವಿನ ಮುಖವನ್ನು ಕಂಡ ಶ್ರೀನಿವಾಸ "ಯಾಕೆ ವಾಸು 
ಇದ್ದಕ್ಕಿದ್ದಂತೆ ಸುಮ್ಮನಾಗಿ ಬಿಟ್ಟಿ? ನಾನು ಹೇಳಿದ್ದು ನಿನ್ನ ಮಸಕ 
ಬೇಸರವಾಯಿತೋ ಏನೊ' ಎಂದ. 

ಹಾಗೇನಿಲ್ಲ, ನನ್ನದೊಂದು ಆಲೋಚನೆ ಇದೆ... ನೀವು ಅಜಕ್ಕೆ 
ಒಪ್ಪುವುದಾದರೆ ಬಂದಿರುವ ಮನೆ ಸಮಸ್ಯೆ  ಪರಿಹಾರವಾಗುತ್ತೆ. ಪಟ್ಟ: 
ಪುದು ಒಬ್ಬ ನೇ, ಅಕಸ್ಮಾತ್‌ ತಮ್ಮ ರ್ಟ ಚಿಂತೆಯಿಲ್ಲ. ನೀವೆಲ್ಲಾ 
ನನ್ನ ಮನಸೇ ಬಂದು ಇರಬಹುದಲ್ಲ ? ಅಷ್ಟು ದೊಡ್ಡ ಮನೆಗೆ ಒಬ್ಬನೇ 
ಇದ್ದು ಅಷ್ಟೊಂದು ಬಾಡಿಗೆ ಕೊಟ್ಟು ವ ರ್ಥ i ಮಾಡಿ (ಕು. ನಿನುಗೂ 
ಉಸಯೋಗವಾದರೆ ದುಡ್ಡು ಕೊಟ್ಟದ್ದಕ್ಕೂ ಸಾರ್ಥಕವೆನಿಸುತ್ತದೆ' ಎಂದ. 

ಕೂಡಲೇ ಶ್ರೀನಿವಾಸನಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ. ರತ್ತ 
ಳೊಂದಿಗೆ ಚರ್ಚಿಸಿದ ಹೊರತೂ ಯಾವುದನ್ನೂ ಹೇಳುವುದಕ್ಕೆ ಹಿಂಜರಿದ, 
ಆದರೆ ಶಿ ಶ್ರೀನಿವಾಸನಿಗೇನೋ ವಾಸುವಿನ ಸೂಚನೆ ತೀರಾ ಜಡ. ಜೊತಿಗೆ 
ಲಾಭದಾಯಕನೆಂದೂ ಅನಿಸಿತು. ರತ್ನಳು ಏನು ಭ್ಯ ಅನ್ನುವು 
ದಸ್ಟೇ ಸಂಶಯನಿತ್ತು . | 

ಇಬ್ಬರಿಂದಲೂ ಯಾವೊಂದು ಪ್ರತಿಕ್ರಿ ಯೆ ಬರದದ ನ್ನು ನೋಡಿ, 
"ಅತ್ತಿಗೆ. ಬೇಕಾದರೆ ಯೋಚನೆ ಮಾಡಿ ಹೇಳಿ. ಈಗಲೇ "ಆತುರನೇನಿಲ್ಲ' 
ಎಂದ ವಾಸು, | 

 ಫಿನಗೇನೋ ಆತುರನಿಲ್ಲ ವಾಸು. ಆದರೆ ನಮಗೇನೇ. ಮುನೆಯವರ 

ಕಾಟ ತಡೆಯೋಕಾಗೊಲ್ಲ. ದಿನಕ್ಕೊಂದು ಕೊಂಕು ಮಾತು ಆಡುತ್ತಲೇ 
ಇರ್ತಾರೆ. ನಾವೇನೋ ಮರ್ಯಾಡೆಗೆಟ್ಟ ಜನನಂತೆ, ಇವರು -ಮಹಾ 


ತಪ್ಪಿದ ಹೆಜ್ಜೆಗಳು ' 83 
ನಾವು ಮರ್ಯಾದಿ ಕಳ್ಳೊಂಡಿದ್ದ ನ್ನು ನೋಡಿದ್ದಾರೆ? ಒಬ್ಬರ ಹತ್ತಿರ ಸ ಸ್ತ 
ಬ್ರ (ಯಾಗಿ ಮಾತಾಡಿದರೆ ಕಿಟಿಕಿ, ಬಾಯಿಗಳೆ ಸಂದಿಯಿಂದ ಕಳ್ಳ ರಹಾಗೆ ಸ 
ಸೋಡಿ ಏನೋ ಆಗೋಯ್ತು ಅನ್ನೋ ಹಾಗೆ ಎಗರಾಡ್ಮಾರೆ. ತಮ್ಮ ತಪ್ಪು 
ತಮಗೆ ಗೊ ತ್ತಾಗೋಲ್ಲ. ಅವರ ಮನೆ ಹೆಣ್ಮಕ್ಕಳು ಕಾಲೇಜಿಗಂತ ಹೋಳಿ ಕಂಡ | 
ಕಂಡ'ಹುಡುಗರ ಜೊತಿ ತಿರುಗಾಡಿ ಬರ್ತಾ ರೆ. ಮನೇಲಿ ಮಹಾ! ಸಾನಿತ್ರಿಯರ 
ಹಾಗೇ ಇರ್ಲಾರೆ. ' ಥೂ ದರಿದ್ರ ತಕ ಇಂತಹ ಸಣ್ಣ | ಬುದ್ಧಿ. ed 
ರೊಂದಿಗೆ ಇರೋಶಕ್ಕಿಂತ ದೂರವಕಿ ವಾಸಿ. ಅವರೂನೂ ದಿನ". ಬೆಳಗಾದ್ರೆ 
ಮನೆಬಿಡಿ ಮನೆ ಬಿಡಿ ಅಂತ ಒಂಡ! ಸಮ ಗಂಟಲು ಹರ್ಯೋತಿದ್ದಾ ಕ್ಟ 
ಇನೆ ನು ಯೋಜ್ಹೆ ಮಾಡೋದದಿದೆ ವಾಸು.' ನೀನು ಹೇಳಿದ ಹಾಗೆ ನಿಮ್ಮ | 
ಮನೇಲೆ ಇದ್ದಿಡ್ತೀನಿ. ನಾವೂ ಸಹ ತ ಹಂಚ್ಯೊತೀನಿ' 

ಅಜೆಂಥ ಸಾತು ಅತ್ತಿಗೆ? ಬಾಡಿಗೆ ಹಂಚ್ಯ್ಕೊಳೋದು, ? ಅದೊಂದೂ 
ಬೇಡ. ನಾನೊ ) ನೇ ಇದ್ದರೂ ಬಾಡಿಗೆ ಕೊಡೋದು ಕೊಡಲೇಬೇಕು. 
ನೀವು ಬಂದಿರೀಂತ pe ನೂ ಕೊಡೊಲ್ಲವಲ್ಲ? ಆ ಮಾತೆಲ್ಲಾ ಮಾತಾಡಿದರೆ 
ಮಾತ್ರ ನನ್ನ ಮನಸ್ಸಿ ಸ ಬೇಸ ಸರವಾಗುತ್ತೆ. ದಯವಿಟ್ಟು ಇನ್ನೊ ಮ್ಮ ಹಾಗೆ 
ಹೇಳ್ಳ (ಡಿ ಎಂದು ಕ ಸಣ್ಣದು ಮಾಡಿದೆ. | 

ರತ್ತಳಿಗೂ ಶಿ ಶ್ರೀನಿವಾಸನಿಗೂ ಅಸ್ಟೆ 1 ಸಾಕಾಗಿತ್ತು. ಸಂಪಾದನೆಗೆ 
ದಾರಿಯಿಲ್ಲದೆ ಸಾಯುತ್ತಿ ರುವಾಗ ಅನಾಯಾಸವಾಗಿ . ನೊಕಿತ ವಾಸುವಿನ 
ಸಹಾಯ ಸ ಸ್ವ ರ್ಗ ಸಿಕ್ಕಷ್ಟೇ ಸ ಸೇ ತೋಷವನ್ನು ತರಿಸಿತ್ತು. 

"ಆಯ್ತು, ವಾಸು, ನೀ ಹೇಳಿದ್ದೇ ಸಮ, ಇನ್ನ ಮನಸ್ಸಿ ಗೆ ಜೀಸರ 
ವಾಗುವ ಹಾಗಿದ್ದರೆ ನಾನೇನೂ ಹೇಳೋಲ್ಲ” ಎಂದಳು ರತ್ವ. 


ವಾಸುನಿಗೆ ರತ್ನ ಒಪ್ಪಿಕೊಂಡದ್ದೇ ಸಾಕಾಗಿತ್ತು. ಒಂಟ ಬದುಕು 
ಜೀಸರ ತರಿಸಿತ್ತು. 'ಕೆಲಸದೆಂದ ಬಂದೆ ಮೇಲೆ ಹೊತ್ತು ಕಳೆಯುವುದೇ 


ಕಷ್ಟವಾಗಿತ್ತು. ಯಾರೊಂದಿಗೂ ಅಸ್ಟಾಗಿ ಬೆರೆಯುವ ಸ್ನ ಸ್ಪಭಾವವಾಗಿ-ಲಿಲ್ಲ. 
ಆದರೆ ಯಾರಾದರೂ ಆತ್ಮೀಯವಾಗಿ ನಡಿಸಿ ಮಾತ್ರ ನಾಯಿಯಂತೆ 
ಪ್ರಾ ಮಾಣಿಕವಾಗಿ ನಟ: ದ್ದೆ. ರತ್ನಳ ನ್ರೀತಿಯ ಮಾತು, ತನ್ನೊಂದಿಗಿನ 
ಅವಳ ರೀತಿ ವಾಸುವಿನ ಮನಸ್ಸ ನ್ನು ಅರಳಿಸಿತು. ಆತ್ಮೀಯವಾಗಿ ಮಾತ 
ನಾಡುವ, ಸ್ನೇಹದ ಸೊಡೆಯನ್ನೇ ಸುರಿಸುವ ಈ ಇಬ್ಬರೂ ಪಾಸುನನ್ನು 


$4 ತಪ್ಪಿದ ಹೆಜ್ಜೆಗಳ 


ಮಂಗ ಗೊಳಿಸಿದರು. ಬೇಸರದ ಒಂಟ ಬದುಕು ಇನ್ನು ತನಗಿರಲಾರಜಿಂದು 
ಕೊಂಡ. ಅಲ್ಲಿಂದೆದ್ದು ವಾಸು ಅತ್ತಿಗೆ, ಅಣ ನಿಗೆ ಹೋಗಿ ಬರುಶೆ ಕ್ರೀನೆಂದು 
ಹೇಳಿದ. ರತ್ಸ ಊಟ ಮಾಡಿಕೊಂಡು ಹೋಗೆಂದು ಬಬವೆಂತ ಸಡಿಸಿದರೊ 
ಮುಸು ಊಟಕ್ಕೆ ನಿಲ್ಲಲಿಲ್ಲ. ನಾಳೆ ಸಂಜೆ ಕಲಸದಿಂದ ಬಂದ ಕೂಡಲೇ ಅಲ್ಲಿಗೆ 
ಬಸುವುದಾಗಿಯೂ, - ಮನೆಯನ್ನು ತನ್ನ ಮನೆಗೆ ವರ್ಗಾಯಿಸೋಣನವೆಂದೂ 
ಹೇಳಿದ. ರಶ್ತ್ನ ಮುಗುಳ್ಳಿ ಗುತ್ತಲೇ ಬೀಳ್ಕೊಟ್ಟಳು. 

ವಾಸು ಹಗುರಾದ ಮನಸ್ಸಿನಿಂದ ಹೊರಟ. ಶ್ರೀನಿವಾಸ ರತ್ಮಳಿಗಾಗಿ 
ಕಾದರೂ, ರತ ಶ್ರೀನಿವಾಸನಿಗಾಗಿ ಕಾಯಲಿಲ್ಲ. ಅವಳೇ ನಿರ್ಧರಿಸಿ. ಬಿಟ್ಟಿ 
ದ್ದ ಲು.. ಶ್ರೀನಿ ನಾಸನ ಅಭಿಪಾ ೨್ರಯವೂ ಅದೇ ಇದ್ರು ದರಿಂದ- ಮೌನ 
ನಾ; ಗಿಯೇ ಕತ್ತಳ ನಿರ್ಧಾರಕ್ಕೆ ಸನ್ನತಿ ಸೂಚಿಸಿದ್ದ. 

_ರತ್ನಳಗೆ ಒಂದು ಬೊಡ್ಡ ಸಮಸಿ ಸ್ಕೈ ಯೇ .ಫ np 
ನಾ ಸುವನ್ನು ನೆನೆಸಿಕೊಂಡಾಗ ಅನನ ಇಡು ತನಕ್ಕೆ ನಗು ಬಂತು. ಇಂಥವ 
ನೊಬ್ಬ ಸಿಕ್ಕಿ ದರೆ ಸಾಕು ನಾಯಿಯಂತೆ ಹಿಂಬಾಲಿಸಿಕೊಂಡು: ಬಿದ್ದಿರುತ್ತಾ ನೆ 
ಎನಿಸಿತು. 

ಪರವಾಗಿಲ್ಲ ಜೀವರು ಜಾರಿ ತೋರಿಸಿದ. ಕ್ಳೈ ಲಾಗದ, ಡಾ 
ಯೋಗ್ಯತೆ ಇಲ್ಲದ ಈ ಗಂಡನ ಜೊತೆಗೆ ಸಹಿಸಿ ಬಾಳುವುದಕ್ಕಿತಲೂ, ವಾಸು 
ದಿನ ಮನೇಲಿರುವುದು ಮೇಲು-ಅವನೊಂದಿಗೆ ಸ್ನೇಹದಿಂದಿದ್ದ ರೆ ಆಯ್ತು, 
ಮನೆಯವನಂತೆ ಜತೆಗಿರು ತ್ತಾನೆ. ಅವನಿಗೂ ಆ ಮಸೆಯಲ್ಲಿ ಭಷ ಮುಂದು 
ಯಾರಿದ್ದಾರೆ? ಅವರಮ್ಮ `ಇಕೋದು ಊರಲ್ಲಿ. ಇಲ್ಲಿಗೆ ಬಂದ ಕಾಲಕೆ 
ನೋಡಿದರಾಯ್ತು . | ನಡೆಯೋಷ್ಟು ಕಾಲ ನಡೀಲಿ ಎಂದು ಕೊಂಡಳು. - 

ಇದ್ದಕ್ಕಿದ್ದಂತೆ ರತ್ನಳು ಇನ್ನೊ ಕಂದು ಆತ್ಮೀಯಳಾಗುವುದರಲ್ಲಿ ಅವಳ 
ಸ್ವಾರ್ಥವಿತ್ರು. ಬದುಕಿನ ಸುಖವನ್ನಷ್ಟೇ ಬಯಸಿದ -ರತ್ನಳಿಗೆ ನೀತಿ- 
ಅನೀತಿಯ ಬಗ್ಗೆ ಯಾವುದೀ ಬಗೆಯ ಕಾಳಜಿ ಇರಲಿಲ್ಲ. ನಾಲ್ಫು. ಜನ 
ಏನೆಂದು ಕೊಂಡಾರು ಎನ್ನುವ ಸ್ರ ಜ್ಞ ಯೇ ಅವಳಲ್ಲಿ ಮೂಡುತ್ತಿರಲಿಲ್ಲ. 
ಒಂದು ದ.ಸಿ ಯಿಂದ ಅವಳ ಕ್ಸ ತಿಕತೆಯ ಕ್ರೂರ ಹತನಕ್ಸ ವೈಯಕ್ತಿ ಕವಾಗಿ 
ಅವಳೆಸ್ಟು ಹೊಣೆಯ is ಕೈಹಿಡಿದ ಹ ಅಷ್ಟೇ ಹೊಣೆಯಾಗಿದ್ದ. 
ಬದುಕಿನ ಗಂಭೀರತೆಯು ಅವರನ್ನು ಎಂದೂ ಉಡಿದ್ದಿಲ್ಲ. ದಿನ ಕಳೆಯುವ 


ಡ್‌್‌ 
(ಶಿ 


ಳಂ ಹೆಜ್ಜೆಗಳು... 6 


ದಸ್ಟೇ ಮುಖ್ಯವಾಗಿತ್ತು. ಹೇಗೆ ಕಳೆದಕೇನು? ಯಾರಿಂದ ಕಳೆದರೇನು ? 
ಇದರ ಚಿಂತೆ ಅವರಿಗೆ 'ಜೀಡೆವಾಗಿತ್ತು. 
| ವಯಸ್ಸಿನ ಉನ್ಮತ್ತ ಸ್ಥಿ ತಿಯಲ್ಲಿ, ಮಾದಕ ಕನಸ ಸುಗಳಲ್ಲಿ ಮೈಮರೆತು 
ಹತ್ತಿ ರನಾಗಿದ್ದ ಶ್ರೀನಿವಾಸ, ರತ ರು, ಕಾಲ ಸರಿದಂತೆ ಒಬ್ಬರ ಬಣ್ಣ ನನ್ನೊ 
ಬ್ಬರು ಕಂಡುಕೊಂಡರು. ಶ್ರೀನಿವಾಸನ ಚಾಳಿಗಳಿಗೆ, ಅನನ ವ್ಯವಹಾರ, 
ರೀತಿಗಳಿಗೆ ರೋಸಿ ಹೋಗಿದ್ದ ರಶ್ನಳ್ಕು ಕೊನೆಗೆ ಆನನ ಪ್ರೋತ್ಸಾ ತ್ಸಾಹದಿಂದಲೆ! 
ನೈತಿಕ ಪತನಕ್ಕೆ ಒಪ್ಪಿ ಕೊಂಡಳು. ಬದುಕುವುದಕ್ಕೆ ದಾರಿಯಿಲ್ಲದಾಗ, ದಾರಿ 
ಕಾಣದಾದಾಗ KB ರಿಗೆ ಬಂದ ದಾರಿಯನ್ನೇ ಅಪ್ಪಿಕೊಂಡಳು. ಗಂಭೀರವಾಗಿ, 
ಮರ್ಯಾಜಿ ಮಾನೆಗಳೇ ಜೀವನದ ಉಸಿರಾಟಿನಾಗಿ ಉಳ್ಳವರಿಗೆ ಭೆಯಕ3 
ವಿಕ್ಸ ತಿಯಾಗಿ ಕಾಣುವ ಹೇಸಿಗೆಯ ಬದುಕಿನೊಂದಿಗೆ ಒಪ್ಪಂದವನ್ನು ಮಾಡಿ 
ಕೊಂಡಿದ್ದ ಳು. ಅದಕ್ಕೆಂದೇ ಶ್ರೀನಿವಾಸನಾಗಲೀ, ಕತೆ ಳಿಗಾಗಲೀ ದೇಹ . 
ಸೆಂಬಂಧಗಳಿಗಿಂತ ಹೃ ರಯ ಸಂಬಾಧಗಳನ್ನು ಅರ್ಥಮಾಡಿಕೊಳ್ಳು ವ ಅಭ್ಯಾ 


ಸವೇ ಇಲ್ಲಡಂತಾಗಿತ್ತು. 
ಪ್ರೀತಿ, ಸೆ ಕ್ಪೀಮ, ನಿಶ್ಚಾ ಸಗಳ ಎಡೆಯಲ್ಲಿ ಕೇವಲ ಸ್ತಾರ್ಥವೇ ಎತ್ತರ 


ಪಾಗಿ ನಿಂತು ಮಿಕ್ಕೆಲ್ಲ ಭಾವನೆಗಳನ್ನು ಕುಬ್ಬ ವಾಗಿಸಿತ್ತು. ಅರಕ್ಕೇ ಹಸುವಿನ 
ಪಾ ಠ ಮಾಣಿಕಕಿ, ನಿಶ್ವಾಸ, ಪ್ರೀತಿಗಳ ತ್ಸು ತಪ್ಪಾ ಗಿ ಕಲ್ಪಿ ಸಿಕೊಂಡು ಅವನನ್ನು 
ತಪ್ಪ ದಾರಿಗೆ ಎಳೆವ ಹಾದಿ Rue 

ವಾಸು ಹೋಗುತ್ತಿದ್ದ ದಿಕ್ಕನ್ನೇ ನೋಡುತ್ತಿ ದ್ದೆ ರತ್ತೆ [ಳನ್ನು ಶಿ ್ರ (ನಿವಾಸ 
ಗೆಮನಿಸಿದ. ಪ್ರ ಂಗ್ಯವಾಗಿ ಕಕ್ಕ "ಅವಳ ಗಮನಕ್ಕೆ ಬಿದ್ದ ವಾಸು ಖಂಡಿತ 
ಅವಳಿಂದ ಬಿಡಿಸಿಕೊಳ್ಳ ಲಾರ' ಎನಿಸಿತು ಸೀನುವಿಗೆ : 

“ರೆತ್ವ. ಅದೇನು ಅವನು ಹೋದ ಕಣೆ ಅಸ್ಟೊಂದು ನೋಡಿದ್ದಿ ಎಂದ, 
“ನಿನಿಲ್ಲ ಈ ನಿನ್ನ ಸಂಬಂಧಿ ಇಷ್ಟು ದಿವಸ ಎಲ್ಲಿದ್ದ ?-ಅಂತ ಯೋಚಿಸಿದೀನಿ' 
ಎಂದಳು. ; ; 

ಯಾಕೆ? ಅವನು ಅಸ್ಟು ಜೆನ್ನಾಗಿದ್ದಾನಾ? ಸಂಶಯದಿಂದ ಕೇಳಿದ. 
ಛಿ! ಅಂತಹ ಕೆಟ್ಟಿ ಮಾತು ಆಡಜೇಡಿ, ಅವನು ನನ್ನ ತಮ್ಮನ ಹಾಗೆ 
ಎಂದು ಮನಸ್ಸಿನ 'ಭಾವಕ್ಕೆ ದ್ರೊ "ಹೆ ಬಗೆದು ಈ ಸಂಬಂಧವನ್ನು ಹೇಳಿದಳು, 


86 ತಪ್ಪಿದ ಹೆಜ್ಜೆಗೆ 


ನಾನು ಕೇಳಿದ ಮಾತನ್ನು ತಪ್ಪಾಗಿ ಅರ್ಥ ಮಾಡಿದ್ದಿ, ಒಳ್ಳೆಯವ 
ಅನ್ನೋ ಅರ್ಥದಲ್ಲಿ ಕೇಳಿದೆ ಅಸ್ಟೇ 1 "ಸರಿ ಸರಿ ಯಾವ ಅರ್ಥದಲ್ಲೇ ಕೇ 
ಒಟ್ಟಲ್ಲಿ ॥ ವಾಸು ತುಂಬಾ ಒಳ್ಳೇವ್ಹು' ಎಂದಳು-ನಿರ್ಣಾಯಕ ಧ್ವನಿಯಲ್ಲಿ 

ಸ್ಪರಲ್ಲಿ ಆಡಲು ಹೋಗಿದ್ದ ವೀಣಾ . "ಅಮ್ಮ ಹಸಿನಾಗುತ್ತೆ, 

ಎನ್ನುತ್ತಾ ಡಿ ಬಂದಳು. ರತ್ನ ಮಗಳನ್ನು ಅಡುಗೆ ಮನೆಗ ಕಕಿಡೊಯ್ದು 
ಒಂದಿಸ್ಟು ಹಾಲನ್ನವನ್ನು ಕಲೆಸಿಕೊಟ್ಟಳು. ರತ್ನಳ ಕೈಯಿಂದ 'ವೀ 
ಅನ್ನದ ತಟ್ಟೆಯನ್ನು ತೆಗೆದುಕೊಂಡು ತಿನ್ನಲು ಕೂತಳು, . ರತ್ನ ಒಳಗ 
"ಸನ್‌ನಲ್ಲಿ ಕೈ ತೊಳೆದು ಹೊರಗೆ ಬಂದಳು. | | 
ಶ್ರೀನಿವಾಸ ಸಿಗರೇಟು ಹಚ್ಚುತ್ತಿದ್ದ. ರತ್ಸ ಶ್ರೀನಿವಾಸನಿಗೆ ಮನೆ 
ಸಾಮಾನು ತರಲು ಹೇಳಿದ್ದಳು. Ek ಖಾಲಿ ಇದ್ದುದರಿಂದ 
ತಣ್ಣಗೆ ಮರೆತು ಮನೆಯಲ್ಲಿಯೇ ಕುಳಿತಿದ್ದ. ಶ್ರೀನಿವಾಸನ ನಿಸ್ರ್ರ ಯೋಜಕ 
ತನ ರತ್ನೆಳಿಗೆ ಹೇಸಿಗೆ ತರಿಸುತ್ತಿತ್ತು. ಶ್ರೀನಿವಾಸನನ್ನು ಬಿಟ್ಟುಬಿಡೋಣ! 
ಎನ್ನು ವಷ್ಟು ಸಿಟ್ಟು ಬರುತ್ತಿತ್ತು. ಆದರೆ ತಾಯಿಯ ಭೀತಿ, ಅಷಳನ್ನು 

ಅಸ್ಟೊ ಸ ರ ಎ ಉ್ಪ ತಷೆದಿತ್ತು. 

ನ ಒಂದೆರಡು ತಿಂಗಳಿಂದ ಶ್ರೀನಿವಾಸನ. ಗೆಳತಿಯೊಬ್ಬಳು ಹುಟ್ಟಿ 
ಕೊಂಡಿದ್ದ ಳು. ಅದೆಲ್ಲಿ ಸರಿಚಯವಾಗಿತ್ತೋ ಏನೋ, ಶ್ರೀನಿವಾಸನಿಗಾ? 
ಓಂಿರಡು ಬಾರಿ ಮನೆಗೆ ಹುಡುಕಿಕೊಂಡು ಬಂದಿದ್ದ ಳು... ಎರಡು ಸಲವೂ 
ಶ್ರೀನಿವಾಸ ಮನೇಲಿರಲಿಲ್ಲ. ` ರತ್ನಳೊಂದಿಗೆ ಆಕೆ ಬಹಳ ದ್ದ .,ಯಾಗಿ ಮಾತಾಡಿ 
ಸ್ನೇಹ ಬೆಳೆಸಿಕೊಂಡಳು. ತುಂಬಾ ಚೆನ್ನಾಗಿ ಹಾಡುತ್ತಿ “ದಳು. ರತ್ಮೆಳು, 
ಅವಳ ಸ್ನೇಹವನ್ನು ಸ್ವಾಗತಿಸಿದಳು. ಬಂದಾಗಲೆಲ್ಲಾ ಅವಳಿಂದ ಹಾಡಿಸು 
ತ್ರಿದ್ದಳು. ಮೊದಿ ಸಟ ರತ್ನಳಿಗೆ. ಸಿನಿಮ ಹುಚ್ಚು ಸ್ವಲ್ಪ. . ಗೌರ 
ಯಿಂದಾಗಿ ಆ ಹುಚ್ಚು ಮತ್ತೆ ಷ್ಟು ಹೆಚ್ಚಾ ಯಿತು. ತನ್ನ ಬೇಕಾದ ಹಾಡ: 
ಗಳಿಗಾಗಿ ಸ ಪ್ರ ತಿಯೊಂದು ಸಿಿಮಾನನ್ನು ತನ ಡೇ ನೋಡುತ್ತಿ ದಳು. ರತ್ನಳ 
ಸ್ನೇಹ ಆನ ಮೇಲೆ ಅವಳನ್ನೂ ಎಳೆಡೊಯ್ಯುತ್ತಿ ದ್ಹಳು. 4 ನೆೇ ಮಾ, 
ಹೋಟೆಲು ಪ್ರಲೋಭನಕ್ಕೆ ಸಿಕ್ಕಿ ರತ್ನ, ಶ್ರೀನಿವಾಸನ ಮತ್ತು ಗೌರ 
ಸಂಬಂಧಕ್ಕೆ ಅಡ್ಡಿ ಹೇಳಲಿಲ್ಲ. 


ಕೆಬ್ಬಿದ ಹೆಜ್ಜೆಗಳು... | 87 


ರತ್ತಳಿಗೆ ಗೌರಿಯ ವಿಚಾರದಲ್ಲಿ ಒಂದೆರಡು ನಿಷಯಗಳಲ್ಲಿ ಅಸೂಯೆ. 
ಗೌರಿ ಎಸ್‌. ಎಸ್‌. ನಲ್‌. ಸಿ, ವರೆಗೆ ಓದಿದ್ದಳು.. ಇಂಗ್ಲೀಷ್‌ ಓದುವುದಕ್ಕೆ 
ಬರೆಯುವುದಕ್ಕೆ ಬರುತ್ತಿತ್ತು. ಹರುಕು ಮುರುಕಾಗಿ ಮಾತೂ ಆಡುತ್ತಿ 
ದ್ಹಳು. ಗೌರಿ, ತಾನು ಶೀ ಶ್ರೀನಿವಾಸ ಇರುವಾಗ ಅವರಿಬ್ಬರೂ ಇಂಗ್ಲಿ ಸ್‌ನಲ್ಲಿ 
ಹರಕು ಮುರುಕಾಗಿ ಸಾತನರಿಕೊಂಡ!ೆ ರತ ಳಿಗೆ ತಿಳಿಯುತ್ತ ರಲಿಲ್ಲ, ಆದರೆ 
p ಹ ಕೊಟ್ಟ ಅವಳಲ್ಲಿ ಸಂಶಯವನ್ನು ತಳೆಯುವುದೂ ಸಾಧ್ಯವಾಗು ಕ್ರಿರಲಿಲ್ಲ. 
ಬೀಗಾಗಿ ಒಂದೇ ಒಂದು ದಾರಿಯೆಂದರೆ ಅವಳಿಂದ "ತಾನೂ ಇಂಗ್ಲೀಷ್‌ 
ಹೇಳಿಸಿಕೊಳ್ಳು ವುದು' ಎಂದು ಆಲೊ ಚಿಸಿದಳು. ಅದರಂತೆ ಅನಳಲ್ಲಿ 
ಇಂಗ್ಲಿಷ್‌ ಪಾಠನನ್ನೂ ಪಾ ಧಡ 

ಗೌರಿ, ಶ್ರೀನಿನಾಸ್ಕೆ ರತ್ನ ಮೂನರೂ' ಹತ್ತಿರವಾದರು. ನಿನೇ 
ಮಾಡಲಿ, ಎಲ್ಲಿಗೇ ಹೋಗಲಿ ಸುಮಾರು ಬಾರಿ ಮೂವರೂ ಒಟ್ಟಿಗೇ ಇರು 
ತ್ರಿದ್ದರು. ರತ್ನಳ ಎದುರು ಶ್ರೀನಿವಾಸ ಸಾಚಾ ಆಗಿ ವರ್ತಿಸಿದರೂ ಕೂಡ, 
ಅವಳಿಲ್ಲದಾಗ ಮಾತ್ರ ಗೌರಿಯನ್ನು ಹಸಿದ ಕಂಗಳಿಂದ ಈಕ್ತಿಸಿ ಹೀರಿ ಬಿಡು 
ತ್ತಿದ್ದ. ಅವಕಾಶ ಕ ರೆ ಸಾಕು ಅವಳ ಕೆ ಸಯ್ಯನ್ನು ಒಸುಕಿ ಮೆಚ್ಚು ಗೆ. 
'ತೋರಿಸುತ್ತಿ ದ್ದ. ಮೈ ಸವರಿಕೊಂಡು ನಡೆವಾಗ ಗೌರಿಗೆ ಆದೊಂದು ರೀತಿಯ 
ಪುಲಕ. ಗಾರಿಗೆ ಶಿ ಕ್ರೀನಿವಾಸನಲ್ಲಿ ನಿಜವಾಗಿಯೊ ಪ್ರೀತಿಯೆನ್ನು ವದೆ ಇಲ್ಲ 
ವಾದರೂ ಅವನ ಸ್ಪರ್ಶ ಮಾತ್ರ ಬಯಸುತ್ತಿ ದ್ದ ಳು. 

ರತ್ನಳ ಗೆಳೆತನವಾದ ಮೇಲಂತೂ ಅವಳಿಗೆ ಅವನ ಸಹವಾಸ ಮತ್ತಷ್ಟು 
ಸುಲಭವಾಗಿತ್ತು. ಹೊತ್ತು ಮಾರಿ ಮನೆಯಲ್ಲಿ ನಿಲ್ಲುತ್ತಿದ್ದಳು. ಎಷ್ಟೊ 
ಸಲ ರಾತ್ರಿಯೂ ಉಳಿದು ಬಿಡುತ್ತಿ ದಳು, ರತ್ನಳ ಬಲವಂತಕ್ಕೆ. 

ನಾಳೆ ಸಂಜೆಗೆ ಮನೆ ಖಾಲಿ ಆದರೆ, ಗೌಗೆ ತಿಳಿಸುವುದು ಹೇಗೆಂದು 
ಯೋಚಿಸಿದಳು. ಸುಮಾರು ತಿಂಗಳಿಂದ ಗೌರಿಯನ್ನು ಕಂಡಿರಲಿಲ್ಲ. 
ಶಾನಿಲ್ಲದಾಗ ಏನಾದರೂ ಬಂದಿದ್ದಳೇ ಎಂದು ಸು ಕೇಳಿದರೆ, 
ಶ್ರೀನಿವಾಸ ಬರಲಿಲ್ಲವೆಂದು ತಲೆಯಾಡಿಸಿದ. 
ಶ್ರೀನಿವಾಸ ಸುಳ್ಳು ಹೇಳಿದ್ದ. ಗೌರಿ ಬಂದು ಎರಡು ದಿನ ಮನೆಯಲ್ಲಿ 
ಉಳಿದಿದ್ದಳು. ಆ ವಿಚಾರವನ್ನೇ ಹೇಳಲಿಲ್ಲ. ಒನೆ ಎಲ್ಲಿಯಾದರೂ 
ಅಳಿದೀತು-ಎಂದು ಭಯವಿದ್ಧರೂ ನಿಧಿಯಿಲ್ಲದೆ ಸುಮ್ಮನಾಗಿದ್ದ. ರತ್ನಳು ಈ 


i ತೆಬ್ಬಿಡ ಕ್‌ 


ಪ್ರಶ್ನೆ ಕೇಳಿದಾಗ ಅವಳಿಗೆ ಅವಳು (ಗೌರಿ) ಬಂದೆ ವಿಷಯ ತಿಳಿದಿಲ್ಲವೆಂದು 
ತ ಅಕಸ್ಮಾಶ್‌ ತಿಳಿದರೂ ಸ ಶ್ರೀನಿವಾಸನಿಗೆ ಭಯಪಡಜೀಕಾದ 
ಅವಶ್ಯಕತೆಯಿರಲಿಲ್ಲ. 
ಮನೆಯ ವ್ಯವಸ್ಥೆ ಯಾದರೂ, ಕೆಲಸದ ವ್ಯವಸ್ಥೆಯಾಗಿರಲಿಲ್ಲ. ಆವನಿಗೆ 
ಅನೊಂದು ಜೇಸರಪೆನಿಸಿತು. "ರತ್ನ ನಾಳೇ ಬೆಳಗ್ಗೇನೇ ಸಾಮಾನೆಲ್ಲಾ 
ತೆಗೆದಿಡು. ಸಂಜೆ ವಾಸು ಬಂದಕೂಡಲೇ ಸಾಗಿಸ ಜೇಕಾಗುವುದು'-ಎಂದ. 
ಆಯ್ತು, ನೀನು ಈಗ ಹೋಗಿ ಒಂದು ಸ್ವಲ್ಪ ಅಕ್ಕಿ ಬೇಳೇನ ತಗೊಂಡು 
ಬಲ್ಲ ಬೇಕು. ಇಲ್ಲಾ ಂಜ್ರೆ ನಾಳೆಗೆ ಎಂದಳು. 
| ಶ್ರೀನಿವಾಸ ಮ ಮುಖನೋಡಿದ. ರತ್ನಳಿಗೆ ಅರ್ಥವಾಯಿತು. 
"ಹೂಂ ಗೊತ್ತಿರೋದೇ ! ಯಾನತ್ತು ನಿನಗೆ ಮನೆಗೆ ಸಾಮಾನು ತಂದು 
ಹಾಕೋ ಯೋಗ್ಯ ತೆಯಿಜೆ?'-ಎಂದು ಹೇಳುತ್ತಾ, ಒಳಗಿನಿಂದ ಐದುರೂಪಾಯಿ 
ನೋಟೊಂಡನ್ನು. ತಂದು ಅವನನ ಕೈಗೆ ಕುಕ್ಕಿ 
ನರ ಸತ್ರವನಂತೆ ಶ್ರೀನಿವಾಸ ಚ್ಚು ಮುಖ ಹಾಕಿಕೊಂಡು ಏದು 
ರೂಪಾಯಿ ನೋಟನ್ನು ಗಟ್ಟಿ ಯಾಗಿ ಹಿಡಿದು ನತ. ರತ್ನ ಅಷ್ಟರಲ್ಲಿ ಚೀಲ 
ತಂದು ಎಸೆದಳು. ಬಾ ಮಾಡಿ ಎದ್ದ ನೀಣಾ ತಂದೆಯ ಹೊತ್ತಿ ತಾನೂ 
ಹೋಗುತ್ತೇನೆಂದು ಹಟ ಹಿಡಿದಾಗ, ರತ್ನ ಕೆನ್ನೆಗೆ ಥಳಿಸಿ ಪಕ್ಕಕ್ಕೆಳೆದು 
ಕೂರಿಸಿದಳು. 
ಶ್ರೀನಿವಾಸ ಹಿಂತಿರುಗಿ ನೋಡದಿ ಆಜಿ ಕಡೆ ನಡೆದ. 


೫ ತೇ ಕ x % 


ರತ್ನಳಿಗೆ ವಾಸುವಿನ ಮನೆ ತುಂಬಾ ಹಿಡಿಸಿತು. ಹೇಳಿಕೊಳ್ಳುವಷ್ಟು 
ದೊಡ್ಡ ದಲ್ಲದಿದ್ದ ರೂ ಅಷ್ಟೇನೂ ಚಿಕ್ಕದಲ್ಲ. ಎರಡು ಕೊಠಡಿ ಒಂದು ವರಾಂಡ 
ಒಂದು ಹಜಾರ ಮನಯ ಮುಂದೆ ಪುಟ್ಟ ಕಾಂಪೌಂಡು. ಅದರಲ್ಲಿ 
ಒಂದೆರಡು ಹೂವಿನ ಗಿಡಗಳಿದ ವು. 

ರತ್ತ್ನ ಜಾಣ್ಮೆಯಿಂದ: ಮನೆಯನ್ನೆ, ಲ್ಲಾ ಓರಣಗೊಳಿಸಿದಳು. ವಾಸ 
ಒಂಟಿಯಾಗಿದ್ದ ನಗ ಸಾಕಷ್ಟು ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲಾ ಸಂಗ್ರಹಿ 
ಸಿದ್ಧ. ಆ ಮನೆಯಲ್ಲಿ ಯಾವುದಕ್ಕೂ ಕೊರತೆಯೆನಿಸಲಿಲ್ಲ. ರತ್ನಳು. ವಾಸು 


ತಬ್ಬಿ ಠೃ ಹೆಜ್ಜೆ ಗಳು | 89 


ನಿನ ಬಗ್ಗೆ ಯೋಚಿಸಿದಷ್ಟೂ ತೀರಾ ಆಳಕ್ಕಿಳಿಯುತ್ತಿದ್ದಳು. ಶ್ರೀನಿವಾಸ 
ನೊಂದಿಗೆ. ವಾಸುವನ್ನು ಹೋಲಿಸಿ ನೋಡುತ್ತಿ ದ್ದ ಛೆ, ಎಷ್ಟು ಅದೃಷ್ಟ 
ಮಾಡಿರಬೇಕು ವಾಸುವಿನಂಥವನ ಕ್ಳೈ ಓಡಿಯಜೀಕಾದರೆ | ಎಂದು 
ಕೊಂಡಳು. ಆದರೇನು ವಾಸುವನ್ನು ಬಿಡಲೇ ಬಾರಡು, ವಾಸು ನನಗಾಗಿ 
ಎನ್ನುವಂತೆ ನನ್ನಲ್ಲಿ ಉಳಿಯಬೇಕು. ಖಂಡಿತ ಅವನನ್ನು ನನ್ನಿಂಡ ದೂರ 
ಸಿಡಿಯಲು ಅವಕಾಶ ' ಕೊಡಬಾರದು ಎಂದೇ ಯೊ ಸತ್ರ; ತ್ತು ರತ್ನಳ 
ಮನಸ್ಸು. 

- ಶ್ರೀನಿವಾಸನ ಕುಟುಂಬ ವಾಸು ಮನೆ ಸೇರಿ ಚಿನ್ನಾ ಗಿ ಚೇರು ಬಿಟ್ಟಿ ತು. 
ವಾಸುನಿಗೆ ಮನೆ ತುಂಬಿದ ಹಾಗೆ ಅಧಿಕ, ದಣಿದು ಮನೆಗೆ ಬರುತ್ತಿ ದ್ದ ರೆ 
ರತ್ನಳ ಮಂದಹಾಸದ ಸ್ವಾಗತ. `ಒಳೆಗೆ ಹೆಜ್ಜೆ ಯಿಡುತ್ತಿದ್ದ ಂತೆ ರತ್ತ 
ಬಿಸಿ ಕಾಥಿ ಗ್ಲಾಸ್‌ ಬಡಿ ವಾಸುವಿನ ಮಂಜಿ; ನಿಲ್ಲುತ್ತಿ ದ್ದ KA ಕಗ 
ಈಗ ಬದುಕು. ಹಾಯೆನಿಸಿತು. ಬರುತ್ತಿದ್ದಂತೆ ' ಇಷ್ಟೊ "ದು ಉಪಚಾರ 
ಮಾಡಿ ಪ್ರೀತಿಯಿಂದ ಆದರಿಸುವಂಥವರು ಮೊಟ್ಟ ನೊದರಿಗೆ ಜೀವನದಲ್ಲಿ 
ಕಾಣುತ್ತಿ ದ ತೆನೆಸಿತು. 

ರತ್ನ. | ಆದರ, ಉಪಚಾರ, ತನ್ನೊಂದಿಗಿನ ಸಲುಗೆ ವರ್ತನೆ ವಾಸುವನ್ನು. 
ತೀರಾ ಮಂತ್ರ ಮುಗ್ಧನನ್ನಾಗಿಸಿತ್ತು. ರತ್ನಳೆಂದರೆ ತನಗರಿವಿಲ್ಲದಂತೆ | 
ಯಾಕೋ ಕರಗಿ ಮೇಣನಾಗುತ್ತಿ ದ್ದ. ರತ್ನಳ. ಸನಿಹಕ್ಕೆ, ಅವಳೊಂದಿಗೆ 
ಮಾತಾಡುವುದಕ್ಕೆ ಹಲುಬಿ ಕಾಯುತ್ತ, ದ್ದ. ಅನಕಾಶ ಸಿಕೃರೆ ಸಾಕು, 
ಅತ್ತಿಗೆ ಎಂದು ಅವಳೆ ಹಿಂದು ಮುಂದು ಮೋಡಿಗೆ ಬಿದ್ದ ಮರುಳನಂತೆ 
ತಿರುಗುತ್ತಿ ದ್ವ. 

ರತ್ನ ಳಿಗೂ ಅಸ್ಟೆ ಸೇ ಸಾಕಾಗಿತ್ತು. ತಾನೂ ಎಷ್ಟೆಲ್ಲಾ ರೀತಿಯಿಂದ 
ಸಾಧ್ಯವೋ ಅಷ್ಟೆಲ್ಲಾ "ಅವನನ್ನು ವಶನಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಳು. 
ವಾಸು ತನಗೆ ಸೋಲಬೇಕು, ತೆನಗಾಗಿ ಬದುಕಬೇಕು ಅವನ ಬದುಕಿಗೆ 
ತನ್ನಿಂದಲೇಅಸ್ಮಿತ್ವ ದೊರೆಯ ಬೇಕು. ಎನ್ನುವ ಕೆಟ್ಟ ಛಲದ ಮನೋ 
ಭಾವವನ್ನು ಬೆಳೆಸಿಕೊಂಡಳು. ವಾಸುತನಗಿಂತ ಚಿಕ್ಕನ. ಆದರೇನು? ಬದುಕಿನಲ್ಲಿ 
ಯಾವೊಂದು ಆಕರ್ಷಣೆಯೂ ಇಲ್ಲದಿರುವಾಗ, ಬದುಕುವ ಆಸೆಯರೆಯನ್ನು 
ಚಿಗುರಿಸುವ ಚೈತನ್ಯವುಳ್ಳೆ ಯಾವುದಾದರೂ ಆಯಿತು-ಎಂದು ಕೊಂಡಳು, 


90 ತಟ್ಟದ ಹೆಜ್ಜೆಗಳು 


ರತ್ನಳೆಂತೆ ನೀಣಾಳೂ ನಾಸುನಿಗೆ ಅಂಟಿಕೂಂಡಳು. ಬರುತ್ತಿದ್ದಂತೆ 
ಅನನ ಕತ್ತು ಬಳಸಿ ಅವನನ್ನು ಸುತ್ತಿ ಕೊಳ್ಳುತ್ತಿ ದ್ದಳು. "ಮಾಮ 
ನನಗೇನು ಕೆಂಜೆ ?' ಎಂದು ಮುದ್ದಾಗಿ ಕೇಳುವ ವೀಣಾಳ ಮಾಶು ಹೃದಯ 
ನನ್ನು ಮಿಡಿಯುತ್ತಿತ್ತು. ಪ್ರತಿದಿನವೂ ವೀಣಳಿಗಾಗಿ ಏನಾದರೂ ತರುತ್ತಿದ್ದ. 
ಚಾಕಲೆಟ್‌, ಬಿಸ್ಕತ್ತು, ಆಟದ ಸಾಮಾನು, ಕೆಲನೊನ್ಮೆ ಅವಳಿಗೆ ಒಪ್ಪುನ 
ಫ್ರಾಕು-ಹೀಗೆಸ್ಟೋ ! 

ಶಿ ಶ್ರೀನಿವಾಸನಿಗೆ ಮಾತ್ರ ರತ್ನ ವಾಸೂರ ಸಲಿಗೆ ಅಸೂಯೆ ಶರುತ್ತಿ ತ್ರ 
ಆದರೆ “ಕೆಲಸವಿಲ್ಲದ ಶಿ ಶ್ರೀನಿವಾಸ 'ಹಲ್ಲುಕಿತ್ತ ಹಾನಿನಂತಾಗಿದ್ದ. "ಕೆಲಸ 
ಹುಡುಕುವುದು ಆಯಿತೇ ನಿನಾ ಕೆಲಸ ಸಿಕ್ಕಿದ್ದು ಮಾತ್ರ ಇಲ್ಲ. ದಂಡ 
ನಿಂಡಕ್ಕೆ ಹಾಜರಾಗುತ್ತಿದ್ದ. ಇಸ್ಸೀಟಾಟದಿಂದ ಬರುವ ಸೂಫಾವನೆ ಅವಕ 
ಚಿಲ್ಲರೆ ಖರ್ಚಿಗೆ ಸಾಕಾಗುತ್ತಿತ್ತು. ಇನ್ನು ಮನೆಗೆ ಕೊಡುವುದಕ್ಕೆ ಉಳಿಯು 
ವುದು ಬರಿ ಸೊನ್ನೆ. ನಿಶ್ಚಿಂತನಾಗಿ ಇರುತ್ತಿದ್ದೆ. ಸ್ವತಂತ್ರ ವಾಗಿ ಬಾಳೆ 
ಬಹುದಾಗಿದ್ದ ವಾಸು ತಾನಾಗಿ ಸಂಸಾರದ ಹೊಕೆ” ಕಟ್ಟಿಕೊಂಡಿದ್ದ. ಅದು 
ಅವನಿಗೆ ಭಾರದಂತೇನೂ ಭಾಸವಾಗಲಿಲ್ಲ. ಅತ್ತಿ ಗೆ ನಗು ನಗುತ್ತಾ ಇದ್ದರೆ 
ಸಾಕು. ತನಗೇನೂ ಯೋಚನೆಯಿಲ್ಲ ಎಂದು ಕೊಳ್ಳ ತೊಡಗಿದ. 
ರತ್ನ ಶ್ರೀನಿವಾಸರು ಮನೆಗೆ ಬಂದ ಮೇಲೆ "ವಾಸುವಿಗೆ: ತನ್ನ ಸ್ವಂತ 
ಮನೆಯ ಗೆ ಯೋಚನೆ ಕರಗ ತೊಡಗಿತು. ' ತಂದೆಯ rks 
ವಿಚಾರವನ್ನು ಪೂರ್ತಿಯಾಗಿ ಮರೆತೆ. ಮನೆಗೆ ತಿಂಗಳಿಗೊಂದಿಷ್ಟು : ಹಣ 
ಕಳಿಸುತ್ತಿದ್ದ. ಇವರೆಲ್ಲಾ ಬಂದ ಮೇಲೆ ಮೂರು ನಾಲ್ಕು ತಿಂಗಳು ತಪ್ಪದೆ: 
ಕಳುಹಿಸಿದ. ಆದರೆ ಅವನಿಗೆ ಹಣದ ಅಭಾವದ ಆರಿವಾಗ. ತೊಡಗಿತು. 
ಮುಂದಿನ ತಿಂಗಳು ಕಳುಹಿಸಿದರಾಯಿಕೆಂದು ಸುಮ್ಮನಾದ. : ಆದರೆ ಅದರ 
ಸಾಧ್ಯತೆ ದೂರ ಉಳಿಯಿತು. ಹೆಚಿ ಕಿನ ಖರ್ಚಿನ ಕಾರಣ ತಿಳಿದರೂ ಅದರ 
ಬಗ್ಗೆ ಅಸ್ಟ್ರಾಗಿ ತಲೆ ಕೆಡಿಸಿ yr ಅಘ 


೫ x 5% ತೇ 


ಶಿನಿವಾರ ಮಧ್ಯಾಹ್ಮ ವಾಸು ಮನೆಗೆ ಬಂದು ಬಿಟ್ಟ. ರತ್ನ್ನ ಇನ್ನೂ 
ಅಡಿಗೆಯ ಕೆಲಸದಲ್ಲಿ ತೊಡಗಿದ್ದಳು. ನಾಸು ಬಂದದ್ದಕ್ಕೆ ಗಾಭರಿಯಿಂಥ 


ತಬ್ಬಿದ ಹೆಜ್ಜೆಗಳು | 91 


ಎದ್ದು ಬಂದಳು. ವಾಸುವಿನ ಕಣ್ಣೆಲ್ಲಾ ಕೆಂಪಾಗಿತ್ತು. "ಮುಖ ಬಾಡಿತ್ತು. 
ತೀರಾ ಬಳಲಿದಂತೆ ಕಾಣುತ್ತಿ ದ್ದ. '`ರತ್ನ್ನ ಬಂದವಳೆ? ವಿಚಾರಿಸಿದಳು. 
"ಯಾಕೆ ವಾಸು ಮ ಹುಸಾರಿಸ್ವೆ. 9 


೨. "ಹೂಂ; ಯಾಕೋ: ತುಂಬಾ ತಲೆನೋಯ್ತಿದೆ.. ಅದಕ್ಕೆ ಬಂದು 


ನಿನಾದರೂ ತಗೊಳ್ತೀಯಾ ವಾಸು? ಬಿಸಿ ಕಾಫಿ ಮಾಡಿಕೊಡರೇ ) 

ಏನೂ. ಬೇಡ ಅತ್ತಿಗೆ, ಸ್ವಲ್ಪ. ಹೊತ್ತು ಮಲಗಿದರೆ ಎಲ್ಲಾ ಸರಿ 
ಹೋಗುತ್ತೆ-ಎಂದು ಹೇಳುತ್ತಾ ತನ್ನ ಕೋಣೆ ; ಸೇರಿ ಮಂಚದ ಮೇಲೆ ಮೈ 
ಚಾಚಿದ. ರತ್ನ ಹಿಂಬಾಲಿಸುತ್ತಲೇ ನಡೆದಳು. ವಾಸು ತಲೆಯನ್ನು 
ಗಟ್ಟಿಯಾಗಿ ಅವಕ; | ಕತ್ನಳಿಗೆ ಅವನ ನೋವಿನ ತೀವ್ರತೆ ಅರ್ಥ : 
ವಾಯಿತು. : ಅವನನ್ನು ಕೇಳುವ ಗೋಜಿಗೆ ಹೋಗದೆ, ಒಳಗೆ ಹೋಗಿ ಒಂದು 
ಲೋಟ ಬಿಸಿ. ಕಾಫಿ ತಂದು ಕುಡಿಯಲು ಬಲವಂತ ಪಡಿಸಿದಳು. ಅವಳ 
ಒತ್ತಾಯಕ್ಕೆ ಮುಗ್ಧ ಮಗುವಿನಂತೆ ಕಾಫಿ ಕುಡಿದ. "ಲೋಟವನ್ನು ಒಳಗಿರಿಸಿ 
ಬಂದು ಅನ್ಭುಂತಾಂಜನವನ್ನು ಕೈಗೆ ಹಚ್ಚೆ ಕೊಂಡು, "ವಾಸು'-ಎಂದು 
ಮೆಲ್ಲಗೆ ಕರೆದಳು. ಕಣ್ಣು ಮುಚ್ಚೆ ಕೊಂಡು ತಲೆಯನ್ನು ಬಿಗಿ ಹಿಡಿದಿದ್ದ ಕ್ಸ 
ಸಡಿಲಿಸಿ ಕಣ್ಣು ಬಿಟ್ಟು ನೋಡಿದ. ಇತ್ತ. ಳು ಅಮೃತಾಂಜನ ಹಚ್ಚು ತೆ 3 (ದು 
ಕೇಳುತ್ತಿ ರುವಂತೆ ತಾ ಪಾಸುನಿಗೆ ಬಾಯಿ ಚಿಂಲಾಗಲಿಬ್ಬ ಸ್ವಲ್ಪ 
ಭರ ಶ್ರಿಫ ನಂತರ. . "ಕೊಡಿ ಅತ್ತಿಗೆ ನಾನೇ ಹಚ್ಚಿಕೊಳ್ತೇನಎೂದ' 

ರತ್ನ ಮುಖ ಸಣ್ಣ ದು ಮಾಡಿಕೊಂಡು, "ಯಾಕೆ ವಾಸು, ನಾನು 
ಹಚ್ಚ ಎಟಿ; ಎಂದನು ವಾಸುವಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. 
4. ನೆ ಫಿಳಿ ಪಿಳಿ ಕಣ್ಣು ಬಿಟ್ಟು ನೋಡಿ. ಹೇಳಿದ. ನೀವು ಹಚ್ಚ ಬಾರ 
ಜೆಂಜೇನೂ ಅಲ್ಲ ವ್ರ ಥಾ ನಿಮಗ್ಯಾಕೆ ಶ್ರಮ ಅಂತ....ಅಪ್ಟೇ ಎಂದು 
ತಡವರಿಸುತ್ತ ಹೇಳಿದ. 

"ಸರವಾಗಿಲ್ಲ ಶ್ರಮ ಗಿಮದ ಚಿಂತೆ ಬಿಡು, ನಿನ್ನ ಮನಸ್ಸಿಗೆ ಬೇಸರ 
ಆಗದಿದ್ದ ಕಿ ಸರಿ ಇಂದು ಹೇಳುತ್ತಾ ಅವನ ಹಣೆಗೆ ಅಮೃ ತಾಂಜನ ಹಚ್ಚಿ ದಳು. 
ಅವಳ ಬೆರಳು ಸ್ಪರ್ಶವಾಗುತ್ತಿದ್ದಂತೆ, ವಾಸುನಿಗೆ ಏತ ಹೊಸ ಅನುಭವ | 


ಮೈಯ್ಯಲ್ಲಿ ಲ ವಿದ್ಯುತ್‌ ಹರಿಯಿತು. ಮನಸ್ಸಿ ಗೆ ಕಚಗುಳಿ ಇಟ್ಟಂತಾಯಿತು. 


92 | ಕಟ್ಟದ ಹೆಜ್ಜೆಗಳು 


ಸಿಡಿಯುವ ನೋವನ್ನೂ ಹತ್ತಿಕ್ಕಿದ ಒಬತವನಾದ ಅನುಭವದ ಡಿಗ್ರಿಯೇರು 
ತ್ರಿದ್ದಂತೆ ನೆಮ್ಮದಿಯಿಂದ ಕಣ್ಣು ಮುಚ್ಚಿ ದ. ಅತ್ತಿಗೆಯ ಕೈಗಳಲ್ಲಿ ಮಾಂತ್ರಿಕ 
ucts ಬಹುದೇ ಎಂದು Sedan 

ರತ್ನೆಳೊ ಹಾಗೇ *ನಸಿಗಿಳಿದಳು. ಇಬ್ಬರೆ" ಆಲೋಚನೆಗಳೆ ಕ್ಕ 
ಬೇರಿ ಬೇರೆಯಾಯಿತ್ತು. ಆ ಕೈಗಳಲ್ಲಿ ವಾಸುವಿಗೆ ವಾತ್ಸಲ್ಯದ ಕೀಖಿಗಳಿರ 
ಬಹುದೇನೋ ಎನಿಸಿತು. ಭಾತಿ ತನಗೆ ಇಲ್ಲಿಯವರೆಗೆ ಇಂತಹ 
ಅನುಭವವನ್ನು ನೀಡಿಕಲಿಲ್ಲ ಎಂದುಕೊಂಡು ಹಿಶವಾದ ಆ ಸ್ಪರ್ಶದಲ್ಲಿ ಪ್ರೀತಿ 
ವಾತ್ಸಲ್ಯ, ಮಮತೆಗಳನ್ನು ಕಂಡ. . ಕಾಣುತ್ತಲೇ ಕಣ್ಣು ಮುಚ್ಚಿದೆ. 
ರೆತ್ನೆಳಿಗೆ ಆದ ಅನುಭವವೇ ಬೇರೆಯಾಗಿತ್ತು. : ಅವಳೆ ಮನಸ್ಸಿನ 
ಸುಪ್ತನಾದ ಆಸೆಗಳು ಅರಳಿದವು. ಹಾಗೇ ಅವನಿಗೊಂದು ಮುತ್ತು 
ಕೊಡೋಣನೆನಿತು. ಆದರೆ, ಆದಕ್ಕೆ..ಯಾವುಜೋ ಸೌಜನ್ಯ ಮರುಕಳಿಸಿ, 
ತುಡಿಯುವ ತುಟಿಗಳನ್ನು ತಡೆದಳು. ವಾಸುವನ್ನು ಬೆಚ್ಚಿಸ ಸ: ಬಹುದು ಃ 
ಗಾಭರಿಯಿಂದೆ ಚೀರಬಹುದು ; ಅಸಹ್ಯ ಪಟ್ಟು ಕೊಳ್ಳ pp ಜೀಸಕೆ 
ಗೊಂಡು ಬಿಟ್ಟು ಹೋಗಬಹುದು- ನಡೆ ೫ ಮನಸ್ಸು ಆಲೋಚಿಸಿದರೆ, 
ಮರುಗಳಿಗೆಯೇ ಅವನೇನು ಗಂಡಸ ಸಲ್ಲವೇ. ಹೆಣ್ಣು 'ಕೊಡುವ ಪ್ರೀತಿಗೆ 
ಸ್ಪಂದಿಸಲಾರದಷ್ಟು ಅಸಹಾಯಕನೇ ?-ಎಂಡು ' ನಸುಗುಟ್ಟಿ ತು. 'ರತ್ನೆಳ 
ಮನಸ್ಸು eR ಕ್ಷಣ ಭಾವನೆಗಳೆ ಯುದ್ದ ಭೂಿಹಾಹಿೀತು: ಇನ್ನೂ 
ಅಲ್ಲಿಯೇ ಕೂತರೆ ಖಂಡಿತ ಆವೇಶಕ್ಕೆ ಒಳೆಗಾದೇನೆಂಬ ಪ್ರಜ್ಞೆ ಜಾಗ್ರತವಾಗಿ 
ಅಲ್ಲಿಂದೆದ್ದ ಳು. 

ರತ್ನ ಅಲ್ಲಿಂದೆ ಹಾಸ ಸ ಶ್ರೀನಿವಾಸ ಬರುವುದಕ್ಕೂ ಸರಿ 
ಹೋಯಿತು. ಶ್ರೀನಿವಾಸನ ಆಕಸ್ಮಿಕ ಪ್ರವೇಶದಿಂದ ರತ್ತ ಸ್ಪಲ್ಪ ತಡ 
ಬಡಿಸಿದಳು. ಆಲೋಚನೆಗಳು ದಿಕ್ಕಾಪಾಲಾಗಿ ಹೋದವು. 8 

ರತ್ನ ಸಂತೋಷದ ಸುದ್ದಿ ಗೊತ್ತಾ ?....ನನಗೆ ಕೆಲಸ ಕ್ಕಿ ಪಂಟ 
ರತ್ತ ತಣ್ಣಗೆ ಸುದ್ದಿ ಯನ್ನು ಕೇಳಿದಳು. ಈಗ ಅವನ ಸಂತೋಷವನ್ನು ಹಂಚಿ 
ಕೊಳ್ಳುವ ಮನ ಸಿ ತಿಯೆಲ್ಲ ಅವಳಿರಲಿಲ್ಲ. ಶ್ರೀನಿವಾಸನಿಗೆ ರತ್ತಳ ರೀತಿ 
ಬೇಸರ ಬರಿಸಿತು. "ಇವಳಿಗೆ ಆ ವಾಸು ಭೂತ ಹಡಿದಿರಜೇಕು' ಅದಕ್ಕೆ 
ಅವಳಿಗೆ ಗಂಡನ ಟ್‌ ಬೇಡವಾಗಿದೆ ಎಂದು ಸಿಡಿನಿಡಿಗೊಂಡು 


ತಪ್ಪಿದ ಹೆಜ್ಜೆಗಳು x ಸ 93 


ಇನ್ನು ಅವಳಿಗೆ ಹೇಳಿ ಪ್ರಯೋಜನವಿಲ್ಲವೆಂದು ತನ್ನ ಕೋಣೆಯತ್ತ ನಡೆದ. 
ನಡೆಯುವಾಗ ವಾಸುವಿನ ಕೋಣೆಯನ್ನು ಹಾದು ಹೋಗ ಜೀಕಾದ್ದರಿಂದ 
ಅನಿವಾರ್ಯವಾಗಿ ಮುಸುಕೆಳೆದು ಮಲಗಿದ್ದ ವಾಸು ಕಣ್ಣಿಗೆ ಬಿದ್ದ. ಆದರೆ 
ಅಷ್ಟು ಹೊತ್ತಿಗೇ ವಾಸು ಯಾಕೆ ಬಂದಿರಬಹುದು ಎಂದು ಆಶ್ಚರ್ಯದಿಂದ 
ರತ್ತಳನ್ನು ಇದೇನು ನಾಸೂನ ಮಲಗಿರೋದು ? ಎಂದು ಪ್ರಶ್ಲಿಸಿದ. 

ತ್ತ ಹೂಂ ಗುಟ್ಟ ದಳು. 

"ಅದ್ಯಾಕೆ ಇಷ್ಟು “ಗ ಬಂದಿದ್ದಾ ಧೆ ಇವತ್ತು, ? ಮತ್ತೊ ದು ಪ್ರಶ್ಲಿ 
 ಶತ್ತೆಳಿಗೆ, ಇವನ ಪ ಗಳಿಗೆ ಉತ್ತರ ಹೇಳುವ ತಾಳೆ ಯಿರರಿಲ್ಲವಾಡರನಿ 
ಸಿಡಿಮಿಡಿಗೊಳ್ಳುತ್ತ ಲೇ ಹಾಕೇಂಶ್ರ, )...ತಲೆನೋವು ತತಾ: ಬಂಡ. 

ಎನೆ ಬರಬಾರದಿತ್ತೇನು ದೂತ ಪ್ರಶ್ಲಿಸಿಜಳು. | 

ಬಂದಿದ್ದೇಕಂತ ಕೇಳಿದೆನೇ “ಹೊರತಾಗಿ, ಬರಬಾರದಿತ್ತು ಅಂತ 
ಹೇಳಿದೆನೆ ?-ಕಟುವಾಗಿ ಕೇಳಿದ ೧೧ :: | 
"ಸರಿ ಸರಿ ನಿಮ್ಮ ಹತ್ರ ವಾದ ಮಾಡೋಕೆ ನನಗೆ ಪುರುಸೊತ್ತಿಲ್ಲ... 
ಎನ್ನುತ್ತಲೇ ಒಳಗೆ ಹೋದಳು. ಹ 
| 'ಶ್ರೀನಿವಾಸ ಅಸ ಸಮಾಧಾನದಿಂಜೆದ್ದು. ಕೃಲಿದ್ದ ನ್ಯೂಸ ಸ್‌ ಸೇನರನ್ನು 
"ನೆಪ"? ಅಂತ ಬಡಿದ. ಒಳಗೊಳಗೇ ಮನಸ್ಸು el ರತ್ತಳ ನಡತೆಗೆ 
ತಾನೇ ಕಾರಣ. . ಕಂಡ ಕಂಡ ಗೆಳೆಯರನ್ನು ಕರೆದು ತಂದು ಪರಿಚಯ. 
ಮಾಡಿಸಿ, ಅವಳ ಸ ್ವಚ್ಛ ಂದ'ನಡೆವಳಿಕೆಗೆ ದಾರಿ ಮಾಡಿಕೊಟ್ಟ ವನೇ ನಾನು. 
ವಿಜ :ನನಗಾ ಕ ಬಾಸ! ಸಿತೋ ತಿಳಿಯಲಿಲ್ಲ. ತನ್ನ ಹೆಂಡತಿ ಜೇರೆಯವ 
ರೊಂದಿಗೆ ಅಸು ಸಲುಗೆಯಿಂದಿರುವುದನ್ನು "ನೋಡಿಯೂ ಸುಮ್ಮನಿದ್ದುದು 
ತನ್ನ ಸಂಪತವ. ಇವತ್ತು ಅವಳಿಗೆ ನಾನು ಬೇಕಿಲ್ಲ. ಯಾರನ್ನಾದರೂ 
ಆಕರ್ಸಿಸಿ ಬಾಳಬಲ್ಲೆ ನೆಂಬ ದುರಹಂಕಾರ ` ತಲೆಗೆ ಹತ್ತಿದೆ. ಸಂಪಾದನೆ 
ಇಲ್ಲದ್ದಕ್ಳಾಗಿ ತಾನು ಅನಳನ್ನು ತಪ್ಪುದಾರಿಗೆ ಹಚ್ಚೆ ದೆನೇ ?.ಎಂದು 
ಆಲೋಚಿಸಿದ. ಡ್ಡ ಕ 
ಶ್ರೀನಿನಾಸನ ಮನಸ್ಸು ಅಳುಕಿತು. ತಾನು ಹಾಳಾದ್ದೇ ಅಲ್ಲದೆ 
ಪ್ರಪಂಚ ಜ್ಞಾನವೇ ಇಲ್ಲದ ಈ ಮುಗ್ಧ ವಾಸುವನ್ನು ಹಾಳುದಾರಿಗೆ ಎಳೆದಿದ್ದೇ 
ನೆಯೆ ?-ಎಂದು ಪ್ರ ಶಿ ಸಸಿಕೊಂಡ, ಮಾಕಿನ ಮೇಲೆ 'ನುನುಸ್ಕರನ್ನು ನಂಬುನ 


94 ತಪ್ಪಿದ ಹೆಜ್ಜೆಗಳು 
ಹುಂಬ ವಾಸು. ಅಂಥವನನ್ನು ಇವಳು ದುರುಪಯೋಗ ಪಡಿಸಿಕೊಂಡರೆ ?.... 
ಒಂದೊಂದೇ ಕೆಟ್ಟ ವಿಚಾರ ಅವನ ತಲೆಯಲ್ಲಿ ಸುಳಿದು ಹೋಯ್ತು. 

ನಿಚಾರ ಮಾಡಿದಷ್ಟೂ ಶಲೆ ಸಿಡಿಯುತ್ತಿತ್ತು. ಪರಿಸ್ಥಿತಿ ಎಲ್ಲಿಯವರೆಗೆ 
ಹೋಗುತ್ತೆ, ಕಾದು ನೋಡೋಣವೆಂದುಕೊಂಡು ಸುಮ್ಮನಾದ. 

ಅಡಿಗೆಯಾಗಿಜೆಯಾ ರತ್ನ ಎಂದು ಪ್ರಶ್ನಿಸಿದ. 

"ಹೂಂ ಆಗದೆ ಏನು? ತಂದು `ಹಾಕಿದ್ರಲ್ಲ ಸಾಮಾನು, ಮಾಡಿ 
ಬಡಿಸೋದಕ್ಕೆ ಗ ವ್ಯಂಗ್ಯವಾಗಿ ನುಡಿದಳು. 'ತೊದಲೇ ಕದಡಿದೆ ಮನ 
ಸ್ಟಾ ದ್ದ ರಿಂದ ಈ ವ್ಯಂಗ್ಯ ಕೂಡಲೇ ಶಿ ಶ್ರೀನಿವಾಸನನ್ನು ಕೆಣಕಿತು. : "ರತ್ನ 
Ke ಅಬ್ಬರಿಸಿದ. ಯಾಕೆ ಹಾಗೆ ” ಹೊಡ್ಡೋತೀರಿ, ಏನೋ: ಆದವರ 
ಹಾಗೆ. ಹೆಂಡತಿಯಿಂದ ಸಂಪಾದನೆಯಿಲ್ಲ. ಸಿಟ್ಟು ಬರದೆ ನಿನಾಗುತ್ತೆ?' 

"ಬಾಯ್ಕುಚ್ಚು, ನಿನೋ ಕೆಲ್ಸ ಕಳ್ಳೊಂಡು ಒಂದೆರಡು ದಿವ್ಸ ಇದ್ದೆ. 
ಆದ ಮಾತ್ರಕ್ಕೆ ಸಂಪಾದಿಸಲೇ ಇಲ್ಲ ಅಲ್ವಾ ? ಹೌದೌದು, ನಿನ್ನ ಸೂಳೆ 
ಗಾರಿಕೆಯಿಂದ ನನ್ನನ್ನು ಬದುಕಿಸಿದಿ ಅಲ್ಲಾ ಸ? 

ಛಿ! ಮಾತನಾಡಬೇಡಿ. ಸಂಪಾದಿಸಿದ್ರಿ ನೀವು. ಇಟ್ಟಿದ್ದು ಯಾವು 
ದಕ್ಕೆ?-ಕುಡಿಯೋದಕ್ಕೆ ಜೂಜಾಡೋದಕ್ಕೆ....ವೀಟಂ”, ವೇಣು, ನಾಗರಾಜ 
ಇವರು ನನಗೆ ಕೊಟ್ಟ ಹಣದಿಂದ ಅಲ್ವೇ ನೀವು ಉಂಡದ್ದು ?' "ಹದ್ದು 
ಮಾರಿ ಮಾತನಾಡ ಬೇಡ. ನಿನ್ನ ಜಾತೀನೇ ಅಂತಾದ್ದು. ಊರಲ್ಲೆಲ್ಲಾ 
ನಿನ್ನ ನಿಚಾರ ಗೊತ್ತಿದ್ದದ್ದೇ. ಕಲಿತ ಬುದ್ಧಿ ಎಲ್ಲಿ ಬಿಡಿ ಯ ? ಹೊನ್ನ ನ 
ಜತೆ ಮಲಗಿದು ಸ ಕಟ್ಟ ನ್ನ ಪುಸಲಾಯಿಸಿದ್ದು -ನನಗೆಲ್ಲಾ ಗೊತ್ತಿ ದೆ. ನೀನೂ 
ನಿಮ್ಮಮ್ಮ- ಎಲ್ಲಾ ವರಿ: ? ನಿರ್ಧಾರವಾಗಿ ಹೇಳಿದ. 

«ಶ್ರಿ ಶ್ರೀನಿವಾಸ ನಮ್ಮಮ್ಮನ ವಿಚಾರ ತೆಗೀಜೀಡ. ನೀನೆಸ್ಟೋ 'ನಿನ್ನ 
ಪಾಡೆಷ್ಟೊ ನೋಡಿಕೊ' ತ ಗಟ್ಟಿ ಯಾಗಿ ಕೂಗಿದಳು. : 

ಣ್ಯ ಇಬ್ಬರ ಮಾತಿನ ತನನ ಸದ್ದು ವಾಸುವನ್ನು ಎಚ್ಚರಿಸಿತು. 
' ಇದೇನು ಗಲಭೆ ಮನೇಲಿ' ಎಂದು ಕೊಂಡು ಹಾಸಿಗೆ ಬಿಟ್ಟು ಎದ್ದು ಬಂದ. 
ವಾಸು ಬರುವುದನ್ನೇ ನೋಡಿದ ರತ್ನ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. 

ವಾಸುನಿಗೆ ಏನೊಂದೂ ಅರ್ಥವಾಗಲಿಲ್ಲ. ಶ್ರೀನಿವಾಸ ಒಂದು ಕ 


ತಬ್ಬಿದ ಹೆಜ್ಜೆಗಳು | 


ಬುಸುಗುಟ್ಟಿಕೊಂಡು ನಿಂತಿದ್ದಾನೆ. ರತ್ನ ಅಡುಗೆ ಮನೆಯಲ್ಲಿ ಚಿಕ್ಕಿ ಚಿಕ್ಕಿ 
ಅಳುತ್ತಿ ದ್ದಾ ಬ ದ 
""ಏನಣ್ಣಾ ಇದೆಲ್ಲಾ ರಂಪು ? ಅತ್ತಿಗೆ ಕಣ್ಣ ಲ್ಲಿ ನೀರೇಕೆ ?” ಎಂದ. 
"ನಿಮ್ಮ. ಅತ್ತಿ ಗೇನ ಕೇಳು. ಎಲ್ಲಾ ಹೇಳ್ತಾ ಳೆ' ನಾನು ಹೊರಟಿ'- 
ಎಂದು ಮನೆಯಿಂದ ಸರಸರನೆ ಹೊರಗೆ. . ನಡದ. ವಾಸು ಅಣ್ಣ ನನ್ನು 
 ತೆಡೆಯಲೆತ್ತಿಸಿದ.. ಆದರೆ ಅವನು ನಿಲ್ಲಲಿಲ್ಲ. ವಾಸು ಹತಾಶನಾಗಿ 
ಹಿಂತಿರುಗಿದ. | | 
ಅಡುಗೆ ಮನೆಗೆ ಹೋಗಿ ಅತ್ತಿಗೆಯನ್ನು ವಿಚಾರಿಸಿದ. ಅವಳು 
ಶ್ರಿ (ನಿವಾಸ ತನ್ನನ್ನು " ಸೂಳೆಗೀಳೆ' ಅಂತ  ಜೈದನೆಂದು ಬಣ್ಣ ಕಟ್ಟ ಹೇಳಿದಳು. 
ಶ್ರೀನಿವಾಸನದೇ ಎಲ್ಲವೂ ತಪ್ಪು ಎನ್ನುವಂತೆ' ಕತೆ ನಿರ್ಮಿಸಿ ಲ ತನ್ನ 
ಬಗ್ಗೆ ನಾಸ ಮನಸ್ಸಿನಲ್ಲಿ ಮತ್ತಷ್ಟು ಕನಿಕರ ಮೂಡುವಂತೆ Ae 
"ಸುಮ್ಮನಿರಿ ಅತ್ತಿಗೆ, ಏನೋ ವಿಷಗಳಿಗೆ. ಮಾತಿಗೆ ಮಾತು ಬಂದಿದೆ 
ಅಷ್ಟೇ. ಅದನ್ನು ಮನಸ್ಸಿ ಗೆ ಹಚ್ಚಿ ಕೊಂಡು ಬೇಜಾರಾಗ ಜೇಡಿ. ಅಣ್ಣ 
ಬೇಕಂತ ಬೈದಿರಲಾರರು. ಹೂ ಬೇಸರವಾಗಿದ್ದಿ ರಜೇಕು. `ನೀವು ಅತ್ತರೆ 
ನನ್ನ ಕರಳು ಕಿವುಚಿ ದೆಂತಾಗುತ್ತದೆ, ನನಗಾಗಿ ಸುಮ ನಿರಿ” ಎಂದ. ' 
ರತ್ನ ವಿಧೇಯಳಂತೆ ಅವನ ಮಾತು ಕೇಳಿ ಎದ್ದು, ಕಣ್ಣೊ ರೆಿಸಿಕೂಂಡಳು. 
ಮುಖ ಕಸಲ ಬಚ್ಚಲು ಮನೆಯ ಕಡ ಹೋದಳು. | 
ಅಷ್ಟರಲ್ಲಿ ನೀಣಾಳನ್ನು: ಆಯಾ ಕಕಿದುಕೊಂಡು ಬಂದಳು. ಸ್ಕೂಲಿ 
ನಿಂದ ಬಿಡುಗಡೆ ಹೊಂದಿ ಬಂದ ನೀಣಾಗೆ ಎದುರಲ್ಲೇ ವಾಸು. ಇದ್ದದ್ದು 
ನೋಡಿ "ಕೆನೆಯುವಷ್ಟು ಖುಷಿಯಾಯಿತು”. "ಮಾಮಾ ನಾಳೆ. ಶಾಲೆಗೆ 
ರಜಾ' ಎಂದಳು. ವಾಸು ಅವಳನ್ನು ಬಾಚಿ ತಬ್ಬಿ "ಹೌದಾ ಮರಿ? ನಂಗೂ 
ನಾಳೆ ರಜ. ನಿನ್ನ: ನ್ನು ಕಬ್ಬ ನ್‌ ಪಾರ್ಕಿಗೆ ಕರೆಡೊಯ್ಯುತ್ತೆ ನೆ, ಆಯ್ತಾ ?' 
ಎಂದ ನಗುತ್ತಾ. 
"ನಿಜವಾಗಿಯೂ ?' ಕಣ್ಣರಳಿಸಿ ಕೇಳಿದಳು ವೀಣಾ. 
"ಹೂಂ, ಖಂಡಿತವಾಗಿ' ಎಂದ. 
ಅನ್ಮುನನ್ನು ಹುಡುಕಿಕೊಂಡು ಒಳಗೆ ಓಡಿದಳು. 


06 | ಕಟ್ಟಿದ ಹೆಜ್ಜೆಗಳು 


ಮಾರನೇ ದಿನ ಭಾನುವಾರ. ಎಲ್ಲರೂ ತಿರುಗಾಡಲು ಹೋಗೋಣ 
ವೆಂದು ವಾಸುವೇ ನಿರ್ದೇಶಿಸಿದ. ಶ್ರೀನಿವಾಸ ತಾನು ಮಾತ್ರ ಬರುವುದಿಲ್ಲ 
ವೆಂದ. “ನೀವೆಲ್ಲ ಹೋಗಿ ಬಪ್ಪಿ, ನನಗೆ ಯಾಕೋ ಮೈ ಸರಿಯಿಲ್ಲ, 
ನಾನು ಮನೆಯಲ್ಲೇ ಇರುತ್ತೇನೆ” ಎಂದೆ. | 
ಹಿಂದಿನ ದಿವಸ ಶ್ರೀನಿವಾಸ ಸಾಕಷ್ಟು ರಾತ್ರಿಯಾದ ಮೇಲೆ ಮರಳಿದ್ದ. 
ವಾಸುವೇ ಎದ್ದು ಬಾಗಿಲು ತೆರೆದಿದ್ದ. ತಿ ಶ್ರೀನಿವಾಸನ ರೀತಿಯಿಂದಲೇ ಅವನು 
ಕುಡಿದು ಬಂದದ್ದು ತಿಳಿಯಿತು. ಎಕ ಮೂಗು ಮುಚಿ ಕಿ ಕೊಂಡನೇ 
ಹೊರತಾಗಿ ಏನನ್ನೂ ರಳ ಈಗ ಮನೆಸುಲ್ಲೆ ೯ Head ತ್ರೇನೆಂದಾಗ 
ಬಲವಂತ ಪಡಿಸಲಿಲ್ಲ. : ರತ್ನಳಿಗಂತೂ ಶಿ ಶ್ರೀನಿವಾಸ ಎಲ್ಲಿ ಬರುತಿ ತ್ರೇನೆಂದ್ಭ 
ಹೇಳುವನೋ ಎನ್ನುವ ಭೀತಿ "ದೇ ಇತ್ತು. . ತಾನು ಬರುವುದಿಲ್ಲಪೆಂದಾಗ 
ರತ್ನ ನೆಮ್ಮದಿಯ ಉಸಿರುಬಿಟ್ಟ ಳು. ವೀಣಳಿಗಂತೂ ಎಲ್ಲಿಲ್ಲದ ಸಂಭ್ರಮ, 
ತ್ತೆ ಹೇಳಿದ್ದನ್ನೆಲ್ಲಾ ಬ; ಹಾಗೆ ಕೇಳಿ ರೆಡಿಯಾದಳು. 
ರತ್ನ “ ದಿನ ನಿಶೇಷ ಆಸ ಸಕ್ಕಿಯಿಂದ ಸಿಂಗರಿಸಿಕೊಂಡಳು. ವಾಸು 
ತಂಡುಕೊಟ್ಟಿದ್ದ ಹಳದಿಬಣ್ಣದ. ಗೀರೆಯುಟ್ಟಳು. ತೋಳಿಲ್ಲದ ರವಿಕೆ 
ಧರಿಸಿದಳು. ಇ ಎಸಳಿನುತ ತೀಡಿಕೊಂಡಳು. ತುಟಿಗಷ್ಟು ರಂಗು 
ಹಚ್ಚೆದಳು. ' ಹಣೆಗೆ ಸ ಸಣ್ಣದಾಗಿ ತಿಲಕನಿಟ್ಟಳು. ಬೇಗಚೇಗನೆ ರೆಡಿಯಾಗಿ 
ಚಪ್ಪಲಿ ಮೆಟ್ಟಿಕೊಂಡು, ವೀಣಾಳ ಕ್ಸ ಹಿಡಿದು ಹೊರಟು ನಿಂತು, "ವಾಸು 
ಆಯ್ಕಾ. ? ಇನ್ನು ಹೊರಡೋಣನೇ?' ಎಂದು ಆತುರಪಡಿಸಿದಳು. 
ವಾಸು "ಇಗೋಬಂದೆ, ಒಂದು' ನಿಮಿಷ? ಎಂದು ಹೇಳಿ ಹೊರಟು ಬಂದ. 
"ಹೋಗಿಬರುತ್ತೇವೆ ಅಣ್ಣ'-- ಎಂದ. ರತ್ಸ ಔನಚಾರಿಕವಾಗಿ "ಹೋಗಿ 
ಬರ್ತೀನೀಂದ್ರೆ'. ಎಂದಷ್ಟೇ ಹೇಳಿದಳು. ಶ್ರೀನಿವಾಸ ಉತ್ತರಿಸಲಿಲ್ಲ. ಆದಕೆ 
ರತ ಕ್ಸ್‌ ಅಲಂಕಾರವನ್ನು ತ ಕಣ ಜಿರಗುಗಣ್ಣು ಗಳಿಂದ, RM Ce 
| ಮತ್ತೊ, ಂದು ಕ್ಷಣ ನೋಡಿದ. . 
ತ್ವ ವಾಸು, ವೀಣಾ ಬಿಸಿಲಿನ ಯುಳನಿದ್ದರೂ ಮನ್ನಿ 
ಉಲ್ಲಾ ಸದಲ್ಲಿ ಮರೆತು ನಡೆದರು. ವಾಸು ರತ್ನಳನ್ನೇ ಕುರಿತು ಯೋಚಿಸು 
ತ್ರಿದ್ದ. ಅಬ್ಬ! ಅತ್ತಿಗೆ ಎಷ್ಟು ಚೆನ್ನಾಗಿದ್ದಾರೆ! ಎಂದು ಉದ್ಗರಿಸಿದ. 
ನೋಢಿದನ್ಟೂ ಮತ್ತೆನುತ್ತೆ ನೋಡಬೇಕೆನಿಸಿತು. ಅದರೆ ಮನಸ್ಸಿ 


ಕಪ್ಪದ ಹೆಜ್ಜೆಗಳು | ಟಿ 
ಸಂಕೋಚ ಅವನನ್ನು ಮೂಕನಾಗಿಸಿತ್ತು. ರತ್ನಳ ಉಲ್ಲಾಸ, ಸಂಭ್ರ ನ 
ಕೊನೆಯಿಲ್ಲವಾಯಿತು. ತನ್ನರೂಪಿನ ಬಗ್ಗೆ ತೀರದ ಹೆಮ್ಮೆಯೆನಿಸಿತು, 
ಹೊರಡುವುದಕ್ಕೆ ಮುಂಚೆ ಕನ್ನಡಿಯಲ್ಲಿ ನೋಡಿ ಕೊಂಡಾಗ ತನ್ನ ರೂಪ, 
ತನಗೇ ಮೋಹಿಸುವಂತೆ ಆಯಿತು. ಅದಕ್ಕಾಗಿಯೇ ಗಂಡುಗಳು ಕೀಟಿಗಳೆಂತಿ 
ತನ್ನ ಬರೆಗೆ: ಬೀಳುತ್ತಾರೆ. ತನ್ನ ಜೊತಿ ಮಾತಾಡಲು ಬಾಯಿ ಬಿಡುತ್ತುಕೆ- 
ಎಂದು ಕೊಂಡಳು. 
ಸ್ವಲ್ಪ ದೂರ ನಡೆದು ಆಟೋ ಹೆತ್ತಿದರು. ರತ್ನ ಹೇಳಿದಳು. 

"ವಾಸು ಕಬ್ಬನ್‌ ಪಾರ್ಕಿಗೆ ಜೇಡ, ಲಾಲಾ ಬಾಗ್‌ಗೇ ಹೋಗೋಣ? 
ಎಂದಳು. ವಾಸೂಗೆ ಅತ್ತಿಗೆಯ ಆಸೆಯನ್ನು ನಿರಾಕರಿಸುವ ಮನಸ್ಸಾಗಲಿಲ್ಲ. 
ವೀಣಳಿಗೆ "ಕಬ್ಬನ್‌ `: ಪಾರ್ಕ್‌' ಎಂದು ಹೇಳಿದ್ದ. ಮಕ್ಕಳಿಗೆ 'ಚೀಕಾದ 
ಆಕರ್ಷಣೆ ಇದ್ದುದು ಅಲ್ಲಿ. ಆದರೆ "ಬೇರೆಡೆಗೆನ್ನುತ್ತಾರೆ'. ನೀಣಾಳನ್ಸು 
ಜೀಕಾದರೆ ಮುಂದಿನನಾರ ಕರೆದೊಯ್ದ ರಾಯಿತು. ಇವತ್ತು ಅತ್ತಿಗೆಯ 


ಆಸೆಯೇ ಪೂರ್ತಿಯಾಗಲಿ'-ಎಂದು ಯೋಚಿಸಿ ಆಟೋದನನಿಗೆ "ಲಾಲ್‌ 
ಬಾಗ್‌'ಗೆ ಎಂದ. 


ಸಂಜೆಯವರೆಗೆ ಸುತ್ತಾಡಿದರು. ಮನತುಂಬಾ ಮಾತಾಡಿದರು. 
ರತ, ಶ್ರೀನಿವಾಸನ, ತನ್ನ ಕಥೆ ಹೇಳಿದಳು. ಹೆಂಡತಿಯನ್ನು ಸಾಕಲಾರದೆ 
ಹಿಂಸಿಸುವುದನ್ನು ತಿಳಿಸಿದಳು, "ವಾಸು ನೀನಿಲ್ಲದಿದ್ದರೆ ನನಗೆ ಬದುಕುವ ಆಸೆ 
ಸಾಯುತ್ತಿತ್ತು. ನಿಮ್ಮಣ್ಣ ನೊಂದಿಗಿನ ಬಾಳು ಭಯಂಕರವೆನಿಸುತ್ತಿತ್ತು. 
ಸದಾಕುಡಿತ, ಜೂಜು, ಇಸ್ಸೀಟನ್ನು ಬಿಟ್ಟರೆ ಬಹುಶಃ ನಿಮ್ಮಣ್ಣ ಇನ್ನೇನೂ 
ಕಂಡಿರಲಾರ, ಹೆಂಡತಿ, ಮಗಳು ಇದ್ದಾರೆನ್ನುವ ಪ್ರಜ್ಞಯಿಲ್ಲ, ಅವರನ್ನು 
ಸಾಕಿ, ಅವರ ಅವಶ್ಯಕತೆಗಳನ್ನು ಪೂರೈಸಜೀಕೆನ್ನುವ ಬುದ್ಧಿ ಯಿಲ್ಲ. ಅಂತೂ 
ಇಬ್ಬರೂ ಬದುಕುತ್ತಿದ್ದೇವೆ. ಎಂತಹ ಬದುಕೆನ್ನುವುದು ಮಾತ್ರ ಯಾರೂ 
ತಿಳಿಯುವುದು ಜೇಡ. ಮದುವೆಗೆ ಮುಂಜಿ ಆಸೆಗಳನ್ನೆಲ್ಲಾ ಹೊತ್ತು 
ತಂದಿದ್ದೆ. ಆದರೆ ಅನೆಲ್ಲಾ ಈಗ ಚೆಲ್ಲಾಸಿಲ್ಲಿಯಾಗಿನೆ.. ಬಯಸಿದ ಸೀರೆ 
ಕೊಳ್ಳುವಹಾಗಿಲ್ಲ, ಮಗುವಿಗೊಂದು ಬಟ್ಟೆ ಕೊಳ್ಳುವ ಹಾಗಿಲ್ಲ. ವೀಣಾಳ 
ಶಾಲೆಗೆ ಫೀಸು ಕಟ್ಟುವುದಕ್ಕೂ ಗತಿಯಿಲ್ಲ. ಇಂಥಾದ್ದರಲ್ಲಿ ಹೇಗೆ ತಾನೇ 

7 


98 ತಪ್ಪದ ಹೆಜ್ಜೆಗಳ 
ನಾನು ಬದುಕಿರಲು ಸಾಧ್ಯವಾಸು ? ನೀನೇ ಹೇಳು ?2....ಈ ತಂಪು. ಹೊತ್ತಲ್ಲಿ 
ಇದನ್ನೆಲ್ಲಾ ಹೇಳಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡುತ್ತಿ ದ್ದೇನೆ ಕ್ಷಮಿಸು. 
ನನಗೆ ಆತ್ಮೀಯರು ಯಾರೂ ಇಲ್ಲದ್ದಕ್ಕಾಗಿ ನಿನ್ನಲ್ಲಿ ನಾನು ಇಷ್ಟು ಸಲುಗೆ 
ಯಿಂದ ಎಲ್ಲವನ್ನೂ ಹೇಳಿಕೊಳ್ಳುತ್ತಿದ್ದೀನಿ ಅಷ್ಟೆ. ನಿನ್ನನ್ನು ನೋಯಿಸುವ 
ಉದ್ದೇಶವಿಲ್ಲ'-ಎಂದಳು. 

ವಾಸುವಿಗೆ ಅತ್ತಿಗೆಯ ಬಾಳಿನ ವಿಚಾರ ತಿಳಿದು ತೀರಾಕೆಡುಕೆನಿಸಿತು. 
ಅವಳ ನೋವಿಗೆ ಕಾರಣನಾದ ಶ್ರೀನಿವಾಸನ ಬಗ್ಗೆ ಸಿಟ್ಟು ಬಂತು. ಛೆ! ಛೆ 
ಒಳ್ಳೆ ಅತ್ತಿಗೆ, ಇವಳಿಗೆ ಇಷ್ಟು ಕಷ್ಟ ಬರುವುದು ತೀರಾ ಅನ್ಯಾಯ-ಎಂದಃ 
ಲೋಚಿಸಿದ. ಆತ್ಮಿಗೆಯನ್ನು ಸಮಾಧಾನ ಮಾಡಬೇಕಾಗಿತ್ತು. ಮೆಲ್ಲನೆ 
ನುಡಿದ. | 
"ನೀವು ಬೇಸರ ಪಡಜೇಡಿ ಅತ್ತಿಗೆ. ನನಗ್ಯಾರಿದ್ದಾರೆ ಹೇಳಿ? ನಿಮಗೆ 
ನಾದರೂ ಬೇಕೆನಿಸಿದರೆ ನೀವು ನನ್ನಲ್ಲಿ ಕೇಳಿ. ಸಂಕೋಚ ಸಟ್ಟು ಕೊಳ್ಳ 
ಬೇಡಿ. ನೀನೇನೂ ಬೇರೆಯನರಲ್ಲವಲ್ಲ ?....ಎಂದ. | 

ಅದು ಹೇಗೆ ಸಾದ್ಯ? ನಿನಗೂ ಅಮ್ಮ ಅಪ್ಪ, ತಮ್ಮ ತಂಗಿ ಎಲ್ಲಾ 
ಇರುವಾಗ ನಿನ್ನಿಂದ ನಾವು ಸಹಾಯ ನಿರೀಕ್ಷಿಸುವುದು ಬಹಳ ತಪ್ಪಾಗುತ್ತೆ 
ವಾಸು. ಸ್ಯ 

"ನಿಮಗ್ಯಾಕೆ ಆ ವಿಚಾರ, ಯಾರಿಗೂ ಅನ್ಯಾಯವಾಗದ ಹಾಗೆ ನಾನ. 
ನೋಡ್ಕೊಳ್ಳೇನೆ?' ಎಂದು ಭರವಸೆ ನೀಡಿದ. ' 

ರತ್ನಳ ಮುಖ ಮಿಂಚಿತು. "ನಿನ್ನ ಉಪಕಾರವನ್ನು ಖಂಡಿತ, ಮ 
ಯುವುದಿಲ್ಲ ವಾಸು. ಯಾವುದೋ ಜನ್ಮದ ಖುಣ ಅಂತ ಕಾಣುತ್ತೆ ನೀ 
ಇಲ್ಲಿಗೆ ಬಂದದ್ದು-ಎಂದಳು ನಸುನಗುತ್ತಾ. 

ವಾಸು, ರತ್ನ ಇನ್ಬು ಬೇಗ ಸಮಾಧಾನ ಹೊಂದಿ ನಕೃದ್ದನ್ನು ಕಂಡ 
ಹಿಗ್ಗಿದ. ಸಂಜೆ ಬಾಡುವಂತಿತ್ತು. ದೂರದಲ್ಲಿ ವೀಣಾ ಜಿಂಕೆಗಳಿಗೆ ಹುಲ್ಲು ತಿನಿ 
ಸುತ್ತಾ, ಕೇಕೆ ಹಾಕುತ್ತಾ, ನಗುತ್ತಾ ಮೈ ಮರೆತಿದ್ದಳು. ವಾಸುನಿ 
ಹೋಗೋಣನೆನಿಸಿತ್ತು. ರತ್ನಳಿಗೆ ಮನೆ ಸೇರುವುದೇ ಬೇಡವಾಗಿತ್ತು. ವಾಸ 
ಹೊರಡೋಣನೆಂದಾಗ ಒಲ್ಲದ ಮನಸ್ಸಿನಿಂದ ಎದ್ದಳು. ವೀಣಾಳನ್ನು 
ಕೂಗಿ ಕರೆದಳು. ಅನಳು ಆಟದಲ್ಲಿದ್ದುದರಿಂದ ರತ್ನಳ ಕೂಗು ಕಿನಿಯ ಮೇ 


ತಪ್ಪಿದ ಹೆಜ್ಜೆಗಳು | 09 
ಬಿದ್ದಂತಾಗಲಿಲ್ಲ. ಮತ್ತೊಮ್ಮೆ ವಾಸು, ರತ್ಸ ಇಬ್ಬರೂ ಒಟ್ಟಿಗೆ ಕರೆದರು. 
ವೀಣಾ ಬಂದು ಯಾಕೆಂದು ಕೇಳಿದಳು. ಹೋಗೋಣ ವೆಂದಾಗ ಸೊಟ್ಟ 
ಮೋರೆಯಿಟ್ಟಳು. ನಡಿ ವೀಣಾ ಇನ್ನು ಹೊತ್ತಾಯಿತು ಅನ್ಚ "ಬೈತಾರೆ? 
ಎಂದ ವಾಸು. "ಹೂಂ' ಎಂದು ಮುಖ ಉಊದಿಸಿಕೊಂಡೇ ಜೊತೆಗೆ 
ನಡೆದಳು. 

ಇಷ್ಟು ಹೊತ್ತೂ ಆಟದಲ್ಲಿ ಮೈಮರೆತಿದ್ದ ನೀಣಾಳಿಗೆ, ಇದ್ದಕ್ಕಿದ್ದಂತೆ 
ಈಗ ಹೊಟ್ಟೆ ಚುರುಗುಟ್ಟಿ ತು... "ಮಾಮು' ಹೆಸಿವಾಗ್ತಿದೆ ಎಂದಳು, ವಾಸು 


ದಾರಿಯಲ್ಲಿನ ಹೋಟಿಕೊಂದಕ್ಕೆ ಕರೆಡೊಯ್ದು ಕಂಠಪೂರ್ತಿ ತಿನ್ನಿಸಿದ. 
ಎಷ್ಟು ದಿವ ದ ಮೇಳೆ ಹೋಟಿಲು ಮುಖ ಕಂಡದ್ದೊ |? ಎನಿಸಿತು ರತ್ತ. ಳಿಗೆ. 


FE ಸುಮಾರು ಏಳು ಗಂಟೆಗೆ ಮನೆ "ಸೇರಿದರು. ಶ್ರೀನಿವಾಸ 
ಮನೆ ಬೀಗ ಹಾಕಿಕೊಂಡು ಪಕ್ಕದ ಮನೆಯವರಿಗೆ ಬೀಗದ ಕೈ ಕೊಟ್ಟು 
ಎಲ್ಲಿಯೋ ಹೋಗಿದ್ದ. ಮನೆಗೆ ಬಂದಾಗ, ಮನೆಯ ಬಾಗಿಲಿಗೆ ಬೀಗ 
ನೋಡಿ ಗಾಭರಿಯಾದರೂ ಸಕ್ಕದ ಮನೆಯಲ್ಲಿ ವಿಚಾರಿಸಿದ್ದಕ್ಕೆ ಸ್ವಲ್ಪ 
ಸಮಾಧಾನವಾಯಿತು. ಎಲ್ಲರೂ ತುಂಬಾ ದಣಿದಿದ್ದರು. . ರತ್ನಳಿಗೆ ಮತ್ತೆ 
ಅಡಿಗೆಗೆ ಕೂರುವುದೆಂದರೆ ತರೆ ನೋನೆನಿಸಿತು. ಬಂದದ್ದೇ ಕುರ್ಚಿಯೊಂದ 
ರಲ್ಲಿ ಕುಕ್ಕರಿಸಿ ಮೈ ಚಾಚಿದಳು. ವಾಸುವಿಗೆ ಅತ್ತಿಗೆಯ ದಣಿವು ಅರ್ಥ 
ವಾಯಿತು. ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಿ ಬಂದ. ಇನ್ನೂ ರತ್ನ 
ಕುರ್ಚಿಯಲ್ಲಿ ಕೂತೇ ಇದ್ದಳು. ವೀಣಾ ಮಂಚ ಹತ್ತಿ ಮಲಗಿದಳು. 
ವಾಸುವೇ. ರತ್ನಳನ್ನು “ಅತ್ತಿಗೆ ನೀವು ವಿಶ್ರಾಂತಿ ತೆಗೆದು ಕೊಳ್ಳಿ, ನಾನೇ 
ಇವತ್ತಿನ ಅಡಿಗೆ ಮಾಡಿ ಬಿಡ್ತೀನಿ. ಇಷ್ಟು ದಿವ್ಸ ನನ್ನ ಕೈರುಚಿ ನೋಡಿರ 
ಲಿಲ್ಲ ಈಗ ನೋಡುವಿರಂತೆ' ಎಂದ ನಗುತ್ತಾ. ರತ್ನಳಿಗೆ ಈಗ ಅಡಿಗೆ, 
ಊಟದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಮನಸ್ಸಿರಲಿಲ್ಲ. ಹಾಯಾಗಿ ಮಲಗಿದರೆ 
ಸಾಕೆನಿಸಿತು.. | 

ವಾಸು ನನಗೇನೂ ಊಟಗೀಟ ಬೇಕಿಲ್ಲ. ನಿನಗೆ ಮಾತ್ರ ವೇ ಮಾಡಿ 
ಕೊಂಡರಾಯಿತು. ನಿಮ್ಮಣ್ಣ ಮನೆಗೆ ಸೇರುವುದು ಯಾವಾಗಲೋ ನಡು 
ರಾತ್ರಿಗೆ, ಇಲ್ಲ ಬೆಳಗಿನ ಜಾವಕ್ಕೆ' ಎಂದಳು. 

ನನಗೇನೂ ಬೇಕಿಲ್ಲ ಅತ್ತಿಗೆ. ತಿಂದದ್ದು ಈಗಲೇ ಗಂಟಲು ದಾಟ 
ಬರುವ ಹಾಗಿದೆ'.ಎಂದ "ಹಾಗಾದರೆ ಅಡಿಗೆ ಪ್ರೋಗಾಂ ಕ್ಯಾನ್ಸೆಲಾ'-ಎಂದು 


100 ತಬ್ಬಿದ ಹೆಜ್ಜೆ ಗಳು 


ನಕ್ಕಳು. ವಾಸುವಿಗೂ ಅಸ್ಟೇ ಸಾಕಾಗಿತ್ತು. "ಅದೇಸರಿ ಅತ್ತಿಗೆ ಎಂದು 
ಮತ್ತೆ ತನ್ನ ಕೋಣೆಯತ್ತ ನಡೆದ. 


# % ಹ ಹ 


ವಾಸು ಸಂಪೂರ್ಣವಾಗಿ ರತ್ನಳ ವಶವಾಗಿ ಹೋಗಿದ್ದ. ಬರುವ 
ಸಂಬಳೆವೆಲ್ಲಾ ಅವಳ ಆಸೆಗಳ ಪೂರೈಕೆಗೇ ಸಾಲುತ್ತಿರಲಿಲ್ಲ. 'ಶ್ರೀನಿವಾಸ 
ರತ್ನಳ. ಸಂಬಂಧ, ಅವರ ನಡವಳಿಕೆ ಅರ್ಧವೇ ಆಗುತ್ತಿರಲಿಲ್ಲ. ಒಮ್ಮೆ 
ಇಬ್ಬರೂ ಒಬ್ಬರನ್ನೊಬ್ಬಸು ದ್ವೇಷಿಸುವಂತೆಫಿಸಿದರೆ ವಕತ್ತೊಮ್ಮೆ ಇಬ್ಬರೂ 
ಒಟ್ಟಗೆ ವಾಸುವನ್ನು ಸುಲಿಯುವುದರಲ್ಲಿ ಸಹಕರಿಸುತ್ತಿದ್ದಂತೆನಿಸಿತು. ರತ್ನಳ 
ಸೀರೆಗಳಿಗೆ, ಅಲಂಕಾರ ಸಾಮಗ್ರಿಗಳಿಗೆ, ವೀಣ* ಬಟ್ಟೆ ಬರೆಗೆ ಅವಳ ಸ್ಕೂಲ್‌ 
ಫೀಸ್‌ಗೆ, ಸಾಲದ್ದಕ್ಕೆ ಶ್ರೀನಿವಾಸನ ಕ.ಡಿತಕ್ಕೆ ಜೂಜಿಗೆ ಹಣ ಸರಬರಾಜು 
ಮಾಡುವಷ್ಟರಲ್ಲಿ ವಾಸುವಿಗೆ ಸಾಕು ಸಾಕಾಗಿ ಹೋಗಿತ್ತು. ಹೆಣದ 
ಮುಗ್ಗ ಟ್ರಿನ್ನು ಅನುಭವಿಸಿದರೂ ಅವರು ಕೇಳಿದ್ದು ಇಲ್ಲವೆನ್ನುವುದು ವಿಷಾಧ 
ಕರನೆಂದೀ ಭಾವಿಸಿದ್ದ. ಮನೆಗೆ ಬೇಕಾದ. ಸಾಮಾಥು ಸರಂಜಾಮುಗಳಿಗೂ 
ವಾಸುನಿನ ಹಣವೇ ಬೇಕಾಗುತ್ತಿತ್ತು. y 
. ಇಷ್ಟೆಲ್ಲಾ ಕಷ್ಟವಾದರೂ ವಾಸುನಿಗ್ಯೆ "ರತ್ನಳು ತನ್ನ ನಿಚಾರದಲ್ಲಿ 
ತೋರುವ ಪ್ರೀತಿ, ವಾತ್ಸಲ್ಯ ಆದರಗಳಿಗೆ ತಾನು ಮಾಡುವುದು ಅಲ್ಪವೆನಿಸು 
ತ್ತಿತ್ತು. ಇನರನ್ನು ನೋಡಿಕೂಳ್ಳು ವುದರಲ್ಲಿ ಮನೆಯನ್ನೇ ಮರೆತ. ತಾಯಿ, 
ತಂದೆಯ ನಿಚಾರವಾಗಿ ಬರೆದು ಟಔಷಧಿ ಆರೈಕಗಾಗಿ ಸ್ವಲ್ಪ ಹಣ ಜೀಕೆಂದು 
ಬರೆದರೂ ವಾಸು ಅದನ್ನು ನಿರ್ಲಕ್ಷಿಸಿದ. ತೆಂಡೆಯ ಸ್ಥಿತಿ ಗಂಭೀರವೆಂದಾ 
1ಲೂ ನೋಡಲು ಹೋಗಲಿಲ್ಲ. . "ಅತ್ತಿಗೆಗೆ ಇತ್ತೀಚಿಗೆ ಮೈಗೆ ಸರಿಯಿರಲಿಲ್ಲ 
ವಾದ್ದರಿಂದ ಅವಳಿಗೆ ತೊಂದರೆಯಾದೀತೆಂದು ಹೆದರಿ ತೆಂದೆಯ: ಖಾಯಿಶೆ 
ಯನ್ನೂ ಮರೆತ. | 
"ವಾಸುನಿನ ತಾಯಿಗೆ ಬೇಸರವಾಯಿತು. : ವಾಸುವಿನ ಇಸ್ಟೊಂದು 
ನಿರ್ಲಕ್ಷ್ಯಕ್ಕೆ ಆಕೆ. ಕಾರಣವನ್ನು ಊಹಿಸದಾದಳು. ಯೋಗ್ಯಮಗನೆಂದು 
ನಂಬಿಕೊಂಡಿದ್ದ ಆಕೆಯ ಕಣ್ಣು ಹನಿಗೂಡಿತು. ದೇವರೇ ಗಂಡನ ಪರಿಸ್ಥಿತಿ 
ಹೀಗಿರುವಾಗ ಏನಾದರೂ ಹಚ್ಚುಕನ್ಮಿಯಾದರೆ ಗತಿಯೇನೆಂದು ಗಾಭ್ಯರಿ 


ತೆಬ್ಬಿದ ಹೆಜ್ಜೆಗಳು 101 


ಯಾದರು. . ಕಾದು ಕಾದು ಕಾಗದವನ್ನು ಕಾಣದೆ ಕಂದಿ ಹೋದರು. . ತಂಗಿ 
ಲಕ್ಷ್ಮಿಗಂತೂ ತಂಯಿಗೆ ಸಮಾಧಾನ ಹೇಳುವುದೇ ಕನ್ಟವಾಯಿತು.. ಸಿಟ್ಟು 
ಗೊಂಡು ಅಣ್ಣ ನಿಗೆ ಸರಿಯಾಗಿ ಬುದ್ಧಿ ಹೇಳಬೇಕೆಂದುಕೊಂಡಳು. ಆದರೆ 
ಅನನನ್ನು ಕರೆಸುವುದಾದರೂ ಹೇಗೆ? "ಕಯ ಕಾಗದಗಳಿಗೆ ಉತ್ತರನಿಲ್ಲ. 
ಯೋಚಿಸಿ ಕೊನೆಗೆ ಮುರಳಿಯನ್ನು ವಾಸುವಿನ ಬಳಿಗೆ ಕಳುಹಿಸಿದರು. 
ತಮ್ಮನ ಬರವಿಫಿಂದ ನಾಸುವಿಸೆ ಬೇಸರನಾಯಿತೇ ನಿನಕ ಸಂಶೋಸನಾಗ 
ಲಿಲ್ಲ. ಮುರಳಿಯಂತೂ "ಅಮ್ಮನನ್ನು ನೋಡಲು ಊರಿಗೆ ಬರಲೇಜೇಕಂಕೆ' 
ಎಂದು ಒತ್ತಾಯಸಡಿಸಿದಾಗ ನಿರಯಿಲ್ಲಜಿ ಹೋಗಬೇಕೆಂದುಕೊಂಡ. ಆದಕೆ 
ಅತ್ತಿಗೆಯ ನೆನಪು: ಮತ್ತೆ ಅನನ ಮನಸ್ಸನ್ನು ಸಡಿಲಿಸಿತು. ವಾಸು ಮುರುಳಿಗೆ 
ಹೇಳಿದೆ. ' "ಮುರುಳಿ ನೀನು, ನಾನು ಬರುವವರೆಗೂ ಇಲ್ಲೇಇರು, ಅತ್ತಿಗೆಗೆ 
ಸ್ವಲ್ಪ ಸಹಾಯವಾಗುತ್ತೆ'-_ಎಂದು. . ಮುರುಳಿಗೆ ಸಂತೋಷನಾಗಲಿಲ್ಲ: 
ಆದರೆ ಅಣ್ಣ ಹೇಳಿದ್ದಕ್ಕೆ ಪ್ರತಿ ಹೇಳುವಂತಿರಲಿಲ್ಲ.  ಬಾಯಿಮುಚ್ಛಿಕೊಂಡು 
ಅಣ್ಣನ ಮಾತಿಗೆ ಒಪ್ಪಿಕೊಂಡ. 

ಅಂತೂ ಇಂತೂ ಸಾಹಸ ಮಾಡಿ ಹಳ್ಳಿಗೆ ಹೊರಟ. ಅಲ್ಲಿನ ಪರಿಸ್ಥಿತಿ 
ಯನ್ನು ನೋಡಿ ಕರುಳು ಹಿಂಡಿದಂತಾಯಿತು.- ತಾಯಿ ಅಸ್ಕಿ ಪಂಜರವಾಗಿ 
ದ್ದಾ ಕ್ಕಿ ತಂಗಿ ವಯಸ್ಸಿನಲ್ಲಿ ತುಂಬಿಕೊಂಡು ಇರಬೇಕಾಗಿದ್ದೆ ಹ ಚೆನ್ನಾಗಿ 
ಸೊರಗಿ ಬತ್ತಿದ್ದಾಳೆ. ತಂದೆಯಲ್ಲಿ ಉಸಿರಾಟದ ಚಲನೆ ಹೊರತು ಜೇರಾವ 
ಚಲನೆಯೂ ಇಲ್ಲದೆ ನಿಶ್ಚೇಷ್ಟವಾಗಿ ಬಿದ್ದಿದ್ದಾರೆ. ಈ ಬಾರಿ ಸರಿಯಾಗಿ ಮಳೆ 
ಜೆಳೆಯಾಗದೆ, ನೋಡಿಕೊಳ್ಳ ನವರಿಲ್ಲಜೆ ಕಣಜಗಳೆಲ್ಲಾ ಖಾಲಿಯಾಗಿವೆ. 
ತನ್ನಿಂದ ಊರಿಗೆ ಬರುತ್ತಿದ್ದ ಹಣವೂ ಇರಲಿಲ್ಲ. ಇವರು ಇಷ್ಟು ದಿವಸ 
ಹೇಗಪ್ಪಾ ಬದುಕಿದರು ?-ಎಂದು ಚಿಂತೆಯಿಂದ ಆಲೋಚಿಸುವಂತಾಯಿ.ತು. 

"ಅಮ್ಮ' 'ಎಂದು ಮೆಲ್ಲನೆ ಕೂಗಿದ. 

ಆಜ ಮಗನ ಮೇಲೆ ಸಿಟ್ಟು, ತನ್ಮು ಸಾವು ನೋವಿನ ಚಿಂತೆಯೂ 
ಇಲ್ಲದೆ, : ಬರೆದೆ ಸತ್ರಗಳಿಗೆ ಉತ 5 A ಇಲ್ಲದೆ ನಿರ್ಲಕ್ಷ್ಯ ಮನೋಭಾವ 
ದಿಂದ ಇದ್ದ ಮಗನ್ನ ನೋಡಲೆ ೇಬಾರದೆಂದುಕೊಂಡಿದ್ದ ರೂ ಹೃ ದಯ 
ಕೇಳದೆ 'ಮುರುಳಿಯ ಕೈಯಲ್ಲಿ ಕರೆ ಕಳುಹಿಸಿದ್ದು ನಿಜವಾದರೂ, ಈಗ 
ಅನನ ಮಾತಾಡಿಸ ಬಂದಾಗ ಅಧುಮಿಟ್ಟುಕೊಂಡಿದ್ದ ನೋವು ಸಿ್ಫಿ ನಲ್ಲಿ 


10 ತಬ್ಬಿದ ಹೆಜ್ಜೆಗಳು 


ಕಾಣಿಸಿಕೊಂಡಿತ್ತು. ಮಾತನಾಡಿಸಿದರೆ ಎಲ್ಲಿ ಮೃದುವಾಗಿ ಬಿಟ್ಟು ಅವನ 
ತಪ್ಪು ಅವನಿಗರ್ಥವಾಗಡೆ ಹೋಗುತ್ತದೆಯೋ ಎಂದು ಹೆದರಿಸುಮ್ಮನಿದ್ದರು. 
ವಾಸುನಿಗೆ ತಾಯಿಂದ ಉತ್ತರ ಬರದಿದ್ದುದು ತೀರಾ ಕೆಡುಕೆನಿಸಿದರೂ, 
ಬಲವಂತದಿಂದ ಮಾತಾಡಿಸಿದರೆ ಎದೆಯ ಸಿಟ್ಟು ಸಿಡಿಯಬಹುದು. 'ನಾಳೆ 
ಮಾತನಾಡಿಸಿದರಾಯಿತು. ಅಷ್ಟು ಹೊತ್ತಿಗೆ ಅವರ ಕೋಪದ ಕಾವಾರಿ 
ತಣ್ಣಗಾಗಿರುತ್ತದೆ', ಎಂದುಕೊಂಡು ತನ್ನ ಪಾಡಿಗೆ ತಾನು ಅವಳಿಂದ ದೂರ 
ಸರಿದ. ಆ ದಿನಸವಿಡೀ ಯಾರೂ ಮಾತಾಡಿಸಲಿಲ್ಲ. ಮಾಡಿಟ್ಟ ಅಡಿಗೆ 
ಯನ್ನೂ ಮೌನವಾಗಿ ಊಟ ಮಾಡಿ ಎದ್ದು ನಡೆದ. ತಂಜಿಯನ್ನು 
ಮಾತಾಡಿಸುವ ಪ್ರಯತ್ನ ಸೋತಿತು. ತಂಬಿಗೆ ಪ್ರಜ್ಞೆ ಯೇ ಇರಲಿಲ್ಲ. 
ನಾಸು ಎಷ್ಟು ಪ್ರ ಯತಿ ಸಿದರೂ. ಅವನು ಹಣದ "ತಮಗೆ ಗುರುತು 
ಹಚ್ಚ ಲು ಆಗಲಿಲ್ಲ. ಸೆಳೆದು ಹೋಗುತ್ತಿ ರುವ ಕಣು ಗಳನ್ನು ಕಷ್ಟ ಪಟ್ಟು | 
ತಿಕಿದು ಶೂನ್ಯದತ್ತ ನೋಡಿ ಮತ್ತೆ ಕಣ್ಣು: ಮುಚ್ಚೆ ಡೆರು. ಇವನಿಗೆ ತುಜಿಯ 
ಸ್ಥಿತಿ ತಾನು ಊಹಿಸಿದ್ದ ಕ್ಕಿಂತ ಹೆಚ್ಚು ದಂ ಶಿ CR Eo | 
ಜೋಡೆಯಾಯಿತು. 
ಮರುದಿವಸ ಬೆಳಿಗ್ಗೆ ಎದ್ದು ಹೊಲಗಳ ಕಡೆ ಹೋಗಿ ಬಂದ. ಹಸಿರು 
ಕಡ್ಡಿಯೂ ಕಾಣಿಸಲಿಲ್ಲ ಭೂಮಿ ಬೆಂದು ಬಾಯಿ ಬಿಟ್ಟಿ ರುವಂತೆ ಎಲ್ಲೆಲ್ಲೂ 
ಬಿರುಕುಗಳು. ಒಂದು ಸಲ ಸುತ್ತಿಬಂದ. ಊರಿನಮಧ್ಯದ ಕೆರೆಯೂ ಬತ್ತಿ 
ತಳ ಕಟ್ಟಿ ತ್ತು. ಬತ್ತಿದ ಕೆರೆಯ ದಂಡೆಯ ಮೇಲೆ ಹೆಜ್ಜೆ ಹಾಕುತ್ತಿದ್ದ ತತ್ರ 
ತಲೆಯಲಿ "ನೂರಾ ಹ ಯೋಚನೆಗಳು. ಎಲ್ಲವೂ ಕೆಟ್ಟ” ಯೋಚನೆಗಳೇ [ 
ಅಕಸ್ಮಾತ" ತಂಜಿಗೇನಾದರೂ ಆದರೆ ತನ್ರ್ನ ಬಾಧ್ಯತೆಯೇನು ? ಹೇಗೆ ಈ 
ಬಾಧ್ಯತೆಯನ್ನು ಪೂಕ್ಸಿಸುವುಮು? ಅತ್ತಿ ಗೆಯ ಗತಿಯೇನು ?....ಎಂಡೇ 
ಯೋಚಿಸಿದ. | 
ಅತ್ತಿಗೆಯ ಕುಟುಂಬ ಒಂದು ಕಡಿ, ತನ್ನ ಕುಟುಂಬ ಮತ್ತೊಂದು ಕಡೆ ' 
ಎರಡರಲ್ಲಿ ಯಾವುದನ್ನು ಆರಿಸಿಕೊಳ್ಳು ವುದು ?-ಎಂದು ಯಾವುದನ್ನೂ 
ನಿರ್ಧರಿಸಲಾರದವನಾಗಿದ್ದ. ಈ ಸಮಸ್ಯೆ edt’ ಸಮಸ್ಯೆಯಾಗಿತ್ತು. 
ತಾಯಿ ತೆಂಗಿ ಮುಖ್ಯ ನೆಂದು ನಿಸುಗುಟ್ಟಿ ದರೂ, ಅತ್ತಿಗೆಯ ಆಕರ್ಷಣೆ ಬಿಡಿಸಿ 
ಕೊಳ್ಳ ಲಾಗದ Wd ಬಂಧವಾಗಿತ್ತು. "ನಾನೇಕೆ ಹೀಗೆ ಆಕರ್ನಿತನಾಗು - 


ಕಬ್ಬಿದ ಹೆಜ್ಜೆಗಳು 103 


ತ್ರಿದ್ದೇನೆಂದು ಪ್ರ ಪಿ ಸಿಕೊಳ್ಳು ಕ್ರಿ ದರೂ ಸಮಾಧಾನ ಮಾತ್ರ ಕೈಗೆಟುಕದ್ದಾ 
ಗಿತ್ತು. ಹ ಮಾಡಿದನ್ನೂ. ಇಲೆ ದಿಮ್ಮೆನ್ನುತ್ತಿತ್ತು. ಸೋತೆಕಾಲನೆ ಿಳೆದು 
ಕೊಡು ಮನೆ ಸೇರಿದ. ಅಣ ನ ಮಾ ಸ ಮುಖವನ್ನು ಕಂಡ ಲಕ್ಷ್ಮಿ, 

"ಯಾಕಣ್ಣ್ವಾ ಒಂದು ಥರಾ ಇದ್ದಿ ಯ ಮೈಸರಿಯಿಲ್ಲವೇ' ಎಂದು 
ಆತಂಕದಿಂದ ಕೇಳಿದಳು. ವಾಸು ಏಸಿಲ್ಲನೆಂದು ಹಾರಿಕೆಯ ಮಾಶಾಡಿದ. 
ಅದಷ್ಟು ಬೇಗ ಅಲ್ಲಿಂದ ಹೋದಕೆ ಸಾಕೆನಿಸಿತು. ಇಲ್ಲಿರುವುದಕ್ಕೆ ಅಸಸಗೆ 
ಕಸಿವಿಸಿ. ನಾಳೆ ಖಂಡಿತ ಹೊರಟುಬಿಡಜೇಕೆಂದುಕೊಂಡ. 

' ರಾತ್ರಿ ತಂದೆಯ ಸ್ಥಿತಿ ತೀರಾ ಹದಗೆಟ್ಟಿತು. ಹೋಗಿ ಡಾಕ್ಟರನ್ನು 
ಕರೆತಂದ. ದರಿ ಪ ರ್ರಯೋಜನವಾಗಲಿಲ್ಲ ಒಂದೆರಡು ದಿವ್ಸಕ್ಕಿಂತೆ ಹೆಚ್ಚ A 
ಬದುಕುವ ಆಸೆಯಿಲ್ಲಸೆಂದು ಡಾಕ್ಟರು ತಿಳಿಸಿದರು. ವಾಸುನಿಗೆ ಸದ 
ಇರಲು ಮನಸ್ಸಿರಲಿಲ್ಲ. ಈಗ ನೋಡಿದರೆ ಎಷ್ಟು ದಿವಸ ಉಳಿಯಬೇಕಾಗು 
ವುಜೊ ಹೇಳುವುದೂ ಕಷ್ಟವಾಗಿತ್ತು. ವಾಸು ಮೂಕ ದಿವಸಕ್ಕೆ ಮಾತ್ರ 
ರಜೆ ಹೇಳಿಬಂದಿದ್ದ. ಹೋಗಲೇಜೀಕು ನಾಳೆ. ತಾಯಿಗೆ ಹೋಗುವ ವಿಷಯ 
ತಿಳಿಸಿದಾಗ ಕಣ್ಣೀರು ಸುರಿಸಿ ಒಂದು ವಾರವಾದರೂ ಇರು ವಾಸು, ಸ 
ಹೊರಟು ಹೋದರೆ ಈ ಸಮಯದಲ್ಲಿ ನೋಡಿಕೊಳ್ಳುವ ಗಂಡಸರ 
ಯಾರಿದ್ದಾರೆ ಹೇಳು ?-ಎಂದು ಕೇಳಿಕೊಂಡಳು. ತಾಯಿಯ ಕಣ್ಣಿ ರು 
ಹಸ ರಜೆಯ ಕೊರತೆಯಿ.0ದೆ ಹೋಗಲೇಚೀಕೆಂದೂ ಮತ್ತಿ ಒಂಜಿ 

ವೆಸದ ನಂತರ ಬರುವುದಾಗಿಯೂ ಭರವಸೆ ನೀಡಿ, ಅವನೆಂದ. ಕೊಂಡಂತೆ 
ಹ ಹೊರಟು ಬಿಟ್ಟ. ಲಕ್ಷ್ಮಿ ಹೋಗುವಾಗ ಅಣ್ಣನಿಗೆ ಒಂದೆರಡು 
ಸೀಕಿ ಕಳಿಸಬೇಕೆಂದು ಕೇಳಿಕೊಂಡಳು. ವಾಸು ಕಳುಹಿಸುತ್ತೇನೆಂದು 
ವಾಗ್ದಾನ ಮಾಡಿ ಹೊರಟ. 

ಅಲ್ಲಿಂದ ಹೊರಟದ್ದೀ ಅವನಿಗೆ ನಿರಾಳವೆನಿಸಿತು. ಉಸಿರು ಕಟ್ಟುವ 
ವಾತಾವರಣದಿಂದ ಹೊರಗಿನ ತಂಪು ಗಾಳಿಗೆ ಸಿಕ್ಕಿ ಮನಸ್ಸಿಗೆ ಹಗುರವೆನಿಸಿತು. 
ಅತ್ತಿಗೆಯ ನೆನಪು ಅನ್ಸಳಿಸಿ ಬಂತು. ಪಾಸ! ನನಗೋಕ್ಕ ರ ಎಷ್ಟು "ಎದುರು 
ನೋಡುತ್ತಿ ರುತ್ತಾ ಕೋ ಎಂದು ಕೊಂಡು ಬೇಗ ಬೇಗನೆ ಹೆಚ ಗ್ಯ 

ಹೋಗಿ ಜುಜೆ ಸೇರುವಾಗ ಸಂಜೆಯಾಗಿತ್ತು. ಅತ್ತಿಗೆ ಮುರುಳಿ 
ಳೊತೆಗೆ ಕುಳಿತು ಸಂಭ್ರಮದಿಂದ ಹರಜಿ ಹೊಥೆಯುತ್ತಾ ಕೇರಂ ಅಡು 


104 ತಟ್ಟದ ಹೆಜ್ಜೆ ಗಳ: 


ತ್ರಿದ್ದಳು. ಮಧ್ಯೆ ಮಧ್ಯೆ ತನ್ಮು ಹಾಡಿನ ತುಣುಕುಗಳನ್ನು ಹಾಡಿ ಅತ್ತಿಗೆ 
ಯನ್ನು ರಂಜಿಸುತ್ತಿದ್ದ. ರತ್ನಳಿಗೆ ಸಂತೋಷವುಕ್ಸಿ ಮುರುಳಿಯ ಕೆನ್ನೆ 
ಚಿವುಟಿದಳು. ಆಂ,” ಎಂದು ಮುರುಳಿ ನೋವಿನಿಂದ ನರಳಿದ. "ಮುರುಳಿ 
ನೀನೂ ಇಲ್ಲೇ ಬಂದು ಇದ್ದು ಬಿಡು. ' ನೀನು ಇದ್ದರೆ. ಹೊತ್ತು ತುಂಬಾ 
ಚೆನ್ನಾಗಿ ಕಳೆಯುತ್ತಿ-ಎ೨ದು ಹೇಳುತ್ತಿದ್ದಂತೆ ವಾಸು ಪ್ರವೇಶಿಸಿದ. ವಾಸು 
ವಿನ ಮುಖ ನೋಡುತ್ತಿದಂತೆ ಚಂಗನೆ ಎದ್ದಳು ರತ್ನ. ಅಬ್ಬ ವಾಸು ; ನೀನನಿ 
ಹೋಗಿದ್ದು ಮೂಕೇ ದಿವ್ಸವಾದರೂ ಮೂರು ತಿಂಗಳಂತೆ ಎನಿಸಿತು. ಸದ್ಯ 
ಬಂದು ಬಿಟ್ಟಿಯಲ್ಲ ? ನೀನೆಲ್ಲಿ ಬರುವುದಿಲ್ಲವೋ ಎಂದು ಹೆದರಿದ್ದೆ. ವೀಣಾಳಿಗೆ 
ನಿದ್ರೆ ಹೋಗುವುಜೀ ಕಷ್ಟವಾಗಿದೆ. "ಮಾಮ' ಮಾಮ' ಅಂತ ಒಂದೇ 
ಸಮನೆ ರಂಸ ಮಾಡುತ್ತಿದ್ದಾಳೆ-ಎಂದು ಬಡ ಬಡನೆ ಮಾತನಾಡಿದಳು. ಸ್ವಲ್ಪ 
ಹೊತ್ತು ಸುಮ್ಮನಿದ್ದು ಮೆಲ್ಲನೆ ಜಿನ್ನ ಮೇಲೆ ಕೈ ಸವರಿ, ಇದೇನು ವಾಸು 
ಎರಡು ದಿವಸದಲ್ಲಿ ಎಷ್ಟು ಸೊರಗಿ ಹೋಗಿದ್ದೀ€ ?-ಎಂದು ಆತಂಕದ ಧನಿಯಲ್ಲಿ 
ವಿಚಾರಿಸಿದಳು. 

ವಾಸು ಅವಳೆ ಪ್ರಶ್ನೆಗಳಿಗೆ ಉತ್ತರಿಸುವ ಸ್ಥಿತಿಯಲ್ಲಿರಲಿಲ್ಲ. ರತ್ನಳ 
ವಾತ್ಸಲ್ಯದಿಂದ ಕೂಡಿದ ಮುಖ ನೋಡಿದ.  ಉತ್ತೆರಿಸದಿದ್ದಕೆ ಬೇಸರವಾಗು 
ತ್ರದೆಂದು ಭಾವಿಸಿ ಅಪ್ಪನ ಮೈಸರಿಯಿಲ್ಲ, ತೀರಾ ಗಂಭೀರವಾಗಿದೆ ಅವರ ಸ್ಥಿತಿ* 
ನನ್ನ ಮನಸ್ಸಿಗೇನೂ ಚೆನ್ನಾಗಿಲ್ಲ ಅತ್ತಿಗೆ' ಎಂದು ಹೇಳಿ ಒಳಗೆ ಹೋದ: 
ರತ್ನೆಳಿಗೆ ಅವ್ಯಕ್ತ ಭೀತಿ. "ವಾಸು ವೇನಾದರೂ ತನ್ನನ್ನು ಬಿಟ್ಟು ಹೊರಟು 
ಹೋದಕಿ ?...ದೇವರೀ ಹಾಗಾಗದಿರಲಿ-ಎಂದು ಬೇಡಿ ಕೊಂಡಳು. ಅವಳ 
ಅಂಗಾಂಗನೆಲ್ಲವೂ ಕೇವಲ ಸ್ಪಾರ್ಥದಿಂದ ತುಂಬಿತ್ತು. ನಿಜವಾಗಿ ವಾಸುವಿನ 
ಸ್ಥಿತಿಗೆ ತೋರಿಸಬೇಕಾದ ಅನುಕಂಸಕ್ಕಿಂತ-ಅನನೆಲ್ಲಿ ಅಪ್ಪ, ಅಮ್ಮು, ತಂಗಿ- 
ಎಂದು ತನ್ನಿಂದ ಓಡಿ ಹೋಗುವನೋ.- ಎಂದು ಹೆದರಿಕೆಯಾಯಿತು. : ಆದರೆ 
ಅದರೊಂದಿಗೆ ವಾಸುವಿನ ದೌರ್ಬಲ್ಯದ ನೆನಪಿನಿಂದ ನೆಮ್ಮದಿಯಾಯಿತು.: 
ತನ್ನ ಕಣ್ಣೀರೊಂದೇ ಸಾಕು ಅವನನ್ನು ಕರಗಿಸಲು. ತನಗಾಗಿ ಹಂಬಲಿ 
ಸುತ್ಮಾನೆ. ತನ್ನ ಆಸೆಗಳನ್ನೆಲ್ಲಾ ತಲೆ ಮೇಲೆ ಹೊತ್ತು ಪೂರೈಸುತ್ತಾನೆ. 
ಅನನು. ಪ್ರೀತಿಗಾಗಿ ಹಸಿದಿದ್ದಾನೆ ಅದನ್ನು ತಾನು ಕೊಡಬಲ್ಲೆ'-ಎಂದು 
ಭರವಸೆ ಮೂಡುತ್ತದೆ ಅನಳಿಗೆ. | 


ತಬ್ಬಿದೆ ಹೆಜ್ಜೆಗಳು 105 


ಮರುದಿನಸನೇ ವಾಸು, ಮುರುಳಿಯನ್ನು. ಊರಿಗೆ ಕಳುಹಿಸಿ ಬಿಟ್ಟ. 
ಆದರೆ ಸೀರೆಗಾಗಿ ತಂಗಿಯ ಬೇಡಿಕೆಯನ್ನು ಹೇಗೆ ಪೊಕ್ಸಿಸುವುಜೆಂದು 
ಯೋಚಿಸಿದ. ಅತ್ತಿಗೆಯನ್ನೇ ಕೇಳಿದರಾಯಿತು. ಮೊದಲ ತಾರೀಖಿಗೆ 
ತಂದ ಸಂಬಳೆನನ್ನು ಅವಳ ಕೈಗೆ ಕೊಟ್ಟು ಬಿಡುತ್ತಿದ್ದ. ಬೇಕೆನಿಸಿದಾಗ 
ತಾನು ಅವಳಿಂದ ಕೇಳಿ ನಡೆಯುತ್ತಿ ದ್ದ. ತಿಗ ಕೇಳಿದರೆ 'ತನ್ಪಾ ಗಲಾರಜೆಂದು 
ರತ್ತಳನ್ನು ಹಣ ಕೇಳಿದರೆ ಅಯ್ಯೋ ವಾಸು, ಎಂಥಾ ಕೆಲ್ಸ "ಆಗೋಯ್ತು. 
ಮನೆಗೆ ಬೇಕಾದ ಸಾಮಾನು ತಂದು ಬಿಟ್ಟಿ, ಜೊತೆಗೆ ಮೊನ್ನೆಯಾರೋ 
ಒಂದು ಸೀರೆ ತಂದು ತೋರಿಸಿದರು ಸಟ ಚೆನ್ನಾಗಿತ್ತು. ಬಿಡೋಕೆ 
ಮನಸ್ಸು ಬರಲಿಲ್ಲ. ತೆಗೆದಿರಿಸಿಕೊಂಡೆ. ವೀಣಾಳಿಗೆ ಸ್ಕೂಲಿನಲ್ಲಿ ಏನೋ 
ಫಂಕ್ತ್ಷ ಇದೆಯಂತೆ ಇಪ್ಪತ್ತೈದು ರೂಪಾಯಿ ಕಳಿಸಜೀಕಂತ ಹೇಳಿದರು. 
ಅವಳಿಗೆ. ಕೊಟ್ಟು ಬಿಟ್ಟಿ. ಅದಕ್ಕೇ ದುಡ್ಡೇನೂ ಉಳಿಯಲಿಲ್ಲ. ನಿಮ್ಮಣ್ಣ 
ಜೀಕಿ ಸಾಲ ಅಂತ ಐವತ್ತು ರೂಪಾಯಿ ಪೀಡಿಸಿ ಕಿತ್ತು ಕೊಂಡು ಹೋದರು 
ಎಂದು ದೊಡ್ಡದಾಗಿ ವಿವರವನ್ನು ಒಪ್ಪಿಸಿದಳು. ವಾಸುನಿಗೆ ಏನೂ ಹೇಳ 
ಲಾಗಲಿಲ್ಲ. "ಹೋಗಲಿ ಬಿಡಿ ಅತ್ತಿಗೆ' ಎಂದಷ್ಟೇ ನುಡಿದು, ಮುರುಳಿಗೆ 
"ಮುರುಳಿ, ಲಕ್ಷ್ಮಿಗೆ ಹೇಳು ಮುತ ಸಲ ತತ ಅವಳಿಗೆ ತಪ್ಪದೆ ಸೀರೆ 
ತರ್ಮೀನಂತ ಹೇಳು' ಎಂದು ಹೇಳಿ ಕಳುಹಿಸಿದ. | 

ಮುರುಳಿ ಹೊರಟು ಹೋದ. 

ವಾಸುವಿನ ಯಾಂತ್ರಿಕ ಬದುಕು ಮೊದಲಾಯಿತು.  ರತ್ನೆಳ ಬೇಡಿಕೆ 
ಗಳು ದಿನ ದಿನಕ್ಕೆ ಹೆಚ್ಚಾದವು ವಾಸುವನು ಸುಲಿಯುವುದು ಅವಳಿಗೆ ಪರಿ 
ಪಾಠವಾಗಿ. ಹೋಯ್ತು. ವಾಸುವಿನ ಗಮನಕ್ಕೆ ಬಂದ ಹೊಸ ಸೋಜಿಗದ 
ಸಂಗತಿಯೇನೆಂದರೆ, ಶ್ರೀನಿವಾಸ ರತ್ನ ಇಬ್ಬರೂ ಈಗ ಹೊಡೆದಾಡುವುದೇ 
ಅಸರೂಪವಾಗಿತ್ತು. ಇಬ್ಬರೂ ಆಗಾಗ ಕ ಬ್ಹು ಗಳಿಗೂ ಹೋಗುತ್ತಿದ್ದರು. 
ಅದು ಹೇಗೆ ಶಿ ಶ್ರೀನಿವಾಸನಿಗೆ ಹಣ ಬರುತ್ತಿತ್ತೋ ವಾಸುವಿಗೆ ಅರ್ಥವಾಗಲಿಲ್ಲ. 
ಹೊಟ್ಟಿಗೆ ಒಟ್ಟ ಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಎನ್ನೋಹಾಗೆ ಸರಿಯಾಗಿ 
ಘನತೆ ಇಲ್ಲದಿದ್ದರೂ ಇಬ್ಬರ ದರ್ಬಾರಿಗೆ ಮಿತಿಯಿಲ್ಲವಾಯಿತು. 

ರತ್ತ್ಪ ಸುತ್ತಮುತ್ತಲಿನವರೊಂದಿಗೆ ಚೆನ್ನಾಗಿ ಪರಿಚಯ ಮಾಡಿಕೊಂಡಿ 
ದಳು. ಅವಳ ಜೇನು ಮಾತಿಗೆ ಮರುಳಾಗದನರೇ ಅಪರೂಪನಾಗಿತ್ತು. 


7) 


106 ತಟ್ಟದ ಹೆಜ್ಜೆಗಳು 


ಮೂರುಹೊತ್ತೂ ಮನೆ ಸುತ್ತುವುಜೀ ಅವಳಿಗೆ ಚೆನ್ನಾಗಿ ಅಭ್ಯಾಸವಾಗಿ 
ಹೋಯಿತು. ಸಂಸಾರದ ಕಡೆ ಚಿಂತೆಯಿಲ್ಲ. ವೀಣಾ ತಾಯಿಯ ಜಾಡಿ 
ನಲ್ಲೇ ಬೆಳೆಯುತ್ತಿ ದ್ದ ಳು. ವಾಸುನಿಗೆ ಇದೆಲ್ಲಾ ಗಮನಕ್ಕೆ ಬರುತ್ತಿದ್ದ ತ್ಲೆ 
ಮನಸ್ಸಿ ಗೆ ಬೇಸರವಾದರೂ ನಿಷ್ಕೂ ರವಾಗಿ ಅವರೊಂದಿಗಿನ ಸಂಬಂಧವನ್ನು 
ಕಳಚಿಕೊಳ್ಳ ಲಾರದವನಾಗಿದ್ದ. ಒಮೊ ಒಮ್ಮೆ ತಾಯಿತಂದೆಯನ್ನು ಇಲ್ಲಿಗೇ 
ಕರೆಸಿಕೊಂಡು ಬಿಜೋಣನೆಂದು ಆಲೋಚಿಸುತ್ತಿದ್ದ ನಾದರೂ ತಂದೆಯನ್ನು 
ಆಸ್ಥಿ ತಿಯಲ್ಲಿ ಕರೆತರುವುದು ಆಗದ ಮಾತಾಗಿತ್ತು. ಅಲ್ಲದೆ ತಾಯಿಯೂ 
ತಂದೆ ಅ ಲ್ಲಿರುವವರೆಗೂ ಇಲ್ಲಿಗೆ ಬರಲು » ಒಪ್ಪ ವುದಿಲ್ಲ. -ಎಂದುಕೊಂಡು 
ಸುಮ್ಮನಾದ. 

ವಾಸು ಜಿಂಗಳೂರಿಗೆ ಒಂದಿರುಗಿದ ಒಂದು ವಾರಕ್ಸೆ ಸರಿಯಾಗಿ ವಾಸು 
ವಿನ ಶಂಜಿ ತೀರಿಕೊಂಡರೆಂಬ ಸುದ್ದಿ ಬಂತು. ಹಾಸು! ಅನಿರೀಕ್ಷಿತ ಸುದ್ದಿ 
ಎನಿಸಲಿಲ್ಲ. ತಾನಿದ್ದಾಗ ಡಾಕ್ಟರರು ಮೂರು ಎ ಹೆಚ್ಚು ಬದುಕ 
ಲಾರರು ಎಂದಿದ್ದರು. “ದರೆ ಬೈ ವಾರ ಬದುಕಿದ್ದರು ಅಸ್ಟೆ, `ೂಡರೇ 
ಮತ್ತೆ ಊರಿಗೆ ಹೋಗಲೇಬೇಕು. ತಂದೆಯ ಕರ್ಮಗಳನ್ನು ಮಾಡುವುದಕ್ಕೆ 
ಇನ್ನೂ ಮುಂಜಿ ಮಾಡಿಕೊಂಡಿರಲಿಲ್ಲವಾದರೂ ಅಲ್ಲಿನ ವ್ಯವಸ್ಥೆ “cpr 
ನೋಡಿಕೊಳ್ಳ ಲೇಬೇಕಲ್ಲ' ಎಂದುಕೊಂಡು ಕೂಡಲೇ ಹೊಕಟ. 

ಅಲಿಗೆ ಹೋದರೆ ಚಿಕ್ಕಪ್ಪ ಇ ತಂದೆಯ ಕರ್ಮಗಳನ್ನೆ ಲ್ಲಾ ಮಾಡು 
ದ್ದ. ಗೆಳೆಯನಿಂದ ಒಂದು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಹೋಗಿ 
ಖರ್ಚು ಮಾಡಿದ. 
ಚಿಕ್ಕಪ್ಪ ಬಿಡುವಾಗಿ ಕುಳಿತಾಗ, ವಾಸುವನ್ನು ಗ ವ್ಯವಸ್ಥೆ ಯ 

ಬಗ್ಗೆ ವಿಚಾರಿಸಿದರು. 

"ಏನೆಂದು ಕೊಂಡಿದ್ದೀಯ ವಾಸು ಮುಂದಕ್ಕೆ ?.-ಎಂದು ಕೇಳಿದರು. ' 

"ಏನೋ ಏನೂ ತೋಚುತ್ತಿ ಲ್ಲ ಚಿಕ್ಕಪ್ಪ. ನೀನೇನಾದರೂ ಹೇಳಿ 

ಹೇಗೆ ಮಾಡಜೇಕಂತ'-ಎಂದು ಕೇಳಿದೆ. 

| "ನಾನು ಏನು ಹೇಳೋದು ವಾಸು. ನಿನ್ನದು ಬಾಧ್ಯತೆ ಹೆಚ್ಚಾಯಿತು. 
ಅಮ್ಮ ತಂಗಿ, ತಮ್ಮ ಇವರನ್ನು ನೀನಿಕೋ ಕಠೇನೇ ಕರ್ಕೊಂಡು ಜೋಗು. 
ನೀನೂ ಒಬ್ಬ ಟ್‌ ನಿಂಗೆ ಜೊತೆಯಾಗಿರುತ್ತೆ. 


ತಿ 
pd 
ಅಲ 


ಕರ ಹೆಜ್ಜೆಗಳು 107 


"ಅಮ್ಮ ಒಬ್ಬಿದರೆ ನನಗೇನು ಅಭ್ಯಂತರವಿಲ್ಲ ಆದರೆ ಅವರು ಬರೋಕೆ 
ಒಸ್ತಾ ಇಲ್ಲ. ಇದೇ ಮನೇಲಿದ್ದು ಸಾಯ್ತಿನಿ ಅಂತಾರೆ” ಎಂದ. 
. ಅಜೆಲ್ಲಾ ಏನಿಲ್ಲ, ನಾನು" ತಿಳಿಸಿ ಡೇಳ ಳೀನಿ. ಹೊಲ ಗಡ್ಡೆ ಬೇಕಾದರೆ 
ನಾನು ನೋಡ್ಕೊಂಡಿರ್ತಿ ಥೂ ಹೊಲಗಜ್ಜಿ ಸಸಿ ಸೈ ಅಷ್ಟು ್ಸು ಫೊಡ್ಡ ದಲ್ಲ ಬಿಡಿ 
ಚಿಕ್ಕಪ್ಪ. ಅದರ ಬಗ್ಗೆ ನಂಗೇನೂ ಯೋಜ್ನೆ ಇಲ್ಲ. ಅನೆಕ ಅಮ್ಮ ತಂಗಿ 
ತನ್ನನ್ನ ಹೇಗೆ ಅಲ್ಲಿಗೆ ಕರ್ಕೊಂಡು ಹೋಗೋದು ಅಂಶ ಯೋಜಸ್ನೆ ಮಾಡ್ತಿ 
ದ್ಹೀನಿ.? "ಅಂದ್ರೆ py ಯೋಜ್ಞಿ ಮಾಜೋಜೀನಿಜಿ ವಾಸು? ನನು ಹೇಗಿ 
ದ್ದರೂ ಮನೆ ಮಾಡಿದ್ದಿ ಅಂದೆ. ಇನ್ನು ಕರ್ಳೊಂಡು ಹೋಗೋಕೆ ತೊಂದರೆ 

ಏನ್ಸಂತು. ಒಬ್ಬ ನೇ ಕೈಸುಟ್ಟು ಕೊಂಡು ಬದುಕುವುಜೀಕೆ ? ಎಲ್ಲಕ್ಕಿಂತ 

ಹೆಚ್ಚಾಗಿ ತಾಯಿ ಮಕ್ಕಳು ಒಬ್ಬಿಗೆ ಇದ್ದ ಹಾಗಾಗುತ್ತೆ. ನಿಮ್ಮ ತಾಯಿಗೂ 
ಚಿಂತಯಿರುವುದಿಲ್ಲ, ಮಕ್ಕಳು ಎದುರಿಗಿದ್ದರೆ' ಎಂದು ತಿಳಿಸಿ ಹೇಳಿದರು. 
"ಸರಿ ಚಿಕ್ಕಪ್ಪ ನೀವು ಅಮ್ಮ ನಿಗೆ ತಿಳಿಸಿ ಹೇಳಿ. ನಾನು ಅಲ್ಲಿಗೆ ಹೋದ 
ಮೇಲೆ ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗ್ತೀನಿ' ಎಂದ. 

"ಬೇರೆ ಮನೆಯಾಕೆ? ಈಗ ನೀನಿಕೋ ಮನಕೆ ಏನಾಗಿದೆ ? ಚೆನ್ನಾ ಗೇ 
ಇದೆಯಲ್ಲ ?'-ಎಂದರು ಆಶ್ಚರ್ಯದಿಂದ. 

ಚೆನ್ನಾಗಿದೆ, ಆದರೆ ಈಗ ಅದನ್ನು ಶ್ರೀನಿವಾಸನಿಗೆ ಕೊಟ್ಟು ಬಿಟ್ಟಿದ್ದೀನಿ. 
ನಾನು ಅವನ ಮನೇಲಿದ್ದಿ ಣಿ. ಅಷ್ಟು ದೊಡ ಮನೆ ನನಗ್ಯಾಕೆ ಅಂತೆ 
ಕೊಟ್ಟು ಬಿಟ್ಟಿ.” 

ಸನ ಶ್ರೀನಿವಾಸ ಸನೋ ?' ಎಂದು ಪ್ರ ಶ್ಲಿಸಿದರು. 

ವಾಸು ಶ್ರೀನಿವಾಸನ ಪ ಪರಿಚಯ ಹೇಳಿದ. ಮೇಲೆ ಚಿಕ್ಕಪ್ಪನಿಗೆ ತನಗೆ 
ಗೊತ್ತಿರುವವನೇ ಎನಿಸಿತು. ಸ್ವಲ್ಪ ಲ್ಪ ದೂರದ ಸಂಬಂಧವೂ ಹೌದ ಅವರ 
ತಂದೆ ಹಿಂದೆ ಸಿಕ್ಕಿದ್ದಾಗ ಶ್ರೀನಿವಾಸನ ವಿಚಾರ ಹೇಳಿಕೊಂಡು ಅತ್ತಿದ್ದರು. 
ಅವನನ್ನು ಮಗನೇ ಅಲ್ಲ ಅಂತ ಬಿಟ್ಟು ಬಿಟ್ಟಿದ್ದೀನಿ ಎಂದೂ ಹೇಳಿ ಬಹಳ 
ವ್ಯಥೆ ಪಟ್ಟಿದ್ದರು. ವಾಸುವಿನ ಚಿಕ್ಕಸ್ಸನಿಗೆ ಶ್ರೀನಿವಾಸನ ನಿಚಾರ ವಾಸು 
ನಿಗಿಂತೆ ಚೆನ್ನಾಗಿ ಗೊತ್ತಿತ್ತು. ತಮ್ಮೂರಿನ ಹುಡುಗಿಯೊಬ್ಬಳನ್ನು ಹಾರಿಸಿ 
ಕೊಂಡು ಹೋಗಿದ್ದಾನೆ, ಎನ್ನುವ ಪುಕಾರು ಬಹಳೆ ವರ್ಷಗಳ ಹಿಂದೆ ಇವರ 
ಕಿನಿಗೂಬಿದ್ದಿ ತ್ತು, ಈಗ ನೋಡಿದರೆ ವಾಸು ಅಂಥವರ ಸಹವಾಸದಲ್ಲಿದ್ದಾ ನೆ. 


108 ಕಟ್ಟಡ ಹೆಣ್ಣೆಗ 


ವಾಸುವಿಗೆ ಕೂಡಲೇ ಅವರ ಸಹವಾಸ ಬಿಡುವಂತೆ ಹೇಳಬೇಕೆಂದು ನಿಧ 
ಸಿದರು. | 

ನಾಸು. ನಾನೊಂದು ಮಾತು. ಹೇಳಿದರೆ ನೀನು ತಪ್ಪು ತಿಳಿ 
ಕೊಳೊ ಲ್ಲ ಶಾನೆ ?-ಎಂದು ಪೀಠಿಕೆ ಹಾಕಿದರು.. .. 

ಹೇಳ ಚಿಫೆನ್ಸ ತಪ್ಪು ತಿಳಿದು ಕೊಳ್ಳೋ ಪ್ರಮೇಯನೇ.ಇಲ್ಲ. ನೀ 
ನನಗಿಂತ ದೊಡ್ಡ ತಂದೆಯ ಸಾ ನದಲ್ಲಿರುವವರು. ಅದೇನು ಹೇ 
_ ಪರವಾಗಿಲ್ಲ. ಎಂದು ನಿನಯದಿಂದ ನುಡಿದ. 

"ನೋಡು ವಾಸು ಶ್ರೀನಿನಾಸನಾಗಲೀ ಅವನ aiksudsend 
ಒಳ್ಳೆ ಯವರಲ್ಲ.: ಕೆಟ್ಟ ನರ ಸಹವಾಸದಲ್ಲಿದ್ದು ನೀನೂ ಯಾಕೆ ಕೆಟ್ಟ ಹೆಸರ 
ಹೊಕ್ಕಳ ಹ ಇಲ್ಲೀನಕೆಗೂ ನಮ್ಮ ಚನ ರ ಹ್ಯಾ ಬಾಳಿ 
ನಿನಾ ಕಾರಣ ಕೆಟ್ಟ ವನಂತ ಹೇಳಿ ಕೊಳ್ಳೊ £ದು ಜೇಡ. ನಾವು ಒಳ್ಳೇವ್ರಾದ್ದು 
ಸಹವಾಸದಿಂದ ನನಗೆ ಕೆಟ್ಟ ಹೆಸರು ತಪ್ಪಿ ದ್ವಲ್ಪ. ಈಚಲು ಮಠದ 1 
ಕುಳಿತು ಮಜ್ಜೆ ಗೆ ತಯ ಹೆಂಡಾಂತಲೇ he ಭಾವಿಕೋದು. -. : ನಮ 
ಮಾತನ್ನು ಯಾರೂ ನಂಬೊಲ್ಲ...ನಿಮ್ಮ ತಾಯಿಗೆ ಗೊತ್ತಾ ದರೆ ಎ 
ಹೊಡ್ಕೊಂಡು ಸಾಯ್ತಾರೆ. ನನ್ಮಾತು pe ಅವರಿಂದ ದೂರ ಹೊರಟ 
ಬಿಡ್ಕು' ಎಂದು ಉಪಜೀಶ ನೀಡಿದರು. ' | 

ವಾಸುವಿಗೆ. ಚಿಕ್ಕಪ್ಪ ನ ಮಾತುಗಳಲ್ಲಿ ನಂಬಿಕೆ ಬರಲಿಲ್ಲ. ಅತ್ರಿ ಗೆಯದ 
ಕೆಟ್ಟ ನಡತೆ ಅಂತ ಅನ್ನಿಸಲಿಲ್ಲ. ತನ್ನನ್ನು ಎಷ್ಟು ಆತ್ಮೀಯವಾಗಿ ಪ್ರೀ 
ಸ ತಾಯಿಗಿಂತ ಹೆಚ್ಚಿನ ವಾತ್ಸಲ್ಯದಿಂದ ತಾ ಛೆ, ಅಂಥ 
ದ್ದರಲ್ಲಿ ಕೆಟ್ಟ ವರೆಂದು ಹೇಗೆ ತಾನೇ ನಂಬುವುದು? ನೊಡ್ಡ ವರಿಗೆಲಾ 
ಹಾಗೇನೆ. ಸ್ವಲ್ಪ ಫ್ರೀಯಾಗಿ ಮಾತನಾಡಿದರೂ ಕೆಟ್ಟವರೆಂಡು ತೀರ್ಮಾನಿ 
ಬಿಡುತ್ತಾರೆ' ಎಂದು ಯೋಚಿಸುತ್ತಿದ್ದ... 

"ಯಾಕೆ ವಾಸು ಸುಮ ನಾಜಿ ನನ್ನ ಮಾತಿನಲ್ಲಿ ನಂಬಿಕೆ ಬರಲಿಲ್ಲವೇ? 

"ಇಲ್ಲ ಇಲ್ಲ ಹಾಗೇನಿಲ್ಲ- ಜೀ ಮನೆ ನೋಡಿ ಇವರನ್ನು. ಕರೆಸ್ಫೋತೀ 
ಚಿಕ್ಕಪ್ಪಾ' ಎಂದ. | 

ಚಿಕ್ಕಪ್ಪನಿಗೆ ಸಂತೋಷವಾಯಿತು. ಊಟಕ್ಕೆ ಹೊತ್ತಾಯಿತೆಂದ 
ಎಬ್ಬಿಸಿಕೊಂಡು ಹೊದರು. ನಾಸುನಿಗೆ: ಮುಂದಿನ ಓತ; ಅಸ್ಪನ್ಭವಾಗಿತ್ತು 


ನಿದೆ ಹೆಜ್ಜೆಗಳು | 109 


ಿಲ್ಲಿವರೆಗೂ ಜವಾಬ್ದಾರಿಯಿಲ್ಲದೆ' ಉಂಡಾಡಿಗುಂಡನಾಗಿ ಬದುಕಿದ್ದಾಯಿತು. 
2ನ್ನು ಮುಂದೆಯೇ ಕರ್ತವ್ಯಗಳ ಹೊಕ್ಕೆ ಹೇಗೆ ನಿಭಾಯಿಸಲಾಗುತ್ತೋ 
ದು ಹೆದರಿದ. 

ಶಾಯಿ ತಂಗಿ ತಮ್ಮ ಬಂದು ಬಿಟ್ಟೆ ಅತ್ತಿಗೆಯಿಂದ ಸಂಪೂರ್ಣವಾಗಿ 
ಹೊರ. ಇರಬೇಕಾದೀತು:: ಪಾಸ! ಎಷ್ಟು ನೊಂದುಕೊಳ್ಳು ತ್ರಾಳೋ 
ರಿನೋ ? ಅತ್ತಿಗೆಯ ನಗು ಮುಖ. ಸಲುಗೆಯ ಮಾತ? ಪ್ರೀತಿ 
ಾತ್ಸೈಲ್ಯದ ಉಪಚಾರ ಇನ್ನು ಸಿಗುವುದಿಲ್ಲನೆಂದು ಕೊಂಡ. ತಾಯಿ ತಂಗಿ 
ಸನ್ನು ಬಿಟ್ಟರೆ ಲೋಕ ನಿಂದಿಸುತ್ತೆ. ಅತ್ತಿಗೆಯನ್ನು ಬಿಟ್ಟರೆ ಮನಸ್ಸು 
ಿಂದಿಸುತ್ತೆ. : ಯಾರಿಗೆ ಹೆದರದೆಂದು ಚಿಂತಿಸಿದ ವಾಸು. ಆದರೂ ಕರ್ತವ್ಯದ 
ರೆಗೆ. ಓಗೊಡುವುದು ತಪ್ಪಿದ್ದಲ್ಲವೆಂದುಕೊಂಡು. ಮನಸ್ಸಿನಲ್ಲೇ ಒಂದು 
ನಿರ್ಧಾರಕ್ಕೆ ಬಂದ. | | | 

ವಾಸುವಿಗೆ ಹತ್ತು ದಿವಸಕ್ಕಿಂತ ಹೆಚ್ಚುಗಿಯೇ ಉಳಿಯಬೇಕಾಯಿತು. 
ಇಯ್ಕಿ ತಂಗಿ, ತಮ್ಮನಿಗೆ 'ಬೇಗದಲ್ಲೇ ಅವರನ್ನು ತನ್ನ ಜೊತೆಗೆ ಕರಿಸಿ 
ಇಳ್ಳು ವುದಾಗಿ ಹೇಳಿಹೊರಟ. ವಾಸುವಿನ ತಾಯಿ: ನೇವಮ್ಮ ನಿಗೆ, ಸಹನ 
ಕೊಕೊ ವೈದವ್ಯದ ಭಯಂಕರ ಬದುಕನ್ನು ಎದುರಿಸಿದರೂ ಒಂದ) 
ಧದಲ್ಲಿ ನಿಶ್ಚಿ ಂತೆಯನಿಸಿತು.. ಇತ್ತ ಸಾಯಲೂ ಬದುಕಲೂ ಆಗದೆ 
ಶಂಕು ಬ ನರಳುತ್ತಾ ಬದುಕುತ್ತಿರುವ ಗಂಡನ ಜೊತೆಗಿನ ಬಾಳ್ವೆ 
ಸಮಾಧಾನಕರವಾಗಿಯೇ ಇತ್ತು. ಇದ್ದು ದರಲ್ಲಿ ದೇವಮ್ಮ ಭ್ಯ ರ್ಯವಂತೆ. 
ಮಾರು ವರ್ಷಗಳಿಂದ ನರಳುತ್ತಿದ್ದ ರ ಜೊತೆಗೆ “ಫಿಣಗುತ್ತಾ 
೨ಕೃಳನ್ನು ಅಚ್ಚು ಕಟ್ಬಾಗಿ ಬೆಳೆಸಿ ಫೋಷಿಸುವುದು ಸುಲಭದ ಮಾತಾಗಿರ 
ಲ. ವಾಸು 'ಹಿಗಳೂರಿಗೆ ಕರೆಯುತ್ತಿದ್ದರೂ ದೇವನು ನಿಗೆ ಹೋಗುವ 
ನನಸ್ಸಿರಲಿಲ್ಲಿ. ಆದರೆ ಅವನ ಒತ್ತಾಯ ಲಕ್ಷ್ಮಿಯ ಒತ್ತಾಯ ಅರೆ ಮನಸ್ಸಿನ 
ಬಗೆಯನ್ನು ಅವಳಿಂದ ಹೊರಡಿಸಿತ್ತು. 

ವಾಸು ಹೊರಟ, ಅಯಗ್ಪಷ್ಟನವೆಂದುಕೊಂಡಿದ್ದು ಈ ಸ್ಪೆಸ್ಟೆ ನಿರ್ಧಾರದೆ 
ರೂಸವನ್ನು ಪಡೆದಿತ್ತು. ಮುಂದಿನ ವ್ಯವಸ್ಥೆಯನ್ನು ನೋಡಿಕೊಳ್ಳ 
ಕಿತ್ತು. 


110 ತಬ್ಬಿದ ಹೆಜ್ಜೆಗಳ 
ಊರಿಂದ ಹಿಂತಿರುಗಿದ ವಾಸುವಿನಲ್ಲಿ ರತ್ನ ಸಾಕಷ್ಟು ಬದಲಾವ 
ಯನ್ನು ಕಂಡಳು. ವಾಸು ಯಾವುಜೋ ಒಂದು ಚಿಂತೆಯಲ್ಲಿ ತೊಡಗಿ 
ವಂತೆನಿಸಿತ್ತು. ರತ್ತ್ನ ಎಷ್ಟು eee ol ಅವನಿಂದ ತಿಳಿ 
ಲಾಗಲಿಲ್ಲ. 

ವಾಸುವಿಗೆ ದಿನಗಳು ಕಳೆದರೂ ಅತ್ತಿಗೆಗೆ ತಾನು ಬೇಕಿ ಮನೆ ಮಾಡಿ 
ಕೊಂಡು ಹೋಗುವ ವಿಚಾರ ಹೇಳುವುದತ್ಸೇ ಆಗಲಿಲ್ಲ. ಪ್ರತಿಸಲ ಪ್ರಯ 
ತ್ಲಿಸಿದಾಗಲೂ ಮಾತುಗಂಟಲಲ್ಲೇ ಉಳಿಯುತ್ತಿತ್ತು. "ಇದ್ಯಾಕೆ ಹೀಗಾಗ 
ತ್ರ ಕ ?' ಅವಳಿಗೂ ನನಗೂ ಇರುವ ನಂಟಾದರೂ ಏನು? ತಾಯಿ, ತಂಗಿಗೆ 
ಕರಗದ ಮನಸ್ಸು ಇವಳನ್ನು ನೋಡುತ್ತಿ ದಂತೆ ನೀರಾಗಿ ಹರಿಯುತ್ತ ದೆ, 
ಅವಳಿಗೊದಗಬಹುದಾದ ನೋವಿನ ಕಲ್ಪ ನೇ ಉರಿಯಾಗಿ ಎದೆ ಸ ಸುಡುತ್ತದೆ. 
ಅವಳ ನಗುವಿನಲ್ಲಿ ನೂರು ಬೆಳ್ಚಿಂಗಳು ಕಾಣುತ್ತವೆ. ಅವಳ ಮಾತಿನಲ್ಲಿ 
ಜೇನು ಕೊಡಗಳೇ ತುಳುಕುತ್ತವೆ. ನಾನೇಕೆ ಸೋಲುತ್ತಿದ್ದೆ ನೆ? ಇದು 
ನನ್ನದೇ ಹೃ ದಯ ದೌರ್ಬಲ್ಯವೇ ಅಥವಾ ಅವಳ ಮುಷ್ಠಿ ಯ ಬಿಗಿತವೇ ? 
ಎಲ್ಲಿಯೋ ಇದ್ದ ಅಪರಿಚಿತತೆ ಇಷ್ಟೊಂದು ಆಳವಾಗಿ ಆತಿ ತ್ಮೀಯತೆಯ ಬೇರು 
ಬಿಟ್ಟ ತೇಕೆ-ಎಂದು ತನ್ನನ್ನೇ still” ತಿನಿದು ಪ್ರಶ್ನ ಸಿಕೊಳ್ಳು ತ್ತಿದ್ದ. 


ಹದಿನೈ ದು ದಿನಗಳವರೆಗೆ ವಾಸುವಿನ ಮನಸ ಮಿ ವಿಚಾರಗಳ ಸಂಘರ್ಷ 
TE. ೫ ನೆಮ್ಮದಿಯ ನಿದ್ದಿಯನ್ನೇ ಮಕಿತಿದ್ದ. ಹೋರಾಟಕ್ಕೆ 
ವಿರಾಮವಿಲ್ಲವೆನಿಸಿತು. ಹೇಗೆ ಈ ಸಂಕಟದಿಂದ ಪಾರಾಗುವುದೆಂದು ತಲೆ 
ಚಚ್ಚಿ ಕೊಂಡ. 


ಕೊನೆಗೆ ತನ್ನ ಮನಸ್ಸನ್ನು ತಾನೇ ಸಮಾಧಾನ ಪಡಿಸಿದ. ಅವಳಿ 
ಗಾದಕೆ ಗಂಡನಿದ್ದಾ ಕೆ, ನೋಡಿಕೊಳ್ಳ ಲು. ಆದರೆ ತನ್ನ ತಂಗಿ, ತಾಯಿ 
ತಮ್ಮನಿಗೆ ತಾನಲ್ಲದೆ ಇನ್ನು ಯಾರು ? ಅದೂ ಅಲ್ಲದೆ ಬದುಕಿನ ಮಧ್ಯದಲ್ಲಿ 
ಬಂದು ಸರಿಚಖು ಸ್ಟೇಹಗಳನ್ನು ಗಳಿಸಿಕೊಂಡ ಮಾತ್ರಕ್ಕೆ ತನ್ನ ಜೀವನದಲ್ಲಿ 
ಅಸ್ಟೊಂದು ಪ್ರಾಧಾನ್ಯತೆಯನ್ನು ಕೊಡುವಷ್ಟು ಸಂಬಂಧವೇನು? ಬದುಕಿನ 
ಪ್ರವಾಹದ ಮಧ್ಯದಲ್ಲಿ ಬಂದವರು ಮಧ್ಯದಲ್ಲಿ ಉಳಿಯಬೇಕೇ ಹೊರತು ತನ್ನ 
ತುದಿಯನರೆಗೂ ಬರಬೇಕಾದ ಅವಶ್ಯಕತೆಯಿಲ್ಲ. ಅಲ್ಲದೆ ತನ್ನ ದಾರಿಯನ್ನು 


ತಪ್ಪಿದ ಹೆಜ್ಜೆಗಳು 111 
ಅವರಿಗಾಗಿ ಬದಲಿಸಬೇಕಿಲ್ಲ-ಎಂದುಕೊಂಡು ತನಗೆ ತಾನೇ ಬುದ್ದಿ ಹೇಳಿ 
ಕೊಂಡ. ಸ 

ಸರಿ ಅತ್ತಿಗೆಗೆ ತಿಳಿಸಿಬಿಡಬೇಕು' ಎಂದುಕೊಂಡು ಒಂದು ದಿನ ರಾತ್ರಿ 
ಊಟ ಮುಗಿದ ಮೇಲೆ ವಾಸು ರತ್ನ ಎದುರು ಬದುರಾಗಿ ಕೂತರು. ಶ್ರೀನಿವಾಸ 
ಮಾಮೂಲಾಗಿ ಬರುವುದೇ ಮಧ್ಯರಾತ್ರಿ ಮಾರಿದ ಮೇಲೆ. ಅದರಲ್ಲೂ 
ಇತ್ತೀಚೆಗೆ ಅವನ ಬರವೇ ಅನಿರ್ದಿಷ್ಟವಾಗಿತ್ತು. ಮನಸ್ಸಾದರೆ 
ಬಂದ, ಇಲ್ಲವಾದರೆ ಇಲ್ಲ. ಮನೆ ಅವನಿಗೊಂದು ಧರ್ಮಭತ್ರವಾಗಿತ್ತು. 
ಬೇಕೆನಿಸಿದಾಗ ಬಂದು ರತ್ನಳೆ ಸಂಗ ಬಯಸಿ ಕಾಡಿಬೇಡಿ ಪಡೆದು ಮರಳು 
ತ್ತಿದ್ದ. . ರತ್ನಳಿಗೂ ಅವನ ಅಸ್ತಿತ್ವವೇ ಲೆಕ್ಕಕ್ಕಲ್ಲದಂತಿತ್ತು. ಜೊತೆಗೆ 
ಇಂತಹ ವಿಸಯಗಳೆಲ್ಲ ಅವಳಿಗೆ ಕ್ಷುಲ್ಲಕನೆನಿಸಿದವು. ತನ್ನ ಸ್ವಚ್ಛಂದತೆಗೆ 
ಅಡ್ಡೆ ಬರದಂತೆ ನಿರುಪದ್ರವಿಯಾಗಿ ಇತ್ತಿ (ಚೆಗೆ ಉಳಿದಿದ್ದ. ಶ್ರೀನಿವಾಸನನ್ನು 
ಮೇಲೆ ಹಾಕಿಕೊಳ್ಳಲೂ ಅವಳು ಬಯಸಲಿಲ್ಲ. ಅನಳಲ್ಲಿ ಸಾಯದ ಬಯಕೆ 
ಗಳು ಸಾಂತ ಕ್ಕಾಗಿ ಎದುರು ಕಾಯುತಿ ತ್ರಿದ್ದುವು. ಗಂಡನ, ವಾಸುವಿನ 
ಕಣ್ಣು ತಬ್ಬಸಿ ಗಳಿಸಿಕೊಂಡ ಸ್ನೇಹಿತರಿಗೆ ಶಕ್ಕವರಲಿಲ್ಲ. ವಾಸುವನ್ನು ಕಂಡರೆ 
ಯಾಕೋ ಸ್ಪಾ ರೀತಿಯ ಭೀತಿ, ಆದರೆ ವಾಸು ಅವಳನ್ನು ಆರಾದಿಸು 
ತ್ತಿದ್ದೆ. ತನ್ನ ಅತ್ತಿಗೆ ದೇವರಂತಹ ವ್ಯಕ್ತಿ. ಅಣ್ಣನ ಕಿರುಕುಳ ಸಹಿಸಿ 
ತೋಡ ಸಮ್ಯ ಮನೆಯಲ್ಲಿ ಬಾಳುತ್ತಿ ದ್ದಾ ಳ್ಳ ಎಂದುಕೊಂಡಿದ್ದ. 
"ಇದನ್ನೇ ಬಲವಾಗಿ ನಂಬಿಕೊಂಡಿದ್ದ. ಅವಳ ಸಲುಗೆಯನ್ನು ಪ್ರೀತಿ, 
'ವಾತ್ಪಲ್ಯನೆಂಜೀ ತರ್ಕಿಸಿದ್ದ.  ಇಂತಹುದರಲ್ಲಿ ರತ್ನಳ ಅನೀತಿಯ ಗುಟ್ಟು 
ರಟ್ಟಾದಕ್ಕೆ ತನ್ನ ಬಗ್ಗೆ ತಳೆದಿರುವ ಗೌರವವೂಉಳಿಯುವುದಿಲ್ಲ. ಎಲ್ಲ 
ಕ್ಕಿಂತ ಹೆಚ್ಚಾಗಿ ಅವನಿಂದ ಅವಳಿಗೆ ಬರುತ್ತಿರುವ ಆದಾಯ ತಪ್ಪಿ ಹೋಗು 
ವುಜೀನೋ ಎನ್ನುವ ಭಯನೇ ಹೆಚ್ಚಾಗಿತ್ತು. ಅದಕ್ಕೇ ಬುದ್ದಿವಂತಿಕೆಯಿಂದ 
ವಾಸು ಬರುವ ವೇಳೆಗೆ ಸರಿಯಾಗಿ ಮನೆಯಲ್ಲಿದ್ದು ಬಿಡುತ್ತಿದ್ದಳು, ರತ್ನ. 

ವಾಸು ಮೆಲ್ಲಗೆ ಹೇಳಿದ. . "ಅತ್ತಿಗೆ ನಾನೊಂದು ಮನೆ ನೋಡಿದ್ದೇನೆ. 
ನನ್ನ ಅಮ್ಮ, ತಂಗಿ. ತನ್ಮು ಎಲ್ಲರೂ ಊರಿಂದ ಬಂದು ಬಿಡುತ್ತಾರೆ. 
ಅವರ ಜೊತೆ ಇರುತ್ತೇನೆ. ಇನ್ನು ಮೇಲೆ ಈ ಮನೆಯ ಖಣ ತೀರಿತು' 
ಎಂದ, 


{12 ತಪ್ಪಿದ ಹೆಜ್ಜೆಗಳು 


ರತ್ನಳು ಹೆದರಿ ನಿರೀಕ್ಷಿಸಿದ್ದಂತೆ ವಾಸುವಿನಿಂದ ಮಾತು ಹೊರಟಿತು. 
ರತ್ನಳು ಅಚ್ಚ ರಿ ಪಡದೆ. "ಯಾಕೆ ಬೇರೆ ಮನೆ ಮಾಡಿದೆ ವಾಸು? ಇಲ್ಲೇ 
ಎಲ್ಲರನ್ನೂ: 'ರೆತರಬಹುದಾಗಿತ್ತ ಲ್ಲ? ಎಂದಳು. ಇಲ್ಲ ಅತ್ತಿಗೆ ಅಮ್ಮನಿಗೆ 
ಇದೆಲ್ಲ ಸರಿಹೋಗುವುದಿಲ್ಲ. ಸ್ವಲ್ಪ ಮಡಿ, ಆಚಾರ ಹೆಚ್ಚು. ಸುಮ್ಮನೆ 
ಕಿರಿಕಿರಿ ಮಾಡ್ತಾರೆ. ಅದಕ್ಕೆಂತಲೇ ಬೀರೆ ಮನೆ ನೋಡಿಟ್ಟಿ' ಎಂದ. 

ರತ್ನಳ ಮುಖ ಬಾಡಿತು. ಕಣ್ಣಲ್ಲಿ ನೀರನ್ನು ತಂದುಕೊಂಡಳು. 
ಆದರೆ ಆ ಕಂಬನಿಯಲ್ಲಿ ಮೊಸಳೆ ಕಣ್ಣೀರೆಷ್ಟ್ಯೋ. ನಿಜವಾದ ಕಣ್ಣೀರೆಷ್ಟೋ 
ತಿಳಿಯುವುದು ಕಷ್ಟವೆನಿಸಿತು. ವಾಸುವಿಗ ಹೆಂಗಸರ ಕಣ್ಣಲ್ಲ ಅದೂ 
ಅತ್ತಿಗೆಯ ಕಣ್ಣಲ್ಲಿ ನೀರು ಕಂಡರೆ ಸಾಕು ಹದಯ ಇರಿದಂತೆ, ಕರುಳು 
ಹಿಂಡಿದಂತೆ ಆಗುತ್ತಿತ್ತು. ಆಗಲೇ ಅವನ ಮನಸ್ಸಿಗೆ ಕಸಿವಿಸಿಯಾಯಿತು. 
ರತ್ಮಳಿಗೂ ವಾಸುವಿನ ಮೌನ ಅರ್ಥವಾಯಿತು. “ತನ್ನ ಕಣ್ಣೀರು ಮಾಡ 
ಬೇಕಾದಷ್ಟು ಪರಿಣಾಮ ಮಾಡಿದೆ ಎಂದುಕೊಂಡಳು. ಆದರೂ ಮನಸ್ಸಿನ 
ಭಾವನೆಗಳ ಬ ಹತ್ತದಂತೆ ಸಾವರಿಸಿಕೊಂಡು, "ನಿನ್ನಿಷ್ಟ ವಾಸು, ನನ್ನ 
ಸುಖವನ್ನು ನಾನೇಕ 'ಬೇಡವೆನ್ನಲಿ. ಎನೋ ನಿನ್ನ ಸಹವಾಸದಲ್ಲಿ ನನ್ನ್ನ 
ಸ್ನೇಹದಲ್ಲಿ ನನಗೆ ಬದುಕುವುದಕ್ಕ ಆಸೆ ಮೂಡಿಸಿತ್ತು. ನನ್ನವರ ಕಿರುಕುಳ್ಯ 
ಜೀವನದಲ್ಲಿನ ಬೇಸರ ಮರೆತು ಸಂತೋಷದಿಂದ ಬದುಕುವುದು ಸಾಧ್ಯ 
ವಾಗಿತ್ತು. ಆದರೆ ಈಗ ನೀನು ನನ್ನನ್ನು ವೀಣಾಳನ್ನು ಬಿಟ್ಟು ಹೋಗ್ತೀನಿ 
ಎಂದು ಹೇಳಬೇಕಾದರೆ ನಾನು ಹೇಗೆ ಅಡ್ಡಿ ಹೇಳಲಿ. ನಿನ್ನ ಸುಖ ಸಂತೋಷ 
ತಡೆಯಲು ನಾನು ಯಾರು? ಭಯ "ನ್ನ ಸೆ ಸ್ವಂತ ಅತ್ತಿಗೆಯೇ ? ಎಂದು 
ಕಣ್ಣೂ ರೆಸಿಕೊಂಡಳು. | ತೆ 

"ಅತ್ತಿ ಗೆ ಶೀವು ಹಾಗೆಲ್ಲಾ ಮಾತನಾಡಜೇಡಿ, ನನ್ನ ಸ್ವಂತ ಅತ್ತಿಗೆ 
ಯಿದ್ದರೂ ನಾನು ಇನ್ಟೊ ಷು ಪ್ರೀತಿಸುವುದು. ಸಾಧ್ಯವಾಗುತ್ತಿರಲಿಲ್ಲ. 
ಯಾವ ಜನ್ಮದ Rod es ಏನೋ ಆಕಸ್ಮಿ ಕವಾಗಿ ಪರಿಚಿತರಾದಿವಿ. 
ಕಳಚಕೊಳ್ಳ ಲಾಗದಷ್ಟು ಬಂಧುತ್ವ ದೊಂದಿಗೆ ಸಿವಿ, ನನ್ನ ತಾಯಿ, ತಂಗಿ, 
ತಮ ನ ಕಾರದಲ್ಲಿ RL L ನೀತಿಯನ್ನು ತಮಗೆ ಕೂಟ್ಟ ದ್ವೀನಿ. 


ತಮ್ಮ ಬಗ್ಗೆ, ತಮ್ಮ ಬದುಕಿನ ಬಗ್ಗೆ ಚಿಂತಿಸಿದನ್ಯೂ ನನ್ನವರ ಬಗ. ಚಿಂತಿಸ 


ತಬ್ಬಿದ ಹೆಜ್ಜೆಗಳು 113 


ಲಿಲ್ಲ. ಅಷ್ಟಾಗಿ ಹೆಚ್ಚಾಗಿ ಯಾರನ್ನೂ ಹಚ್ಚೆ ಕೊಳ್ಳದ ನಾನು ನಿಮ್ಮ 
ವಿಚಾರದಲ್ಲಿ ಸೋತೆ, ನನಗೆ ಹೃ ದಯವೇ ಇಲ್ಲವೇನೋ ಖ್‌ ಸಗ ತ್ತಿದ್ದ 
ನಾನು ನಿಮ್ಮ ಬಗ್ಗೆ ವಹಿಸಿರುವ "ಕಳಕಳಿಗೆ ಕಾರಣವೇನೆಂದು ನನ್ನನ್ನು ನಾನೇ 
ಪ್ರಶ್ಚಿಸಿಕೊಳ್ಳುವಂತಾಗಿದೆ. ದಯವಿಟ್ಟು “ಸ್ವಂತ ಅತ್ತಿಗೆ'ಯಲ್ಲ ಎನ್ನುವ 
ಮಾತನ್ನು ಮತ್ತೆ ಎತ್ತಬೇಡಿ. | 

"ನಿಜ ವಾಸು, ನಿನ್ನ ಮನಶ್ಸು ನನಗೆ ಅರ್ಥವಾಗಿದೆ. ಅತ್ತಿಗೆ ಜೀರೆ 
ಯಲ್ಲ, ತಾಯಿ ಬೇರೆಯಲ್ಲ. ಎನ್ನ. ನ್ನ್ನ ಕಂಡರೆ ಹತಿ ಕ್ರಿಕ್ಚಲಾಗದ ನಾತ್ಸಲ್ಯ. 
ಈ ಹಾಳು ಭಾವನೆಯ ಸೆಳೆತದಿಂದ ನಾನು ನಿನ್ನ ಮನಸ್ಸನ್ನು ನೋಯಿಸಿದೆ. 
ನೀನು ಸುಖವಾಗರುವುದು ಮುಖ್ಯ. ನನ್ನಲ್ಲೇ ನೀನುಳಿಯಬೇಕೆಂದರೆ ಅದು 
ನನ್ನ ಸ್ವಾರ್ಥವಾಗುತ್ತದೆ. ಹಾಗಂತ ಸಂಪೂರ್ಣವಾಗಿ ನಿನ್ನನ್ನು ಮರೆತು 
ಬಿಟ್ಟಿ ರಲಾರೆ ವಾಸು, ನಿನ್ನ ಬಡಪಾಯಿ ಅತ್ರಿ ತ್ರಿಗೆಯನ್ನು ಮರೆತು ಬಿಡಬೇಡ. 
ಅಸ್ಟೇ ನಾನು ಪ್ರಾರ್ಥಿಸುವುದು. ಇ 

"ಪ್ರಮಾಣ ಮಾಡಿ ಹೇಳುತ್ತೇನೆ. ನೀವು ನನಗೆ ತಾಯಿಗಿಂತೆ ಹೆಚ್ಚು. 
ಉಯಿಹೊಂಡಿಗೆ ಇಲ್ಲದ ಸಲುಗೆ ನಿಮ್ಮಲ್ಲಿ ಸಡೆದಿದೆ ನೆ... ಅಂದ ಮೇಲೆ 
ತಾಯಿಯ ಮನೆಯಲ್ಲಿರಜೇಕಾದನ್ಟೆ ನಿಮ್ಮ ನಿಚಾರದಲ್ಲೂ ನನ್ನ ಕರ್ತವ್ಯ 
ವಿರುತ್ತೆ. ನೀವೇನೂ ಸಂಕೋ ಚನಿಲ್ಲಜಿ ನನ್ನಿಂದ ಬೇಕಾದ ಸಹಾಯವನ್ನು. 
ನಿರೀಕ್ಷಿಸಬಹುದು' ಎಂದ ವಿನಯದಿಂದ. ಕ 

ರತ್ನ ನಿರೀಕ್ಷಿಸಿದ ಸರಿಣಾಮ ವಾಸುವಿನ ಮೇಲೆ ಆಗಿತ್ತು. ಅವನನ್ನು 
ಅಗಲಿರಬೇಕಾಗಿದೆಯಲ್ಲ' ಎನ್ನುವುದರಲ್ಲಿ ತೋರಿದ ನೋವು, ಸುರಿದ 
ಕಣ್ಣಿರು ಮುಗ್ಧ ವಾಸುವಿನ ಮೇಲೆ ಮಹಾಸ್ತ್ರಗಳಾಗಿ ಪ್ರಯೋಗವಾ ದವು. 
ಬೆಳ್ಳ ) ಗಿರುವುಜಿಲ್ಲ ಹಾಲೆಂಜೀ ನಂಬಿದ ವಾಸು. | 

ತನ್ನ ಅಗಲಿಕೆಗಾಗಿ ಇಷ್ಟೊಂದು ವ್ಯಥೆ ಪಡುತ್ತಿರುವ ಅತ್ತಿಗೆಯ 
ಸಂಬಂಧ ಖುಣಾನುಬಂಧ. ಜನ್ನ ಜನ್ಮದ ನಂಟು. ಬಿಡಿಸಿಕೊಳ್ಳ ಲಾಗದ 
ಕಗ್ಗಂಟು... .ಎಿಂದೆಲ್ಲಾ ಮನಸ್ಸಿನೊಳಗೇ ಲೆಕ್ಕ ಹಾಕಿದ. | 

' ಒಂದು ಕೆನಪಿಟ್ಟು ಕೋ ವಾಸು. ' ನಿನ್ನನ್ನು ನೋಡದೆ ಇರುವುದಕ್ಕೆ 

ನನಗೆ ತುಂಬಾ ಕನ್ಚನೆನಿಸುತ್ತೆ. ಆಗಾಗ ಬಂದು ಈ ಅತ್ತಿಗೆಯನ್ನು ನೋಡು 


| 


114 ತಬ್ಬದ ಹೆಜ್ಜೆಗಳು 


ತ್ರಿರುತ್ತಿ ತಾನೇ ?,...ಅಡೊಂದು ಭರವಸೆ ಸಾಕು' ಎಂದಳು ಮುಖದ ಮೇಲೆ 
ನಗು ತಂದುಕೊಳ್ಳುತ್ತಾ. 
ಇದು ಮತ್ತೊಂದು ಮಮತೆಯ ಕುಣಿಕೆಯಾಗಿತ್ತು. 


ಗಂಟಿ ಹನ್ನೆರಡು ಹೊಡೆಯಿತು. ರತ್ನೆಳು ವಾಸುವಿಗೆ ಹೋಗಿ ಮಲಗಲು 
ಹೇಳಿದಳು. ವಾಸುವಿಗೆ ನಿದ್ರೆ ಹತ್ತಲಿಲ್ಲ. ತಲೆ ತುಂಬಾ ಯೋಚನೆಗಳು 
ಆದರೂ ಬೆಳಗ್ಗೆ ಬೇಗ ಎದ್ದು ಕೆಲಸಕ್ಕ ಹೋಗಬೇಕಿತ್ತು. ಬಲವಂತವಾಗಿಯಾ 
ದರೂ ನಿದ್ದೆ ತುದು ಕೊಳ್ಳ ಬೇಕು-ಎಂದುಕೊಂಡು ಎದ್ದು ಹೋದ. ಹೋಗ್ಟು 
ವಾಗ ಅನ್ನಿಸಿತು, ತ | ಅತ್ತಿಗೆ ಇನತ್ತು ನಿದ್ದೆ ಮಾಡುವುದಿಲ್ಲ' ಎಂದು. 

ವಾಸು ಎದ್ದು ಹೋದ ಮೇಲೆ ದೀರ್ಫ್ಥ ನಸಿಟ್ಟಸಿರೊಂದು ಮಾತ್ರ 
ಕೇಳಿಸಿತು, ನಾನು ಮನೆ ಬಿಟ್ಟು ಹೋಗುತ್ತಿರುವುದಕ್ಕೆ ಅವಳಿಗೆ ಚಿಂತೆಯಿರ 
ಲಿಲ್ಲ. ಅನನು ಹೋದರೆ ಸಂಸಾರ ನಡೆಯುವುದು ಹೇಗೆ? ಅವಳಿಗೆ ಸ್ನೋ 
ಪೌಡರ್‌, ಲಿಪ'ಸ್ಫಿಕ್‌, ಸೆಂಟ್‌ ಜೀಕು ಬೇಕೆನಿಸಿದಾಗ ಕೊಡಿಸುತ್ತಿದ್ದ. 
ಇನ್ನು ಮುಂದೆ ಈ ವ್ಯವಸ್ಥೆ ಹೇಗೆಂದು ಚಿಂತೆಯಾಗಿತ್ತು. ವಾಸುವಿದ್ದ "ಕ 
ತನ್ನ ಸ್ವಂತ ಅವಸ್ಯಕಕೆಗಳನ್ನೂ ಮರೆತು ಅವಳ ಅವಶ್ಯ ಕತೆಗಳನ್ನು ಪ್ರೂಕೈಸು 
ತ್ರಿದ್ದ. ಅಂತಹವರು ಇನ್ನೆ ಲ್ಲಿಂದ ಬರಬೇಕು ? ಯೋಚಿಸಿದನ್ಟೂ ರತ್ನಳಿಗೆ 
ಧಂಸ್ಯ ಭಯಂಕರನೆನಿಸಿತು. ಗಟ್ಟಿಯಾಗಿ ಕಣ್ಣು ಮುಚ್ಚಿ ಜಯ ಬೆನ್ಸ್ನ 
ಮೇಕೆ. ತಲೆಯಿಟ್ಟಳು. ರತ್ನಳ ಮನೆಯಿಂದ ತಪ್ಪಿಸಿಕೊಂಡರೂ, ರತ್ನಳಿಂದ 
ವಾಸುವಿಗೆ ತಪ್ಪಿಸಿಕೊಳ್ಳ ಲಾಗಲಿಲ್ಲ. ಅವನ ಕಷ್ಟಗಳಗೆ ಕೊನೆ ಮೊದಲಿಲ್ಲ 
ಎಾಯಿತು. ಒಂದರ ಹೊರೆಯನ್ನೇ ಹೊರಲಾಗದ ಎದೆಯ ಮೇಲೆ ಎರಡು 
ಕುಟುಂಬಗಳ ಹೊರೆ ಬಿತ್ತು. ದಿನ ಬೆಳಗಾದರೆ ಅತ್ತಿಗೆಯ ಗೊಳಿನ ಸುದ್ದಿ 
ತಲುಪುತ್ತಿತ್ತು. ಮೊದಲಿನ ತಾರೀಖಿಗೆ ಬಂದ ಹಣ ಎರಡು ಕುಟಂಬಗಳಿಗೆ 
ಹಂಟಿ ಹೋಗುತ್ತಿತ್ತು. ದೇನಮ್ಮನಿಗೆ ಕುಟುಂಬ ಪೋಷಣೆ *ಷ್ಟವಾಗು 
ಕಿತ್ತು. ಮಗನನ್ನು ಇನ್ನಷ್ಟು ಹಣ ಕೇಳಿದ ಸಿ. ಆದರೆ ವಾಸು ಹೆಚ್ಚು 
ಹಣ ಕೊಡಲು ಸಾಧ್ಯನಿಲ್ಲನೆಂದ ವಾಸುವಿನಲ್ಲಿ ಜೀವ ನೆಟ್ಟಿದ್ದ ದೇವಮ್ಮ 
ನಿಗೆ ವಾಸುನಿನ ಮನಸ್ಸು ತಿಳಿಯಲಿಲ್ಲ ಆಕೆಯ ಸಂಬಂಧಿಗಳು ವಾಸುವಿನ 
ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಕೊಟ್ಟದ್ದರು. ಕೈ ತುಂಬಾ ಸಂಬಳ 
ಬರುತ್ತ,ಶೆದು ಅನರಲ್ಲಿ ಹೇಳಿರುವಾಗ್ಯ ವಾಸು ಮಾತ್ಯ ಕೇಳಿದಾಗಲೆಲ್ಲ "ನ' 


ತಪ್ಪಿದ ಹೆಜ್ಜೆಗಳು 115 
ಕಾರದ ಉತ್ತರವನ್ನೇ ಕೊಡುತ್ತಿದ್ದ. ಅವನ ರೀತಿಯಲ್ಲಿ ಬದಲಾವಣೆ 
ಗಮನಿಸಿದಳು. ಬೆಳಗ್ಗೆ ಹೊರಟರೆ ರಾತ್ರಿ ಮನೆಗೆ ಬರುವುದು ಹತ್ತೋ 
ಹನ್ನೊಂದೋ, ಊಟ ಮಾಡುವುದೂ ಅಸರೂಸ, ತಾಯಿ ಬಹಳ ಒತ್ತಾಯ 
ಮಾಡಿದರೆ ನನಗೆ ಗೆಳೆಯರ ಮನೆಯಲ್ಲಿ ಊಟವಾಯಿತು-ಎನ್ನು ತ್ರಿ ದ್ದ. 
ಮನೆಗೆ" ಬಂದರೂ ಮೌನ, ಮನಬಿಚ್ಚಿ ಸಂತೋಷದಿಂದ ಮಾತನಾಡು 
ತ್ರಿದ್ದುದೇ ಇಲ್ಲ. ಜೀವನ್ಮು ಮಾತಿ ಲಜ್ಜೆ” ಮಗನ ರೀತಿಗಾಗಿ ಕೊರಗಿದಳು. 
ಜೆಂಗಳೂಂಗೆ ಬಂದು ಅಪರಾಧ ಮಾಡಿದೆನೇನೋ-ಎಂದು ಕೊಳ್ಳುತ್ತಿ ದ್ವಳು. 
ಇದ್ದ ಆಸ್ತಿಯಲ್ಲಿ ಸ್ವಲ್ಪ ಮಾರಿ ನಾಲ್ಕೈದು ಸಾವಿರ ರೂಸಾಯಿ ಮಗಳ 
ಮದುವೆಗೆಂದು ಬ್ಯಾಂಕಿನಲ್ಲಿ ಇಟ್ಟಿದ್ದಳು. ವಾಸುವಿನ ತಂಗಿ ಲಕ್ಷ್ಮಿ 
ಮೂಕಳಂತೆ ಮನೆ ಕೆಲಸ ಮಾಡಿಕೊಂಡು ತಾಯಿಗೆ ಸಮಾಧಾನ ಮಾಡುತ್ತಾ 
ಇದ್ದು ಬಿಡುತ್ತಿದ್ದಳು. ಮುರುಳಿಗೆ ಹಾಡಿನ ಹುಚ್ಚು, ಗೆಳೆಯರ ಗುಂಪು 
ಕಟ್ಟಿಕೊಂಡು ಅಲೆಯುವುದು, ಹಸಿವಾದರೆ ಎಲ್ಲೂ ಕವಳ ಸಿಕ್ಕದಿದ್ದರೆ 
ಊಟಕ್ಕೆ ಬರುತ್ತಿದ್ದ ಮನೆಗೆ. 

ವಾಸ್ತು, ಮುರುಳಿ, ರತ್ತಳೆ ಮನೆಗೆ ಪ್ರತಿ ದಿನವೂ "ಸ ದೆ ಭೇಟ 
ಕೊಡುತ್ತಿದ್ದರು. ವಾಸು ನಿರೀಕ್ಷಿಸಿದಂತೆ ಯಾವೊಂದು ಅಘಾತವೂ ರತ್ನಳಿಗೆ 
ಆದಂತೆ ಇರಲಿಲ್ಲ ಗೆಲುವಾಗೇ ಇದ್ದಳು. ಸಧ ಮಧ 
ನಡೆಯುತ್ತಿತ್ತು. ಊಟ ತನ್ಪಲಿಲ್ಲ ಷೋಕಿ ತಪ್ಪಲಿ ವಾಸು ಇದ್ದಾಗಿ 
ಗಿಂತ ಈಗ ಇನ್ನೂ ಅವಳೆ ಅಲಂಕಾರ, ಪ್ರೀತ ಕ ದಂತೆ ಇತ್ತು. 
ಇತ್ತೀಚಿಗೆ "ಕೇಶಾಲಂಕಾರ' ಕೋರ್ಸ್‌ ಯಾವುದನ್ನೋ ಮಾಡಿದ್ದ ಛು. ಪ್ರತಿ 
ದಿನ ಹೆಚ್ಚು ಆಸಕ್ತಿಯಿಂದ, ತನ್ನ ಮೇಲೆ ತಾನು ಪ ಪ್ರಯೋಗವನ್ನು ಮಾಡಿ 
ಕೊಳ್ಳುತ್ತಿದ್ದಳು. ವಾಸುವಿಗೆ ನೆಮ್ಮದಿಯೆನಿಸಿತು. ಮನೆಯಲ್ಲಿನ ಬೇಸರ 
ಅತ್ತಿ ಗೆಯ ಜೊತೆ ಕಳೆಯವ ಎರಡು ಕ್ಷಣಗಳಲ್ಲಿ ಮರೆಯಾಗುತ್ತಿ ತ್ತು. 

ಶ್ರೀನಿವಾಸನಿಗೆ ವಾಸು ಹೋದದ್ದು ತಿಳಿದು ಸ್ವಲ್ಪ ಸಮಾಧಾನ 
ವಾಯಿತು. ಇನ್ನಾದರೂ ರತ್ತಳು ತಾನು ಹೇಳಿದಂತೆ" ಇಳ ಕೊಂಡು 
ದ್ವಿರುತ್ತಾ ಳೆ.ಎಂದು. ಮನೆಗೆ. ಈಗೀಗ ಸ್ವಲ್ಪ ಹಣ ಕೊಡುತ್ತಿದ್ದ. ವಾಸು 
ನ ಪ್ರತಿಸ್ಥ ನ ರ್ಧಿ ಎನಿಸಿತ್ತು. ಅನನಲ್ಲಿ ತೋರುವ ಆದರ, ಪ್ರೀತಿ ತನಗೆ, 
| ಕಿಯುತ್ತಿ ರಲಿಲ್ಲ, ಸಂಶಯದ ದ್ಳ ಸಿ ಕೆರಳಿತು. ಅನನ ನುನಲ್ಗು ನರಳಿತು, 


116 ತಪ್ಪಿದ ಹೆಜ್ಜೆಗಳ 


ರತ್ನಳನ್ನು ಈ ವಿಚಾಗವಾಗಿ ಕೇಳಿಯೂ ಬಿಟ್ಟಿದ್ದ. ಅದಕ್ಕೆ ಸರಿಯಾಗಿ ರತ್ತ 
ದುಡಿದು ತಂದು ಹಾಕುವ ಅವರಿಗೆ ಆದರ ತೋರಿಸದೆ ಗಂಡ ಅಂತ ಅನ್ನಿ 
ಕೊಂಡೂ ಜೂಜು ಕುಡಿತದಲ್ಲಿ ಮುಳುಗಿ ಹೆಂಡತಿ ವ;ಕೃಳನ್ನು ಮರೆಯ 
ವಂತಹ ನಿನಗೆ ಆದರ ತೋರಿಸಬೇಕೇ ಎಂದು ರೊಯ್ಯಾನೆ ಉತ್ತರವನ: 
ಅಸ್ಪಳಿಸಿದಳು. ಅವಳು ನುಡಿದ ಮಾತು, ಕೇಳಿದ ಪ್ರಶ್ನೆ ಶ್ರೀನಿವಾಸನಿ 
ಸವಾಲಿನಂತಿತ್ತು. ಆದರೂ ಅಸಹ:ಯಕಕೆ ಅವನ ಬಾಯಿಗಳನ್ನು ಕಟಿ 
ಹಾಕಿತ್ತು. ಅದಕ್ಕಾಗಿ ಸಮಯ ಬಂದಾಗ ಇವಳಿಗೆ ಕೈ ತೋರಿಸಬೇಕೆಂದ 
ಕೊಂಡು ಸುಮ್ಮನಿದ್ದ. 


ಹೇ 1 ಖೇ ತೇ 


ವಾಸು ಯುಗಾದಿಗಾಗಿ ಸೀರೆ, ಕುಪ್ಪಸದ ಬಟ್ಟಿ, ಎರಡು ಫ್ರಾಕ 
ಮನೆಯಲ್ಲಿರಿಸಿದ. ಕೆಲಸದಿಂದ ಬಂದವನು ದಣಿದಿದ್ದರಿಂದ ಸ್ತಾನ ಮಾಡಿದ! 
ವೆ ಹಗುರವಾಗುತ್ತದೆಂದೆಣಿಸಿ ಸ್ಮಾನದ ಕೋಣೆಗೆ ಹೋದ. ತಂದ ಬಟ್ಟೆ 
ಪಾರ್ಸಲನ್ನು ಮೇಜಿನ ನೇಲಿಟ್ಟಿದ್ದ. ಲಕ್ಷ್ಮಿ ಕೋಣೆ ಶುಭ್ರಗೊಳಿಸಲ 
ಬಂದಳು. ಮಂಚದ ಮೇಲೆ ವಾಸುವಿನ ಕೂಳೆ ಬಟ್ಟೆ ರಾಶಿ ರಾಶಿಯಾ 
ಬಿದ್ದಿತ್ತು. ಓದುತ್ತಿದ್ದ ಪುಸ್ತಕಗಳನ್ನು ಒಂದು ಕಡೆ ಎಸೆನಿದ್ದ. ಲಕ್ಷಿ 
ಅವೆಲ್ಲರನ್ನೂ ಸರಿಮಾಡಿದಳು. ಕೊಳೆ ಬಟ್ಟೆಯನ್ನೆಲ್ಲಾ ತೆಗೆದು ಒಂದ 
ಬಕೆಟ್ಟಗೆ ತುಂಬಿದಳು. ಎಸೆದಿದ್ದ ಪುಸ್ತಕವನ್ನು ಎತ್ತಿ ಕೊಡನಿ ಮೇಜಿ 
ಮೇಲಿಡಲು ತಿರುಗಿದಾದ ಕಣ್ಣಿಗೆ ಅದರ ಮೇಲಿದ್ದ ಪಾರ್ಸೆಲ್‌ ಕಾಣಿಸಿತ 
ಕುತೂಹಲದಿಂದ ಬಿಚ್ಚಿದಳು. ಒಳಗೆ ನೋಡಿದರೆ ಸೀರೆ "ಕಣ್ಣು ಮಿಂಚ 
ಅಬ್ಬ | ಎಷ್ಟು ಚನ್ನಾಗಿದೆ? ಅಣ್ಣ ಎಷ್ಟು ಒಳ್ಳೆಯವನು. ನಾನು ಕೇಳದೆಯೆ 
ಸೀರೆ ತಂದಿದ್ದಾನೆ ನನಗೆ. ಅಮ್ಮನಿಗೆ ಹೇಳಲೇಜೇಕು.ಎಂದುಕೊಂ 
ಗುಡಿಸುತ್ತಿದ್ದವಳು ಪೊರಕೆಯನ್ನು ಅಲ್ಲೇ ಎಸೆದು ಅಡಿಗೆ ಕೋಣೆಗೆ ಓಡಿದಳ 
ಯಾಕೆ ಹಾಗೆ ಓಡಿ ಬಂದೆ ..ಏನೇ ಅದು ಕೈಲಿ ?-ಎಂದು ಸ್ವಲ್ಪ ಹೊತ್ತಿ 
ನಂತರ ಕೇಳಿದರು. "ಅದೇನನ್ಮ ಯಾವತ್ತೋ ನಾನು ಸೀರಿ ಜೀಕೂಂ 
ಜೀಳಿದ್ದೆ. ಅಣ್ಣ ಅದನ್ನು ನೆನಪಿಟ್ಟುಕೊಂಡು ಕೊಂಡುಕೊಂಡು ಬಂ 


ದ್ಧ ನೈ 


ತಬ್ಬಿದ ಹೆಜ್ಜೆಗಳು 117 


ಹೇಗಿದ್ದರೂ ನಾಳೆ ಹೆಬ್ಬ ಅಲ್ವಾ? ಅದಕೇಂತಶೇ ಈಗ ತುಡಿದ್ದಾನೆ, ಎಸ್ಟು 
ಒಳ್ಳೆ ಯವನಲ್ಲವೇನೆಮ್ಮ ತ ಮುಗ್ದಪಾಗಿ ಕೇಳಿದಳು. 
ಹೊಂ! ಎಂಪೆಸ್ಟೇ ಹೇಳಿ ಅವಳ ಕೆಲಿ ಮಗನಿಗೆಂದೊ ಕಾಫಿ 

ಲೋಟನನ್ನು ಕೊಟ್ಟು ಕಳುಹಿಸಿದರು. she” ಮಾತಿನಲ್ಲಿ ದೇವಮ ನಿಗೆ 
ನಂಬಿಕೆ ಬರಲಿಲ್ಲ. ಈಗೊಂದಾರ ತಿಂಗಳಿಂದ ಮಗನನ್ನು ಒಂದೆರಡು ಕೆ 
ಕೊಡಿಸೆಂದು ಕೇಳುತ್ತಲೇ ಇದ್ದ ರಾದರೂ ಪಾಸು ಪ್ರತಿಸಲವೂ ಮುಂದಿನ 
ತಿಂಗಳು, ಮುಂದಿನ ತಿಂಗಳೆಂದು ಮುಂದೂಡುತ್ತ ಇದ್ದಾನೆ. ಈ ಸಲ 
ಜೋನಸ್‌ ಬಂದರೆ ಎಲ್ಲರಿಗೂ Ney ಮತ್ತು ಲಕ್ಷ್ಮಿಗೆ ಮುತ್ತಿನ ವಾಲೆ 
ಕೊಡಿಸುವುದಾಗಿ ಹೇಳುತ್ತಲೇ ಇದ್ದಾನೆ, ಬೆಂಗಳೂರಿಗೆ ಬಂಡ ಮೇಕೆ ಅವನಿಗೆ 
ನಾಲ್ಕು ಸಲ ಜೋನಸ್‌ ಉಂಡರೂ ಕೊಟ್ಟ ಮಾತನ್ನು ನಡೆಸಿ ಕೊಡಲಿಲ್ಲ. 
ಜೇವನ್ಮುನಿಗೆ ಬೇಸರವಾಗಿ ಮತ್ತೆ ಕೇಳಲಿಲ್ಲ. ಹರಕು ಸೀರೆಯನ್ನೇ ತೇಸೆ 
ಹಾಕಿ: ಉಟ್ಟು ಕೊಂಡಿದ್ದರು. ಈಗ ಲಕ್ಷ್ಮಿ ಹೇಳುವ ಮಾತು ಕೇಳಿದಾಗ 
೨ಮಂಗೆ' ಚಿಂಬಿತೆಯಾಳಲಿಲ್ಲು. ಬಟ! ತಮಗೇ ತಂದಿದ್ದಾಡರೆ 
ಳುತ್ತಾನೆ, ತಾವೇಕೆ ಪ್ರಶ್ನಿಸಬೇಕು. ಎಂದುಕೊಂಡು ಸುಮ್ಮನಾದರು. 
ದಕಿ ಲಕ್ಷ್ಮಿಗೆ ತಾಳ್ಮೆಯಿರಲಿಲ್ಲ. ಮೈಯಾರಿಸಿಕೊಳ್ಳುತ್ತಾ ರೂಮಿನತ್ತ 
ಡಿದ ವಾಸುವನ್ನು ತಡೆದು, ಲಕ್ಷ್ಮಿ "ಅಣ್ಣಾ? ಎಂದಳು. ವಾಸು ಲಕ್ಷ್ಮಿ 
ತನ್ನು ನೋಡಿದ. ಅವಳ ಕೈಲಿ ಸೀರೆಯಿತ್ತು. ಕೂಡಲೇ ಅವನಿಗೆ 
ಸಯ ಏನೂಂತ ಹೊಳೆಯಿತು. "ಇದನ್ನು ನನಗೇ ಅಲ್ರೇನಣ್ಣ ತಂದಿದ್ದು? 
೨೦ಬಾ ಚೆನ್ನಾಗಿದೆ, ನನಗೆ ತುಂಬಾ ಹಿಡಿಸಿತು'-ಎಂದು ಬಡಬಡನೆ ಅವನ 
ತ್ತರಕ್ಕೈ ಕಾಯದೆ ಎಲ್ಲವನ್ನೂ ತಾನೇ ಹೇಳಿ ಬಿಟ್ಟಳು. ವಾಸು 
ರುತ್ತರನಾದ. - 

ಸೀಕಿ ತಂದದ್ದು ರತ್ವಳಿಗೆ ಕೊಡಜೀಕೆಂದು. ಹೋದವಾರ ರತ್ತಳೇ 
ಸುವಿಗೆ ಹೇಳಿದ್ದಳು. ಪ್ರತಿಯುಗಾದಿಗೂ ತಸ್ಪದೆ ಬಟ್ಟೆ ಕೊಳ್ಳುತ್ತಿದ್ದ 
ಂದೂ, ಈ ಸಲ ತನಗಾಗಲೀ, ತನ್ನ ಮಗಳಿಗಾಗಲೀ ಹೊಸ ಬಟ್ಟೆಯ 
(ಗವಿಲ್ಲನೆಂದು ನೊಂದು ನುಡಿದಿದ್ದಳು. ನಾಸುವಿಗೆ ತೀರಾ ಪಾಸ | 
ಸಿತು. ಎರಡು ಮೂರು ಉಗಾದಿಗಳಿಗೆ ತಾನೇ ತಂದು ಕೊಟ್ಟಿದ್ದ. ದ 
ಲ ತನ್ಸಿಸುವುದೇಕೆಂದು ಕೊಡು ತಂದಿದ್ದ. ಸ್ಕಾನ ಮುಗಿಸಿಕೊಂಡು 


118 | ತಬ್ಬಿದ ಹೆಜ್ಜೆಗ 


ಹೋಗಿ: ಕೊಟ್ಟು ಬರೋಣವೆಂದು ಕೊಂಡಿದ್ದ.. ಈಗ ನೋಡಿದರೆ ತಂ! 
ಸೀರೆ ತನಗೆ ತೆಂದದ್ದು ಎಂದುಕೊಂಡಿದ್ದಾಳೆ. ಇವಳಿಗೆ ಈ ಸೀರೆ ನಿನಗ 
ಜೀರೆ ಯಾರಿಗೋ ತಂದಿರುವುದು'- ಎಂದು ಹೇಗೆ ಹೇಳುವುದು? ಮೊದಲೆ 
ಅಮ್ಮನಿಗೆ ಸೀರೆ ತಂದು ಕೊಟ್ಟಿಲ್ಲವೆಂದು ಬೇಜಾರಾಗಿದೆ. ಈ ಪರಿಸ್ಥಿತಿಯಿಂ 
ಹೇಗೆ ಪಾರಾಗುವುದು ? : ರತ್ನಳಿಗೆ ತನ್ಪಿಸಬಹುದಾಗಿತ್ತು. ಆದರೆ ಅವಳಿ 
ತಾನು ತಂದುಕೊಡುವುದಾಗಿ ಮಾತು ಜೇರೆ ಕೊಟ್ಟಿದ್ದಾನೆ. ಅದನ 
ಮುರಿಯುವುದು ಹೇಗೆ. ಹಣವಿದ್ದರೆ ಇನ್ನೊಂದು ತುತ ನಿಭಾಯಿಸಬಕ 
ದಾಗಿತ್ತು. . ಆದರೆ ಇದ್ದದ್ದೆಲ್ವಾ ಮುಗಿದಿದೆ. ಮೊದಲನೇ ತಾರೀಖಿ! 
ರತ್ನ ಆಫೀಸ್‌ಗೆ ಫೋನ್‌ ಮಾಡಿ "ಮನೆಗೆ ಕರೆಸಿಕೊಂಡು ಸ್ವಲ್ಪ ಸ ಹಣವನ 
ಕಸಿದುಕೊಂಡಳು. ಸ್ವಲ್ಪ ಹಣವನ್ನು ಸಾಲಕ್ಕಾಗಿ ಕಟ್ಟದ. ವೀಣಾ 
ಹುಟ್ಟು ಹಬ್ಬಕ್ಕೆ ಕಿವಿಗೆ ಕೋಲಾಕು ಮಾಡಿಸಬೇಕೆಂದು ಹೇಳಿದ್ದ ಕ್ಕಾಗಿ ಕಿವಿ 
plies ಮಾಡಿಸಿದ್ದ. ಮಿಕ್ಕದ್ದು ಮನೆಗೆ ತನ್ನ ಖರ್ಚಿಗೆ, ಈ 
. ತಂದ ಬಟ್ಟಿಗಳಿಗೆ ಸರಿಹೋಯಿತು. ತಿಂಗಳಿನಲ್ಲಿ ಇನ್ನುಳಿದ ದಿನಗಳ 
ಶಿವರಾತ್ರಿ ! ಇಷ್ಟು ಹೊತ್ತಾದರೂ ಉತ್ತರಕೊಡದಿದ್ದ ವಾಸುವನ: 
ನೋಡಿದ ನೀನಮ್ಮ ಲಕ್ಷಿ ಗೆ ಗದ್ದರಿಸಿ ಹೇಳಿದರು. ಲಕ್ಷ್ಮಿ ಇಡು ಸೀರೇ 
ಯಾರಿಗೇ ತಂದಿರಲಿ, ಔರು ಇಟ್ಟುಕೊಂಡರೆ ಆಯಿತೆ? ಉಗಾದಿ 
ನೀನೇನೂ ಚಿತ್ತಲೆ ಇರುವುದಿಲ್ಲ. ನಿನ್ನ ಹತ್ತಿರ ಇರೋವುಗಳರಲ್ಲೇ ಹೊ 
ದೊಂದನ್ನು ಉಡು ಸಾಕು' “ಎಂದರು. . 

' ವಾಸುವಿಗೆ ತಾಯಿಯ ಮಾತು ಚವುಟದಂತೆನಿಸಿತು. ಸಿಟ್ಟು ಬಂತ 
ಅವಳ ವ್ಯಂಗ್ಯಕ್ಕೆ, ಆದರೆ ತಪ್ಪು ತನ್ನದಿರುವಾಗ?....ಏನಾದರೂ ಸರಿ 
ದರಿದ್ರ: ಪರಿಸ್ಥಿತಿಯಿಂದ ತನ್ನಿ ನಿಕೊಂಡು, ತಾಯಿಯ ದೃಷ್ಟಿಯಲ್ಲಿ ಬೀ 
ದಿರುವ ಹಾಗೆ ಆದರೆ ಸ! ವಟುಕೂಳಿಡ ಹೌದು ಲಕ್ಷ್ಮಿ 1 ನೇ ತಂ 
ರೋದು, ನಿನಗಲ್ಲದೆ ಇನ್ಯಾರಿಗೆ? ನಿನಗೆ ಹೇಳ್ದೆ, ಕೇಳ್ಬೆ ತಂದುಕೊಟ 
ನಿನ್ನನ್ನು ತೆಡಸಡಿಸುವಂತೆ ಮಾಡಬೇಕೆಂದಿದ್ದೆ. ಆದರೆ ಈಗಲೇ ನೀ 
ಪತ್ತ, ಪಚ್ಚಿ ಬಟ್ಟ. ಹೋಗಲಿಬಿಡು. ನಿನಗೆ ಇಷ್ಟವಾಯ್ತು ತಾನೇ ಎಂದ 

ೇ೪ದ, 


'ತಥ್ಬಿದ ಹೆಜ್ಜೆಗಳು 119 


ಓ....ತುಂಬಾನೇ ಚೆನ್ನಾಗಿದೆ... ಇದರ ಜೊತೆಗೆ ಫ್ರಾಕುಗಳಿದ್ದುವಲ್ಲ.... 
ಅವು ಯಾರಿಗಣ್ಣ ?' ಎಂದು ಕೇಳಿದಳು. 

ಓ ಹಾಳಾದವಳು ಎಲ್ಲಾ ರಟ್ಟು ಮಾಡಿಬಿಟ್ಟ ಳು... ಎಂದು ಗೊಣ 
'ಗುತ್ತಾ-ನನ್ನ ಫ್ಲೆಂಡ್‌ದು. ಇಬ್ಬ ರೂ 1 ಗೇ ತೆಗೆಡಿವು. ಅವ್ಳು ಹೋಗು 
Wi ಸಾ; ಳ್ಳೊ "ದು ನುರಿತ. ಬಟ್ಟ ದ್ದಾ Ky ಎಂದ. | 

ಲಕ್ಷ್ಮಿ. ನೇನಮ್ಮ ಜಟಾ 

ವಾಸುವಿಗೆ ಶಾನು ಸುಳ್ಳನ್ನು ಎಷ್ಟು ನಾಜೂಕಾಗಿ ಹೇಳಿದೆ? ಈ 
ಜಾಣತನ ತನಗೆ ಹೇಗೆ ಬಂತು “Tuck ಯೋಚಿಸಿದ. ಒಟ್ಟಿಲ್ಲಿ ತೀರಾ 
ಅಸಹ್ಯ ಕರವಾಗಬೇಕಾಗಿದ್ದ ಸೀರೆಯ ಪ ಪ್ರಸಂಗ ಅಲ್ಲಿಗೇ ಮು? ಯಿಶು. 

ಸು ಗೆಳೆಯನೊಬ್ಬ ನ ಬಕಾ ಸಾಲ " ಮಾಡಿ ko) ಳಿಗೆ ಸೀರೆ ತಂದು 
ಕೊಟ್ಟ ಹಬ್ಬಕ್ಕಾಗಿ, 


೫ PoE ಗ 


ದೇವಮ್ಮ ನಿಗೆ ಕ್ರಮೇಣ ವಾಸುನಿಗೆ ರತ್ನಳ ಮನೆಯೊಂದಿಗಿದ್ದ. 
ಸಂಬಂಧದ ಸರಿಚಯವಾಯಿತು. ದೇವಮ್ಮನ ಮೈದುನ ಸೂಕ್ಷ್ಮವಾಗಿ 
ಮೊದಲೇ ಹೇಳಿದ್ದರು. ಆದರೆ ದೇವಮ್ಮ ಅಷ್ಟಾಗಿ ನೆನಪಿಟ್ಟುಕೊಂಡಿರಲಿಲ್ಲ. 
ತನ್ನವರ ಬಗ್ಗೆ ವಾಸುವಿನ ನಿರ್ಲಕ್ಷ್ಯಕ್ಕೆ ಕಾರಣವೇ ಕೆಂದು ಯೋಚಿಸಿ, 
ಯೋಚಿಸಿ ಸೋತಿದ್ದೆವರಿಗೆ ಸುಳುವು ಹತ್ತಿತು. ವಾಸು ಒಂದೆರಡು ಬಾರಿ 
ರತ್ತಳೆ ಕುಟುಂಬವನ್ನು ಊಟಕ್ಕೆಂದು ಕರೆದಿದ್ದ. ದೇವಮ್ಮನಿಗೆ ರತ್ನಳ ಬಗ್ಗೆ 
ಕೆಟ್ಟ ಅಭಿಪ್ರಾಯವೆ ನೂ ಮೂಡಲಿಲ್ಲ. ರತ್ನ ತುಂಬಾ ಗಂಭೀರವಾಗಿ, 
ಮರ್ಯಾದೆಯಾಗಿ 48. ಮೈದುನನೊದಂತೆ ಡೇನವು ನಿಗೆ 
ರತ್ತು ಕೆಟ್ಟಿ ವಳೆನಿಸಲಿಲ್ಲ.. ಅದಕ್ಕೇ ಮಗನನ್ನು ನಿರ್ಬಂಧಿಸಲಿಲ್ಲ. ಅವರೂ 
ರತ್ತ್ನ ಒತ್ತಾಯಿಸಿದ್ದಕ್ಕೆ ಒಂದೆರಡು ಬಾರಿ ಹೋಗಿ ಬಂದಿದ್ದರು. ಮುಖ 
ನೋಡಿ ಮನಸ್ಸನ್ನು ಅಳೆಯುವುದು ಸಾಧ್ಯವಿರಲಿಲ್ಲ. ವಾಸುನಿಗೆ ತಾಯಿಯ 
ಪ್ರತಿಕ್ರಿಯೆ ಖುಷಿ ತರಿಸಿತು. ನಿರಾತಂಕವಾಗಿ ಅತ್ತಿಗೆಯ ಮನೆಗೆ ಹೋಗಿ 
ಬರಬಹುದೆಂದುಕೊಂಡಿದ್ದ. 


120 ಕಟ್ಟದ ಹೆಣ್ಜೆಗಳ್ಳ 


ದೇವಮ್ಮ ನಿಗೆ. ಕ್ರಮೇಣ ರತ್ನ ಶ್ರೀನಿವಾಸರ ಆನೀತಿಯ ಬದುಕು 
ತಿಳಿಯಿತು. ದೇವಮೆ ¥ ದೊಡ್ಡಮ್ಮ ನ ಇಬ್ಬರು ಹೆಣ್ಣುಮಕ್ಕಳು, ಅಣ್ಣನ 
ಮಕ್ಕಳು.ಎಲ್ಲಾ ಇಲ್ಲೇ. ಇದ್ದ ರು. ಅನುಗೆ ಶಿ ೀನಿವಾಸನ ತಂದೆಯ ಸಂಬಂಧ. 
ಜು ಅವರ. ನಿಚಾರ ಎಲ್ಲರಿಗೂ ತಿಳಿದಿತ್ತು. ಯಾರೂ ಶ್ರೀನಿವಾಸನ 
ಮನೆಗೆ ಹೋಗಿ ಬರುವ ಅಭ್ಯಾಸನಿಟ್ಟುಕೊಂಡಿರಲಿಲ್ಲ. ಶ್ರೀನಿವಾಸನಿಗೂ- 
ಯಾರೂ ಬೇಕಾಗಿರಲಿಲ್ಲ. ಶ್ರೀನಿವಾಸ ಬೇರೆ ಜಾತಿ ಹುಡುಗಿಯನ್ನು ಹಾರಿಸಿ 
ಕೊಂಡು ಬಂದು ಬೆಂಗಳೂರಿನಲ್ಲಿ ಮದುನೆಯಾಗಿರುವ ವಿಚಾರ ತಿಳಿಯಿತು. 
ಜೊತೆಗೆ ಆ ಬೀದಿಯನರೂ: ರತ್ನಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೊಡಲಿಲ್ಲ. 
ಮದುನೆಯಾಗಿದ್ದರೂ ಎಸ್ಟೋ ಜನ ಗಂಡಸರನ್ನ ಬುಟ್ಟಿಗೆ ಹಾಕ್ಟೋತಾಳೆ. 
ಇಲ್ಲೆ ಇದ್ರೆ ಗಂಡನಿಗೆ ಬರೋ ಸಂಬಳದಲ್ಲಿ ಅವರ ಸಂಸಾರ ನಡೆಯೋದು ' 
ಹೇಗೆ? ಕುಡಿಯೋಕೆ, ಜೂಜಿಗೆ ಹಣ ಅವನಿಗೆ ಬೇಕು. ಇವಳಿಗೆ 
ಫ್ಯೂಷನ್‌ ಮಾಡ್ಕೊಳ್ಳೊ ಕೆ ಹಣಚೇಕು. ದಿನಕ್ಕೊಂದು ಸೀಕಿ, ತುಟಿಗೆ { 
ಬಣ್ಣ -ಇದಕ್ಕೆಲ್ಲಾ ದುಡ್ಡು ಎಲ್ಲಿಂದ ಬರಜೇಕು... .ಎಷ್ಟು ಜನ ಹುಡುಗರು ' 
ಇವಳ ಮನೆ ತ ಬಂದು "ಕೆಟ್ಟು ಸಟ ಜಃ [ಎಂದೆಲ್ಲಾ ' 
ಸ್ವಲ್ಪ ನಿಜವನ್ನು ಲ್ಪ ಸುಳ್ಳನ್ನು ಬಣ್ಣ ಗಟ್ಟ ಹೇಳಿದರು. | 
| ಜೀವವು ನ 4 ಚಿತೆಯಾಗಿ ಬ ಇ ಇವಳ ಬಲೆಗೆ ' 
ಮಗ ಬಿದ್ದು' ಹಾಳಾಗುತ್ತಿರಜೇಕು. ದುಡಿಯುವುದನ್ನೆ ಲ್ಲಾ ಅವಳಿಗೇ ' 
` ಹಾಕಿರಬೇಕು. ಅವನು ತಡವಾಗಿ ಮನೆಗೆ ಬರೋದಕ್ಕೂ ಅವಳೇ ಕಾರಣ ' 
ಇರಬೇಕು. ಇನ್ನು ಮುಂದೆ ಅವಳ ಹೊಸ್ತಿಲು ತುಳೀಬಾರದೂಂತ ವಾಸು ' 
ನಿಗೆ. ಹೇಳ್ತೀನಿ. ಇಲ್ಲ, ಇಲ್ಲ...ಅನನು ನನ್ನಿಂದ ದೂಸವಾಗಬಾರದು. ' 
ಅವಳ ಮೋಹಿಫಿಯಾಟಕ್ಕೆ ಮೋಸ ಹೋಗಬಾರದು. ಸರ್ವನಾಶವಾಗುವು ' 
ದಕ್ಕೆ ಮುಂಜಿ ಅವನ್ನನ್ನು. ಬ ಜ್‌ ಗಟ್ಟ ಯಾಗಿ ನಿರ್ಧರಿಸಿದಳು. 


ಜ್ಯ ಜೇ ಜ್ಯ ತೇ 
ಭಾನುವಾರ ರಜವಿತ್ತು ವಾಸುನಿಗೆ, ಹತ್ತು ಗಂಟೆಯವರೆಗೆ ಮನೆ 


ಯಲ್ಲೇ ಇದ್ದ. ಹೊರಗೆ ಸುತ್ತಾಡಿಕೊಂಡು ಗೆಳೆಯರನ್ನು ಮಾತನಾಡಿಸಿ 
ಕೊಂಡು, ಹಾಗೆಯೇ ಅತ್ತಿಗೆಯನ್ನು ವಿಚಾರಿಸಿಕೊಂಡು ಬರೋಣವೆಂದು 


ತಬ್ಬಿದ ಹೆಜ್ಜೆಗಳು 121 


ಹೊರಟ: ಆ ದಿನ ಹಾಳಾದ್ದು ಗೆಳೆಯರಾರೂ ಸಿಕ್ಕಲಿಲ್ಲ. ಅತ್ತಿಗೆಯ 
ಮನೆಗೆ ಹೋಗೋಣನೆ:ದು ಅವಳ ಮನೆಯ ಕಡೆ ಹೋಗುವ ಬಸ್ಸಿಗಾಗಿ 
ಕಾದ. ಸುಮಾರು ಒಂದು ಗಂಟೆ. ಕಾದ ಮೇಲೆ ಬಸ್ಸು ಬಂತು ಸರಿ 
ರತ್ಕಳ ಮನೆ ಸೇರುವ ಹೊತ್ತಿಗೆ ಸರಿಯಾಗಿ ಹನ್ನೆರಡು ಗಂಟೆ ಸಾಗಿತ್ತು. 
ಬಾಗಿಲು ತಟ್ಟಿದ. ಆದರೆ ಬಾಗಿಲ. ಚಿಲಕ ಹಾಕಿರಲಿಲ್ಲವಾಗಿ ಬಾಗಿಲು 
ತಾನಾಗಿಯೇ ತೆರೆದುಕೊಂಡಿತು. ಮನೆ ರಿರ್ಜನವಾಗಿದೆ. ಬಾಗಿಲ ಚಿಲಕವೂ 
ಹಾಕದೆ ಇವರೆಲ್ಲ ಎಲ್ಲಿಗೆ ಹೋಗಿರಜೀಕೂ ?--ಎಂದು ಆಲೋಚಿಸುತ್ತಾ 
ಒಳೆಗೆ ನಡೆದ. ಅಲ್ಲಿನ ದ ಶ್ಯ ನೋಡಿ ಸ್ತಂಭಿಸಿ ಹೋದ. ಠತ್ನ ಮನೋಹರನ 
ತೆಕ್ಕೆ ಯಲ್ಲಿ ಹಾಯಾಗಿ ಮೆಲಗಿದ್ದಾ ಳೆ, ಮನೋಹರನೇಕೆ ಇಲ್ಲಿಗೆ ಬಂದ ?.. 
| ಯೋಚಿಸಿದ. 

ಮನೋಹರ: ವಾಸುವಿನ ಸಹೋದ್ಯೋಗಿ. ವಾಸುನಿಗೆ ತುಂಬಾ 
ಗೆಳೆಯ, ಆಗಾಗ ವಾಸು ತನ್ನ ಮನೆಗೆ: ಅವನನ್ನು ಕರೆತರುತ್ತಿ ದ್ದ. ಅವನಿಗೆ 
ರತ್ತಳ ಸರಿಚಯ ಮಾಡಿಸಿದ್ದ. ಅಷ್ಟೇ ಹೊರತಾಗಿ ಇನ್ನೇನೂ ತಿಳಿದಿಲ್ಲ. 
ಆದರೆ ಅವರಿಬ್ಬರ ನಡುನೆ ಈ ರೀತಿಯ ಸಂಬಂಧವನ್ನು ಕನಸ್ಸಿನಲ್ಲಿಯೂ 
ಊಹಿಸಿರಲಿಲ್ಲ. ತನ್ನ ಮನೆಗೇ ಬಂದು, ತನ್ನವರಿಗೇ ದ್ರೋಹ ಮಾಡ್ತಾನೆಂದು 
ಭಾವಿಸಿರಲಿಲ್ಲ. ತನಗೆ ಸ್ವಲ್ಪವೂ ಸುಳಿವೂ ತಿಳಿಯದೆ ತನ್ನತ್ತಿಗೆಯ ಮೇಲೆ 
ಕಣ್ಣು ಹಾಕಿದ್ದಾನೆ. ಖೂಳ, ಹಲ್ಲು ಮುರಿದು ಬಿಡಜೇಕು- ಎಂದುಕೊಂಡ. 
ಆದಕಿ ಬಾಯಿಂದ ಮಾತು ಹೊರಡಲಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನೆ 
ನಿಂತ. ಇಬ್ಬರೂ ಈ ಪ್ರಪಂಚದಲ್ಲಿರಲಿಲ್ಲ ! ತಾನೇ ಎಚ್ಚರಿಸಬೇಕೆಂದು 
ಕೊಂಡು, : 'ಮನೂ ನಜ ಮೆಲ್ಲಗೆ, ಯಾರ ಕಿನಿಗೂ ಬೀಳಲಿಲ್ಲ. 
ಬಯಸಿದರೂ ಬಾರದ ಗಡಸುತನ ತಂದುಕೊಂಡು ಅರಚಿದ--"ಮನೂ? 
ಎಂದ. ಮನೊ ಬೆಚ್ಚಿಬಿದ್ದು ತಿರುಗಿದ. ರತ್ನೆಳಿಗೆ "ಅಸರಾಧಿ' ಸಿಕ್ಕಿ 
ಬಿದ್ದೆಂತಾಯಿತು. ಸರಕ್ಕನೆ ಎದ್ದು ಮನೂ ಮತ್ತು ರತ್ವ, "ವಾಸು ನೀನು 
ಇಲ್ಲ ! ಎಂದರು ಆಶ್ಚರ್ಯದಿಂದ. 

ವಾಸುವಿನ ಮುಂದೆ ತೀರಾ ಅವಮಾನವಾದಂತಾಯಿತು. ತನ್ನನ್ನು 
ಮುಗ್ಧ ನೆಂಜೀ ವಾಸುವನ್ನು ನಂಬಿಸಿಕೊಂಡು ಬಂದು ಈಗ ಮುಗ್ಧತೆಯ 
ಮುಸುಕಿನಲ್ಲಿ ತನ್ನ "ಧೂರ್ತ? ತನ ಹೊರಬಿದ್ದು ದಕ್ಕಾಗಿ ನಾಚಿಕೆಯಾಯಿತು; 


122 ತಬ್ಬಿದ ಹೆಜ್ಜೆಗಳು 


ವಾಸುನಿಗೆ ಮುಖ ಕೊಟ್ಟು ಮಾತನಾಡಲಾಗಲಿಲ್ಲ ಮನುನಿಗೆ: ವಾಸುವಿನ 
ಎದೆಯಲ್ಲಿ ಕಾಳ್ಗಿಚ್ಚು ಹೊತ್ತಿ ಉರಿಯಿತು. 

ರತ್ನಳ ಪ್ರತಿಕ್ರಿಯೆ ಇದಕ್ಕೆ ತೀರಾ ಭಿನ್ನವಾಗಿತ್ತು. ಅವಳಿಗೆ ನಾಚಿಕೆ 
ಯಾಗಲಿಲ್ಲ. ಬದಲಾಗಿ ಹೃ ದಯ ಬುಸುಗುಟ್ಟಿತು. ತನ್ನ ತಪ್ಪ) ಬಯಲಿಗೆ 
ಬಂದುದಕ್ಕೆ. ವಾಸುವಿನ ಮೇಲೆ ಸಿಟ್ಟಾ ದಳು” ವಾಸು ಕೇಳುವ ಪ್ರಶ್ನೆಗೆ 
ಉತ್ತರನನ್ನು ಆರೋಚಿಸತೊಡಗಿದಳು. ವಾಸುನಿಗೆ ಮಾತ್ರ ದ 1ಖ 
ಒತ್ತರಿಸಿ ಬಂತು. ರತ್ನಳನ್ನು ಪ್ರ ವ್ಯಕ್ತಿ ಶತ ಶ್ರದ ಮೂಸೆಯಲ್ಲಿ ನರೀಕ್ರಿಿರಲಿಲ್ಲ. 
ಸೋಸಿಯಲ್‌ ಅಸ್ಟೆ! ನಿಷ್ಕಲ್ಮಶ ಹೃದಯ... ಪನಿತ್ರಳು, ಸಲುಗೆಯ ಸ್ವಜಭಾ 
'ವದವಳು-ಎಂದುಕೊಂಡಿದ್ದ, ಅವನ ಅಭಿಪ್ರಾಯ ತಲೆಕೆಳೆಗಾಗಿತ್ತು. ಅತ್ತಿಗೆ 
ಹ ತೀವ್ರವಾಗಿ ಪಿ ್ರೀತಿಸದ ಕ್ಸ ಅವಳೆ ಈ ನಡತೆ ವಾಸುನಿಗೆ ಸಿಟ್ಟನ್ನು 

ಬರಿಸುವುದಕ್ಕಿಂತ 'ದಃಖನನ್ನೇ ಬರಿಸಿತ್ತು. ಅತ್ತಿಗೆಯಿಂದ `ಈ ರೀತಿಯ 
ಅನೀತಿಯ ವ್ಯವಹಾರವನ್ನು ನಿರೀಕ್ಷಿಸಿರಲಿಲ್ಲ. ಚಕ ಆಳವಾದ ಪ್ರೀತಿ 
ಯಿಂದ ಬೆಿಸೆ ಕ್‌ ಸಂಬಂಧವಾದರಿ ಮತ್ತೊಂದು ಕಡೆ: ಸ್ನೇಹನಿಂದ 
ಸುತ್ತಿಕೊಂಡ ನಂಟು. ಯಾರಿಗೆ ಏನು ಹೇಳುವುದು. ಸುಮ್ಮನೆ ಅಪರಾಧಿ 
ಗಳಂತೆ ನಿಂತುಕೊಂಡ ರತ್ನ ಮತ್ತು ಮನುವನ್ನು ನೋಡಿದ. : ಮನೋಹರ 
ಎಷ್ಟು ಒಳ್ಳೆಯವನು? ಸಹೋಜ್ಯೋಗಿಗಳಲ್ಲಿ ಸಲುಗೆಯಿಂದ ಇರಲು: "ಆರಿಸಿ 
ಕೊಂಡ ಸ್ನೇಹಿತ. ತನ್ನ ಕಷ್ಟ ಸುಖಗಳಿಗೆ ಎಷ್ಟೋಸಲ ಸಹಾಯ ನೀಡಿದ್ದ. 
ಮುಗ್ಧ! ಸಹೃದಯಿ, ಸೌಜನ್ಯವುಳ್ಳ ವನು, ಎಂದೇ ತೀರ್ಮಾನಿಸಿದ್ದ. ಆದರೆ 
ಈಗ ಛೆ! ಛೆ! ಯೋಚಿಸಲೂ ಅಸಹ್ಯವೆನಿಸುವುದು-ಎಂದುಕೊಂಡರೂ 
ಮನೋಹರನನ್ನು ಎದುರೇ ಛೀಮಾರಿ ಹಾಕೋಣನೇ? ಸಿಲುಜಿಗೇರಿ 
ಸೋಣನೇ-ಎಂಬ ಆಲೋಚನೆಗಳೂ ಅಡ್ಡ ಹಾದವು. ಆದರೆ ಸಾವರಿಸಿ 
ಕೊಂಡು "ಮನೂ ನಾಳೆ ನೀನು ನನ್ನನ್ನು ಆಫೀಸಿನಲ್ಲಿ ಕಾಣುತ್ತೀಯಾ ?-. 
ಎಂದು ಕೇಳಿದೆ. . ಮನೋಹರನಿಗೆ "ದಮ್ಮಯ್ಯ'-ಸದ್ಯೆ ಏನೂ ಜೈಯ್ಯ ಲಿಲ್ಲ 
ವಲ್ಲ !-ಬದುಕಿಜಿ-ಎನಿಸಿತು. ಓಹ್‌ | ಎಸ” ಎಂದು ತಟಕ್ಕನೆ ಉತ್ತ ಸಿದೆ. 
ಮತ್ತೆ ರತ್ನಳ ಕಡೆ ತಿರುಗಿ “ಅತ್ತಿಗೆ ನಿಮ್ಮ ಹತ್ತಿರ ಸ್ವಲ್ಪ ಸ ಮಾತಾಡುವುದಿದೆ | 
ಎಂದ... ಮನೋಹರನಿಗೆ ಸೂಕ್ಷ್ಮ ಆಹನಾಯಕು. ಐಯಾನ್‌" ಸಾರಿ. 
ಬರುತ್ತೇನೆ ವಾಸು-ಎಂದನನೇ ಅಲ್ಲಿಂದ. ಕಾಲುಕಿತ್ರ.. 


ತಬ್ಬಿದ ಹೆಜ್ಜೆಗಳು 123 


ರತ್ನಳಿಗಾದ ಅವಮಾನ ನಾಚಿಕೆಯಲ್ಲಿ ಸರಿಸಮಾಸ ಗ್ರವಾಗ: ವುದಕ್ಕೆ 
ಬದಲಾಗಿ ಸಿಟ್ಟಾಗಿ ತಿರುಗಿತ್ತು. , ಸೆಡೆದುಕೊ:ಡೇ, ಹೂಂ! ಹೇಳು, ನನು 
ಮಾಡೋದಿದೆ-ಅಂತ ಕೇಳಿದಳು. ವಾಸುವಿಗೆ ರತ್ತಳ ಮನದ ನಿಲುವು 
ಅರ್ಥವಾಯಿತು. - ಅವಳಿಗೆ `ಹಿಡಿಸದ ಮಾತುಗಳು ಬಂದಾನೆಂದು ಅವಳು 
ತಿಳಿದಿರಜೇಕು-ಎಂದುಕೊಂಡ. ಆದರೂ ಒಂದು ಬುದ್ಧಿಯ ಮಾತಾದರೂ. 
ಆಡದಿದ್ದ ರೆ ಮನಸ್ಸು ಚುಚ್ಚು ತ್ರಿರುತ್ತದೆ. ಅನಳಿಗೆ ಬುದ್ಧಿ ಹೇಳಲು 
ತಾನೆಷ್ಟ "ರವನು ಟು "ಹೇಳದಿದ್ದರೆ ಆತ್ಮ ನಂಚನೆಯಾಗುತ್ತ ಎತ 
ಅನಿಸಿ vy ನೊದಲಿಟ್ಟ- "ಕ್ಷಮಿಸಿ ಅತ್ತಿ ಸೆ ನಿಮ್ಮಿಂದ ನಾನು ಈ ರೀತಿಯ 
ವರ್ತನೆ ನಿರೀಕ್ಷಿಸಿರಲಿಲ್ಲ. ಡು ಕಲ್ಪನೆಯಲ್ಲಿ ನಿಮಗಿದ್ದ ಸ್ಥಾನ ಬಹುಶಃ 
ನೀವು ಊಹಿಸಿರಲಾರಿರಿ. ತಾಯಿ, ತಂಗಿಯನ್ನೂ ನಿರ್ಲಕ್ಷಿಸಿ ನಿಮ್ಮ ಸುಖ 
ಕ್ಕಾಗಿ ನಾನು ಹೆಣಗಿಡೆ.. ಯಾನ ಜನ್ಮದ ಖುಣಾನುಬಂಧದ 'ಸೆಳವೋ 
ಹೀಗೆ ನಾನು ನಿಮ್ಮತ್ತ ದೂಡುತ್ತಿದ್ದೇನೆ ಎಂದುಕೊಂಡಿದ್ದೆ. ನಿಮ್ಮ ಸ್ನೇಹ 
ಸಲುಗೆಗಳಲ್ಲಿ ತಾಯಿಯಿಂದಲೂ ದೊರೆಯದ ವಾತ್ಸಲ್ಯದ ಎಳೆ ಕಂಡೆ. 
ನಿಮ್ಮನ್ನು ಗೌರವಿಸಿದೆ. ಪ್ರೀತಿಸಿದೆ ನನ್ನೆಲ್ಲ ಸ್ನೇಹಿತರ ಪರಿಚಯ ಮಾಡಿ 
ಸಿದೆ-ಇಂತಹ ಅತ್ತಿಗೆ ನನಗಿದ್ದಾರೆಂಬ ಹೆಮ್ಮೆಯ ಭಾವನೆಯಿಂದ. ಅಣ್ಣನ 
ಆ ದುಶ್ಚಟಗಳನ್ನೂ ಕಂಡೂ ಬಾಡದ ನಗುವಿನ ಬದುಕನ್ನು ಬದುಕುತ್ತಿರುವ 
ನಿಮ್ಮ ಸ್ನ ಓಭಾವಕ್ಕೆ ಬೆರಗಾಜೆ. ಆದರೆ....ಆದರೆ ಇಂದು ನನಗೆ ತೀರಾ ಕಸಿವಿಸಿ 
': ಎನಿಸುವಂತೆ ನಡೆದುಕೊಂಡಿರಿ. ನಿಮ್ಮ ಸಲಿಗೆಯ ಅತಿರೇಕ ಈ ಮಟ್ಟದ್ದೆಂದು 
ನಾನು .ಭಾನಿಸಿರಲಿಲ್ಲ....ಯಾಕತ್ತಿಗೆ ಮನುವನ್ನು ಇಷ್ಟು ದೂರ ಬರಲು 
ಬಿಟ್ಟಿರಿ? ಕಪಾಳಕ್ಕೆ ಎರಡು ಥಳಿಸಿ ಅಟ್ಟ ಬಾರದಿತ್ತೆ ?-ಎಂದು ಪ್ರಶ್ನಿಸಿದ 
ರತ್ನ ಕಣ್ಣಲ್ಲಿ ಸಿಟ್ಟು ತುಂಬಿಕೊಂಡು ಹೇಳಿದಳು-ವಾಸು ಇಷ್ಟು ದಿನಸ ನಿನ್ನ 
ಮೇಲಿನ ಪ್ರೀತಿಗಾಗಿ, ನೀನು ನನ್ನೊಂದಿಗೆ ಬಳಸಿಕೊಳ್ಳು ಕ್ರಿರುನ ಸಲುಗೆ 
ಯನ್ನು ಕಂಡೂ ಸುಮ್ಮನಿದ್ದೀನಿ. ಆದರೆ ಅದನ್ನು ದುರುನಯೋಗಪಡಿಸಿ 
ಕೊಳ್ಳಬೇಡ. ಯಾರೊಂದಿಗೆ ಹೇಗಿರಬೇಕೆಂದು ನನಗೆ ಗೊತ್ತು. ನನ್ನ 
ವ್ಯವಹಾರಗಳನ್ನು ಕುರಿತು ಪ್ರಶ್ನಿಸುವ ಅಧಿಕಾರ ನಿನಗಿಲ್ಲ. ಮನೂನ ನಾನು 
ಪ್ರೀತಿಸ್ತೀನಿ. ಅವನೂ ಅಸ್ಟೆ! ನಾವಿಬ್ಬರು ಮದುವೆಯಾಗಬೇಕೆಂದು 


ಚಿ 
ಕೀರ್ಮಾಧಿಸಿದ್ಧಿ ವಿ ನಾನು ಮನುಷ್ಯನೊಂದಿಗೆ ಭಾಳಬಲ್ಲೆ ನೇ ಹೊರತಾಗಿ 


124 ತೆಬ್ಬಿದ ಹೆಜ್ಜೆಗಳು 
ಮೃ ಗಗಳೊಂದಿಗೆ ಬಾಳಲಾರೆ. ನಿಮ್ಮಣ್ಣ ಒಂದು ಪಶು. ಅವನು ನನಗೆ 
ಬೇಕಿಲ್ಲ. ಕಾನೂನಿನ ಪ್ರಕಾರ ಡೆ ೈವೊರ್ಸ್‌ ಪಡೆದು ನಾವಿಬ್ಬರೂ ಮದುವೆ 
ಯಾಗ್ತೀವಿ. ನಿನಗೆ ನನ್ನ” ಮಾತಿನಲ್ಲಿ ಅರ್ಥ ಕಂಡರೆ, ಸರಿಯೆನಿಸಿದರೆ, ನಿನ್ನ 
ಅತ್ತಿ ಗೆಯ ಸುಖಜೀಕಾದರೆ ನಮ್ಮ ಈಸಪ್ರ ಯತ್ತ ಕೈ ನೀನೂ ' `ಸಹಕರಿಸು. 
ಇಲ್ಲವಾದಲ್ಲಿ ನಿನಗೊಂದು ನಮಸ್ಕಾರ ಎಂಡು ಹೇಳಿ ಒಳಗೆ ಹೋಗಲು 
ತಿರುಗಿದಳು. ವಾಸು "ಅತ್ತಿಗೆ ಎಂದ ಪಟಸಟನೆ ಕಂಬನಿಯೆರಡು 
'ಉದುರಿದುವು, ರತ್ಕ ಹತ್ತಿರ ಬಂದಳು. ವಾಸು' ಎಂದು ಮೆಲ್ಲನೆ ಜಿನ್ನ 
ಮೇಲೆ ಕೈಯಾಡಿಸಿದಳು. ವಾಸುನಿಗೆ : ಕಚಗುಳಿಯಿಟ್ಟಂತಾಯಿತು. 
ಅಂಗಾಂಗಗಳಲ್ಲಿ ಪುಲಕದ ಮೊಗ್ಗು ಗಳರಳಿದವು. ಅವರ ಮನಸ್ಸನ್ನು ಕನಿದಿದ್ದ 
ಕಹಿಭಾವನೆಗಳೆಲ್ಲ ಕರಗಿ ಮರೆಯಾದವು. 

"ಕ್ಷಮಿಸಿ ಅತ್ತಿಗೆ, ಅನುಭನಿಸುವವರಿಗೇ ಗೊತ್ತು. ಅಣ್ಣನ ದುಶ್ಚಟ 
ಗಳಿಗೆ ನೀವು' ನಿಮ್ಮ ಬದುಕನ್ನು ಬಲಿಕೊಟ್ಟು ಹಾಳಾಗುವುದು ನನಗೂ 
ಬೇಕಿಲ್ಲ. ನೀವು ನಗುನಗುತ್ತಾ ಇರುವುದಷ್ಟೇ ನನಗೆ ಜೇಕಾದ್ದು. ಮನುವಿ 
ನೊಂದಿಗೆ ಮದುವೆಯಾಗಿ ಸುಖವಾಗಿ ಬಾಳೆಬಲ್ಲರೆನಿಸಿದಕಿ ಖಂಡಿತವಾಗಿ 
ನಾನೂ ಸಹಕರಿಸುತ್ತೇನೆ. ಅವನಿಗೂ ಈ ವಿಷಯದಲ್ಲಿ ತಿಳಿಯ ಹೇಳುತ್ತೇನೆ? - 
ಎಂದ. 

"ವಾಸು ನನ್ನ ನಡತೆ ನಿನಗೆ ಕೆಟ್ಟ ದೆನಿಸಿರಬಹುದು. ಆದರೆ ಮನಸ್ಸು 
ಎಷ್ಟು ರೋಸಿ ಹೋದ ಮೇಲೆ ಇಂತಸ ನಿರ್ಧಾರಕ್ಕೆ ಬಂದಿದ್ದೀನಿ ಗೊತ್ತಾ? 
ನನಗೇನು ಮಾನ ಮರರಾಜೆಯ ಪ್ರಜ್ಞೆ ಇಲ್ಲವೇ. ನನಗೂ ಹೆಣ್ಣು 
ಮಗಳಿಲ್ಲವೇ? ಆದರೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಹೀಗೆ ಮಾಡ್ತಿದ್ದೀನಿ. 
ನಾಳೆ ನಾನು ಬದುಕಲು ಯಾರು ಸಹಾಯ ಮಾಡುವರು? ನಿಮ್ಮಣ್ಣ 
ತರುವ ಹಣ ಎಷ್ಟಂತಲೂ ಗೊತ್ತಿಲ್ಲ. ಬಂದಾಗೆಲ್ಲ ಅವನನ್ನು ಕುಡುಕನಂತೆ 
ಕಾಣಬೇಕೇ ಹೊರತು ಜವಾಬ್ದಾರಿವುಳ್ಳೆ ಒಂದು ಮನೆಯ ಯಜಮಾನನಂಕೆ 
ಯಾಗಲೀ, ಮರ್ಯಾದೆಯ ಗಂಡನಂತೆಯಾಗಲಿ, ವೀಣಾಗೆ ಪ್ರೀತಿಯ 
ತಂದೆಯಂತಾಗಲಿ ಕಾಣಸಿಗುವುದಿಲ್ಲ. ಸಾಲದ್ದಕ್ಕೆ ಇದ್ದಬದ್ದದನ್ನೆಲ್ಲ ಅಡ 
ನಿಟ್ಟು ಕೂನೆಗೆ ನನ್ನನ್ನು ಜೇಕಾದರೂ ಅಡವಿಡುವ ಮಟ್ಟಕ್ಕೆ ಬಂದಿದ್ದಾನೆ. 
ಮೈ ತುಂಬ ಸಾಲ. ಅವನು ಬಂದರೆ ಅನನ ಹಿಂಜೆ ಸಾಲಗಾರರ ಹಿಂಡಿ 


ತಪ್ಪಿದ ಹೆಜ್ಜೆಗಳು. | 125 


ಬರುತ್ತದೆ. ಹೀಗಿರುವಾಗ ನೀನೇ ಹೇಳು ನನಗೆ ಆಶೃಯಕೂಡುವ, 
ಕಾಪಾಡುವ, ಪ್ರೀತಿನೋಡುವ ವ್ಯಕ್ತಿ ಸಿಕ್ಕಾಗ ಅದನ್ನು ಬಯಸುವುಡರಲ್ಲಿ 
ತಪ್ಪಿಬೆಯೆನ್ನುತ್ತೀಯಾ?-ಎಂದು ಮುಳು ಮುಳು ಅತ್ತಳು. 
ವಾಸು ಕರಗುವುದಕ್ಕೆ, ವಾಸು ನಂಬುವುದಕ್ಕೆ, ವಾಸು ಮತ್ತೊಂದು 

ಅಡಿ ಆಳದ ಕೆಸರಲ್ಲಿ ಹೂತು ಹೋಗುವುದಕ್ಕೆ-ಇಷ್ಟೇ ಸಾಕಾಗಿತ್ತು. 

ಪ್ಲೀಸ್‌ ಅತ್ತಿಗೆ ಒಂದು ತೊಟ್ಟ ಕಣ್ಣೀರು ಬಿದ್ದರೂ ನನ್ನಾಣೆ- 
ಎಂದ. 

ರತ್ನ "ಸೊರ್‌' ಎಂದು ಮೂಗಳೆದುಕೊಳ್ಳು ತ್ತಾ ಸೆರಗಿನ ತುದಿಯಿಂದ 
ಕಣ್ಣೋರರೆಸಿಕೊಂಡಳು. ವಾಸುನೇ Bp ಧಾಟಿಯಲ್ಲಿ ನುಡಿದ. 
"ನಾಳೆ ಯಾನಾದರೂ ಲಾಯರನ್ನು ಹಿಡಿದು ನಮ್ಮ ಕೆ ಏಸ ಮಾಡಿಸುತ್ತೇನೆ. 
ನಾನೇ ನಿಂತು ನಿಮ್ಮಿಬ್ಬರ ಮದುವೆ ಮಾಡುತ್ತೇನೆ. ಹೆರವತ ಮನೆ ಹೆಣ್ಣು 
ಮಕ್ಕಳನ್ನು ತಂದು ಹಿಂಸಿಸಿ ಪ್ರಾಣತೆಗೆಯುನ ಪಶುತನ ಶ್ರೀನಿವಾಸನಲ್ಲಿದೆ 
ಎಂದು ನಾನು ಕನಸ್ಸಿನಲ್ಲಿಯೂ ಭಾವಿಸಿರಲಿಲ್ಲ. ನೀವು ನಿಶ್ಚಿಂತೆಯಾಗಿರಿ? 
ಎಂದು ಹೇಳಿ ಹೊರಡಲು ತಿರುಗಿದ. ರತ್ನ "ಇಲ್ಲೇಇದ್ದು ರಾತ್ರಿ ಊಟ 
ಮಾಡಿಕೊಂಡು ಹೋಗು ವಾಸು' ಎಂದು ಹೇಳಿದಳು. ಆದರೆ ವಾಸು 
"ಇಲ್ಲ ಅತ್ತಿಗೆ ಈಗ ನಾನು ಹೋಗಬೇಕಾಗಿದೆ. ನಾಳೆ ಯಾವಾಗಲಾದರೂ 
ಬಂದಾಗ ಊಟ ಮಾಡ್ತೇನೆ. ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲ. 
ಎಂದು ನಡೆಜೀಬಿಟ್ಟ. 

ವಾಸು ಇನ್ನೂ ಬಾಗಿಲು ದಾಟರಲಾರ, ರತ್ನಳ ಮುಖದ ಮೇಲಿನ 
ಮೋಡಗಳು ಚೆದುರಿ ಮಿಂಚು ಚೆಳಕಿನ ನಗು ಸುಳಿಯಿತು. 


ಸಃ ಸೇ ಜೆ ಸೆ 


ಹಿಂದಿನ ದಿನ ರತ್ನಳ ವಿಚಾರದಲ್ಲಿ ಪೂರ್ತಿ ತಲೆಕೆಟ್ಟು ಅಲೆದಾಡಿ ಅಲೆ 
ದಾಡಿ ರಾತ್ರಿ ಮನೆ ಸೇರುವ ವೇಳೆಗೆ ಹನ್ನೆರಡು ಗಂಟಿ ದಾಟಿತ್ತು. ಅದಕ್ಕೇ 
ಈ ದಿನ ಬೆಳಗ್ಗೆ ಎಂಟುಗಂಟೆಯಾದರೂ ಎದ್ದೇ ಇರಲಿಲ್ಲ. ಎಚ್ಛರಿಕೆಯಾಗಿ 
ದ್ವರೂ ಹಾಸಿಗೆ ಬಿಟ್ಟು ಮೇಲೇಳುವ ಮನಸ್ಸಾಗಲಿಲ್ಲ. ದೇವಮ್ಮ ಅಸ್ಟು 
ಜೊತ್ಳಿ ಗೆ ಎರಡು ಸಟ ಬಂದು ಅನನು ಇನ್ನೂ ಮಲಗಿದ್ಕುದನ್ನು ಗಮನಿಸಿದ 


{36 | ತಪ್ಪದ ಹೆಜ್ಜೆಗಳು. 
ದೇವಮ್ಮನಿಗೆ, "ಪಾಪ! ಮಲಗಲಿ ಮೈಗೆ ಆಲಸ್ಯವೋ ಏನೋ ಇಷ್ಟು 
ಹೊತ್ತಾದರೂ ಮಲಗಿದ್ದಾನೆ. ಆಫೀಸಿಗೆ ರಜೆ ಕಳಿಸಿದರಾಯಿತು' ಎಂದೆನಿಸಿತು. 
ಆದರೆ ಲಕ್ಷ್ಮಿ ಸುಮ್ಮನಿರಲಾರದೆ, ಅಣ್ಣ ಗಂಟೆ ಎಂಟಾಯಿತು. ಆಫೀಸಿಗೆ 
ಹೋಗಬೇಕಾದ್ದಿಲ್ಲವೇನು ?'- -ಎಂದು ಗಟ್ಟಿ ಯಾಗಿ ಕೇಳಿದಳು. 

ವಾಸೂಗೆ ಆಫೀಸಿಗೆ ಹೋಗುವ ಮನಸ್ಸೂ ಇರಲಿಲ್ಲ. ಆದರೆ 
ಕೂಡಲೇ ಅವನಿಗೆ  ಮನೂನೊಂದಿಗೆ ಮಾತಾಡಜೀಕಾಗಿದೆಯೆಂದು 
ನೆನಸಾಯಿತು. ದಿಗ್ಗನೆ ಎದ್ದು ಲಕ್ಷ್ಮೀ, ಒಂದು ಲೋಟ ಬಿಸಿ ಬಿಸಿ ಕಾಫಿ 
ಕೊಡು ಬೇಗ-ಎಂದು ಅವಳನ್ನು ಕಾಫಿಗಾಗಿ ಆತುರಸಡಿಸಿದ. ಎರಡು 
ನಿಮಿಷದಲ್ಲಿ ಕಾಫಿ ಲೋಟ ಅವನ ಕೈಗೆ ಬಂತು. ಗುಟುಕರಿಸಿ ಲೋಟವನ್ನು 
ಮೇಜಿನ ಮೇಲಿಟ್ಟು ಬಚ್ಚಲು ಮನೆ ಕಡೆ ನಡೆದ. ಸ್ನಾನ ಮಾಡಿ ರೆಡಿಯಾಗಿ 
ಬರುವಷ್ಟು ಹೊತ್ತಿಗೆ ದೇವನ್ಮು ಮಣೆ ಹಾಕಿ ಊಟ ಬಡಿಸಿದಳು. ಬಂದವನೇ 
ಬಿಸಿಯಾಗಿದ್ದ ಅನ್ನವನ್ನು ಸಾರಲ್ಲಿ ಕಲೆಸಿಕೊಂಡು ಒಂದೆರಡು ತುತ್ತು ತಿಂದು 
ಎದ್ದ. ಮಜ್ಜಿಗೆ ಅನ್ನವನ್ನು ಉಣ್ಣುವಷ್ಟು ಸಹನೆಯಿರಲಿಲ್ಲ. ದೇವಮ್ಮ 
ಒತ್ತಾಯ ಮಾಡಿದರೂ ಕೇಳದೆ ಅರ್ಧಂಬಧ೯ ಊಟ ಮಾಡಿ ಎದ್ದ. ಎಂದೂ 
ಇಲ್ಲದ ಆತುರ ಅವನ ಮುಖದಲ್ಲಿತ್ತು. ಪ್ರತಿಯೊಂದು ಕೆಲಸವನ್ನು ಗಡಿ 
ಬಿಡಿಯಾಗಿಯೇ ಮಾಡುತ್ತಿದ್ದ ಅವನ ರೀತಿಗೆ ದೇವಮ್ಮನಿಗೆ ಅಚ್ಚರಿ 
ಯಾಯಿತು. ಆಫೀಸಿಗೆ ಹೊತ್ತಾಯಿತೇನೋ ಅಂದರೆ ಮಾಮೂಲು ವೇಳೆ 
ಗಿಂತ ಹದಿನೈದು ನಿಮಿಷ ಮುಂದಾಗಿಯೇ ಸಿದ್ದವಾಗಿ ಹೊರಟದ್ದ. 
ದೇವಮ್ಮ ಕುತೂಹಲವನ್ನು ಹತ್ತಿ ಕೈಕೊಂಡಳೇ ಹೊರತು ಮಗನನ್ನು ಅವನ 
ಗಡಿಬಿಡಿಗೆ ಕಾರಣವನ್ನು ಕೇಳಲಿಲ್ಲ. ಟ್‌ 

ಆಫೀಸು ಸೇರುವ ವೇಳೆಗೆ ಸರಿಯಾಗಿ: 10-30 ಆಗಿತ್ತು. ತನ್ನ ಸೀಟಿ 
ನಲ್ಲಿ ತಾನು ಕುಳಿತ. ಇನ್ನೂ ಸೆಕ್ಷನ್‌ ನಲ್ಲಿ ಕೆಲಸ ಮಾಡುವವರು ಬರಬೇಕಿತ್ತು 
ಹೊತ್ತಿಗೆ ಸರಯಾಗಿ ಎಲ್ಲಗೂ ಬಂದಿದ್ದು ಜೀ ಅಪರೂಪ ಕಾದು ಕುಳಿತ. ತನ್ನ 
ಪಕ್ಕದ ಕುರ್ಚಿ ತುಂಬುವುದನ್ನೇ ಕಾಯುತ್ತಿದ್ದ ಹೊರತಾಗಿ ಬೇರೆ ಯಾರು 
ಬಂದರೂ ಅವನಿಗೆ ಪರಿವೆಯಿರಲಿಲ್ಲ. ಹೊತ್ತು ಮುಂದುವರೆಯುತ್ತಿದ್ದಂತೆಯೇ 
ಅನಿಸಲಿಲ್ಲ. ಮನು ಈಗ ಬಂದಾನು,..,.ಈಗ ಬಂದಾನು-ಎಂದು ಕಾದ. 
ಆಫೀಸ್‌ ನಲ್ಲಿನ ಉಳಿಧ ಸಹೋಡ್ಯೋಗಿಗಳು ವಾಸುನಿನ ಮುಖದಲ್ಲಿ ಕಾಣು 


ತ್ತಿದ್ದ ಚಡಸಡಿಕೆಯನ್ನು ಗಮನಿಸಿದರು. ಬಾಲು ಕೇಳಿದ-ಹೇಯ” ವಾಸು, 
ಇದೇನು ಈವತ್ತು ತುಂಬಾ ಅಪಸೆಟ್‌ ಆದ ಹಾಗೆ ಇದ್ದೀಯಲ್ಲ, ಮ್ಳ ಹುಷಾ 
ರಿಲ್ಲವಾ ?-ಎಂದು. ವಾಸು ಆಷಾಢಭೂತಿ ನಗೆ ನಕ್ಕು, ಏನಿಲ್ಲ ಘಾ 
ಸುಮ್ಮನೆ ಹಾಗೆನಿಸಿದೆ ನಿನಗೆ ಅಷ್ಟೆ. ತನ್ನ ಗಡಿಯಾರ ಸರಿಯಾಗಿಲ್ಲವೇನೊ 
ಎ೨ದು, ಅಂದ ಹಾಗೆ ಟೈಂ ಘರ ಈಗ ?-ಎಂದ. ಬಾಲೂಗೆ ಹಾ 
ಬಂತು. ಕೈಯಲ್ಲಿನ ಗಡಿಯಾರ ತ್ತು ಟ್ಫ್ಟೆಂ ಕೇಳ್ಲಾ ಇದ್ದೀಯಾ ?. 
ಎಂದ... ಹಾಗೇನಿಲ್ಲ. ನಂದು ಸ್ವಲ್ಪ ಸ್ಲೋ ಇದೆ. ಅದಕ್ಸೇ ಕೇಳಿಜಿ ಎಂದ- 
ವಾಸು. ಬಾಲು ಜಾರ ಚತ ಆಬ್ಬ ಆಗಲೇ ನಾನು ಬಂದು 
ಒಂದು ಗಂಟಿಯಾಯಿತೇ-ಎಂದುಕೊಂಡ. | ಮನೂ ಬರಲಾರ- 
ಎಲ್ಲೋ ರಜೆ ಹಾಕಿರಬೇಕು. ಎಂಥ ಈಡಿಯೆಟ"-ಅವನಿಗೆ ನನ್ನ ಈಗಿನ 
ಅಭಿಪ್ರಾ ಯ ತಿಳಿದಿದ್ದರೆ ಕುಣಿದು ಕುಪ್ಪ ರೃ ಳಿಸುತ್ತಿದ್ದೆ. 

ನಿರಾ ಕಿಯಿಂದಲೇ ಇಡೀ ದಿನ ಕಳೆದ. ಮನಸ್ಸಿ ಲ್ಲದ ಮನಸ್ಸಿನಿಂದಲೇ 
ಸಂಜೆವರೆಗೂ ಆಫೀಸ "ನಲ್ಲಿ ಉಳಿದೆ. ಮಾಡುವುದಕ್ಕೆ ಬೇಕಾದನ್ನು ಕೆಲಸ 
ಉಳಿದಿದ್ದರೂ, ನಾಳೆಗೆ ಮಾಸಲಿಟ್ಟು, ಗಂಟೆ ಐದಾಗುವುದನ್ನೇೇ ಕಾಯುತ್ತಿದ್ದು 
ಮನೆಯತ್ತ ಧಾವಿಸಿದ. | 


ಫಸ x xk 


ಮರು ದಿವಸವೂ ಮನು ಆಫೀಸಿಗೆ ಬಂದಿರಲಿಲ್ಲ. ಈ ದಿನ ಅವನ . 
ಮನೆಗಾದರೂ ಹೋಗಬೇಕೆಂದುಕೊಂಡ. 

ಹನ್ನೆರಡು ಗಂಟಿಗೆ ಸರಿಯಾಗಿ ವಾಸುವಿಗೆ ಫೋನ್‌ ಬಂತು. ಮನೂ 
ಏನಾದರೂ ತನಗೆ ಫೋನ" ಮಾಡಿರಬಹುದೇ ಎಂಬ ಕಾತುರತೆಯಿಂದ ರಿಸೀವ 
ರನ್ನು ಕೈಗೆತ್ತಿ ಕೊಂಡ. ಆದರೆ ಅದು ಆಸ್ಪತ್ರೆಯಿಂದ ರತ್ನಳ ಪರವಾಗಿ ಯಾರೋ 
ಮಾಡಿದ್ದರು. ರತ್ನಳು ಆಸ್ಪತ್ರೆ ಯಲ್ಲಿರುವುದಾಗಿ ತಿಳಿಸಿದರು. ವಾಸುವಿಗೆ 
ಗಾಭರಿಯಾಯಿತು. . ಈ ಕೂಡಲೇ jg ತಿಳಿಸಿ ರಿಸೀವರನ್ನು 
ಕೆಳಗಿಟ್ಟಿ. 

ಬಾಸ್‌ನ ಅಪ್ಪಣೆ ಸಡೆದು ಸೇಂಟ್‌ ಮೇರಿ ಆಸ ತ್ರೆ ಯತ್ತ ಓಡಿದ. 
ಥೋಗುವಸ್ಥರಲ್ಲಿ ರತ್ನ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು, ಮಂಜನ ಬಳಿ ಸಕ್ಕದ 


128 ಶಬ್ಬದ ಹೆಜ್ಜೆಗಳು 
ಮನೆಯ ಸಾವಿತ್ರಮ್ಮ ನಿಂತಿದ್ದಳು. ಆಕೆಯ ಯಜಮಾನಕೀ ವಾಸುವಿಗೆ 
ಫೋನ" ಮಾಡಿದ್ದುದು. ವಾಸುವನ್ನು ನೋಡುತ್ತಿ ದ್ವಂತೆ ಅಳು ಜೋರಾಯಿತು 
ಸಾವಿತ್ರಮ್ಮನನ್ನು ವಿಚಾರಿಸಿದ ವಾಸು. "ನಿದ್ದೆ ಮಾತ್ರೆ ನುಂಗಿದ್ದಾರಂತೆ, 
ಡಾಕ್ಟರು ಹೇಳಿದರು. ವಾಂತಿ ಮಾಡಿಸಿ ಈಗೇನೋ ಪರವಾಗಿಲ್ಲಂತ ಹೇಳಿ 
ದ್ಹಾರೆ ಡಾಕ್ಟರು. ಬೆಳಗ್ಗೆ ನಾನು ಅಕಸ್ಮಾತ್ತಾಗಿ ಹೋದಾಗ ನಿಮ್ಮ ಅತ್ತಿಗೆ 
ನೀರು ನೀರು ಅಂತ ನರಳ್ತಿದ್ದರು. ನನ್ನ ಬದುಕಿಸಿ, ನನ್ನ ಬದುಕಿಸಿ?- 
ಅಂತೆ ಹೊರಳಾಡಾ, ಇದ್ದರು. ನನಗೆ ನೋಡಿ ಗಾಭರಿಯಾಗಿ ನಮ್ಮವರನ್ನು 
ಕರೆದು Fi ಅವರು ಕೂಡಲೇ ಆಂಬ್ಯುಲೆನ್ಸ್‌ಗೆ ಫೋನ್‌ ಮಾಡಿ ಕರೆಸಿ 
ದರು. (ನಾವಿಬ್ಬರೂ ಜೊತೆಗೆ ಬಂದೆವು. ಆತ್ಮಹತ್ಯೆ, ಪೋಲೀಸ್‌ ಕೇಸ್‌ 
ಅಂತೆ ಏನೋ ಮಾತಾಡ್ತಾ ಇದ್ದರು. ನಿಮ್ಮಣ್ಣನೂ ಊರಲಿಲ್ಲವಂತೆ. 
ನಮಗ್ಯಾಕೋ ಭಯವಾಯ್ತು, ನಿಮ್ಮ ನೆನಪು ಬಂತು. ನಿಮ್ಮ ಅತ್ತಿಗೆಗೆ 
ಪ್ರಜ್ಞೆ ಬಂದ ಮೇಲೆ ಅವರೇ ನಿಮಗೆ ಫೋನ್‌ ಮಾಡಲು ಹೇಳಿದರು-ಎಂದು 
ಸಂಕ್ಸಿಸ್ತವಾಗಿ ವಿವರಿಸಿದರು. 

ತುಂಬಾ ಉಸಕಾರವಾಯ್ತು ಸಾನಿತ್ರಮ್ಮ. "ನಿಮ್ಮಿಂದ ನಮ್ಮತ್ತಿಗೆಯ 
ಪ್ರಾಣ ಉಳೀತು' ಎಂದು ವಾಸು ಕೈ ಮುಗಿದ. 

ಅಯ್ಯೋ ಬಿಡಪ್ಪಾ ! ಆಪತ್ಕಾಲದಲ್ಲಿ ಆಗದೆ ಹೋದರೆ ಮನುಷ್ಯನಾಗಿ 
ಹುಟ್ಟಿ ಸಾರ್ಥಕ ಏನು ?-ಎಂದು ನುಡಿದರು ಸಾವಿತ್ರಮ್ಮ. . 

"ರತ್ನಳ ಅಳು ಅಷ್ಟರಲ್ಲಿ ಸಮಾಧಾನಗೊಂಡಿತ್ತು. ಸಾವಿತ್ರಮ್ಮನ 
ಯಜಮಾನರು ಅಲ್ಲಿಗೆ ಬಂದರು. ವಾಸು ಬಂದದ್ದನ್ನು ಕಂಡು ಅವರು 
ಹೊರಡಬೇಕೆಂದು ಕೊಳ್ಳುವಷ್ಟರಲ್ಲಿ. ಡಾಕ್ಟರು, ಪೋಲೀಸ್‌ ಇನ್‌ಸ್ಪೆಕ್ಟ 
ರೊಂದಿಗೆ ಅಲ್ಲಿಗೆ ಬಂದು ಅವರೆಲ್ಲರ ಸ್ಟೇಟ್‌ಮೆಂಟ್‌ ಕೇಳಿದರು. ರತ್ನ ತನಗೆ 
ವಿಪರೀತ ಹೊಟ್ಟೇ ನೋನಿನಿಂದಾಗಿ ಸಹಿಸುವುದಕ್ಕಾಗದೆ ಒಂದು ಹಿಡಿ ಗುಳಿಗೆ 
ನುಂಗಿದುದಾಗಿ ವಿವರಿಸಿದಳು... ಸಾವಿತ್ರಮ್ಮ ಮತ್ತು ಅವರ ಯಜಮಾನರು 
ರತ್ನಳು ಯಾನ ಸ್ಥಿತಿಯಲ್ಲಿ ಬಿದ್ದಿ ದ್ಹಳೆಂಬುದನ್ನು ವಿವರಿಸಿದರು. ಇನ್ನೊಮ್ಮೆ 
ಈ ರೀತಿಯಾಗಿ ಮಾಡಬಾರದೆಂದು ಡಾಕ್ಟರು, ಇನ್‌ಸ್ಪೆಕ್ಟರ್‌ ರತ್ನಳನ್ನು 
ಎಚ್ಚರಿಸಿ ಹೋದರು. 


ಬ್ರಿದ ಹೆಜ್ಜೆ ಗಳು 129 


ಸದ್ಯ ಬಿಡುಗಡೆ ಸಿಕ್ಕಿತೆಂದು ರತ್ಮಳನ್ನು ವಾಸುವಿಗೆ ಒಪ್ಪಿಸಿ 
ಾನಿತ್ರಮ್ಮ ದಂಪತಿಗಳು ಅಲ್ಲಿಂದ ಹೊರಟು ಹೋದರು. 
_. ರತ್ನ ನಿದ್ರೆ ಗುಳಿಗೆಗಳನ್ನು ಯಾಕೆ ತೆಗೆದು ಕೊಂಡಳೆಂದು ಮಾತ್ರ 
'ಹಿಸಲಾಗಲಿಲ್ಲ. ಈಗಲೇ ಕೇಳಿದರೆ ಅವಳ ಮನಸ್ಸಿಗೆ ನೋವಾದೀತೆಂದು 
ತಮ್ಮನಾದ. ಒಮ್ಮೊಮ್ಮೆ ತಾನು ಕೇಳಬಾರದು, ಅವಳೇ: ಹೇಳಿಯಾಳು 
ನಿಸುತ್ತಿತ್ತು. 1 ತಡಿಯ ENR ವಾಸುವಿನ ವಕನಸ್ಸಿಗೆ ಸಮಾ - 
ಇನವಿರಲಿಲ್ಲ. ಆದರೆ ಕೇಳುವುದಕ್ಕೆ ಅನಕಾಶವಿಲ್ಲದೆ ಮನಸ ನ್ನು ಅದು 
ುಟ್ಟುಕೊಂಡ. | 


ಸೇ x ಸೇ 4 


ಮನೋಹರ ರತ್ಮಳನ್ನು ಪುಸಲಾಯಿಸಲು ಬಣ್ಣ . ಬಣ್ಣದ ಮಾತು 
ನ್ಹಾಡಿದನೇ ಹೊರತಾಗಿ ಅವನಲ್ಲಿ ಥೈರ್ಯವಿರಲಿಲ್ಲ, ರತ್ನ ಮದುವೆಯಾಗಲೇ.: 
ಕೆಂದು ಹಟಹಿಡಿದಾಗ ಮನೋಹರನಿಗೆ ಭಯವಾಯಿತು. 'ಹೇಗಾದರೂ: 
ಅನಿಷ್ಟದಿಂದ ಪಾರಾದರೆ ಸಾಕೆಂದು ಯೋಚಿಸಿದ. : ವಾಸುವಿಗೆ ಜೇಕೆ 
ಸ ಗುಟ್ಟು ಗೊತ್ತಾಗಿದೆ. ವಾಸು ತಮ್ಮಿಬ್ಬ ರ ಮದುವೆಗೆ ಸಹಾಯ: 
ಡುತ್ತಾನೆಂಬುದನ್ನು ರತ್ನೆಳೆ ಬಾಯಿಂದ ಸೂ ಇನ್ನು ಅನನು ಹಟ: 
ದರೆ ಕಥೆ ಮುಗಿದಂತೆ ಎಂದುಕೊಂಡು ವಾಸು ತನ್ನಿಬ್ಬರನ್ನು ಕಂಡ 
ು ದಿವಸ ರಾತ್ರಿ 10-00 ಗಂಟಿಸು ಮೇಲೆ ರತ್ನಳ ಮನೆಗೆ ಬಂದ, ಅಷ್ಟು 
ತ್ತಲ್ಲಿ ಮನು ಬಂದದ್ದನ್ನು ನೋಡಿ ರತ್ನಳಿಗೆ ಆಶ ಶಯ:ವಾಯಿತು, ಸ ಸ್ಪಲ್ಪ 
ತತನಾಡ ಜೀಕಾಗಿಡೆಯೆಂದು ಹೇಳಲು, ಮನುನನ್ನು ಮೆಲ್ಲನೆ ಒಳ: 
(ಣೆಗೆ ಕರೆದೊಯ್ದಳು. . 10% 8ಶ] 

ಇದೇನು ಮನು ಇಷ್ಟು ಹೊತ್ತಲ್ಲಿ ಹೇಳ್ದೆ ಕೇಳ್ದೆ ಬಂದಿದ್ದೀರಿ?" 
ದಳು. ಬರಬೇಕಾದ ಸರಿಸ್ಥಿತಿ ಬಂತು ಬಂದೆ. “ನಾನು ನಿಮ್ಮನ್ನು ಒಂದು: 
ತು ಕೇಳ್ತೀನಿ, ನೀವು ಸಂಕೋಚವಿಲ್ಲದೆ ನನಗೆ ಉತ್ತರ 'ಕೊಡಬಜೇಕು,'. 
ದ. ; 

"ಇದೇನು ಬಹಳ ಒಗಟಾಗಿ ಮಾತಾಡ್ಮಿದೀರಿ ಇವತ್ತು ?' ಎಂದಳು 


9 


130 ತಬ್ಬಿದ ಹೆಜ್ಜೆಗಳು 


"ಹೌದು... ನೀವು ನನ್ನನ್ನು ನಿಜವಾಗಿಯೂ ಪ್ರೀತಿಸ್ತಿದ್ದೀರಾ?' 

"ಈಗ್ಯಾಕೆ ಆ ಸಂದೇಹ? 

"ದಯವಿಟ್ಟು ಹೇಳಿ. ಒತ್ತಾಯ ಪಡಿಸಿದ.' 

ಹೌಸು, ಹೌದು, ಹೌದು....ಇನ್ನು ನಂಬಿಕೆಯಾಗಲಿಲ್ಲವೇ ?....ಸ್ವಲ್ಪ 
ರೊಸದಿಂದಲೇ ಹೇಳಿದಳು. 

"ಹಾಗಾದರೆ ನಾನು ಹೇಳಿದ್ದೆ ಕ್ಕೂ. ಸಿದ್ಧವಾಗಿ, ನಾನು ಹೋಗೋ 
ಕಡೆಗೆ ನೀವು ಬರಬೇಕು.'' 

"ಹೂಂ!' ಎಂದಳು ಧೈರ್ಯದಿಂದ. 

ಮನೂ ಒಂದಷ್ಟು ಗುಳಿಗೆಗಳನ್ನು ಅವಳ ಕೈಯೆಳೆದು ಸುರಿದ. 

"ಏನಿದು ?' ಅರ್ಥವಾಗದೆ ಕೇಳಿದಳು. 

"ನಿದ್ರೆ ಗುಳಿಗೆಗಳು, ನನ್ನ ನಿಮ್ಮ ಮದುವೆ. ಈ ಜನ್ಮದಲ್ಲಿ ಸಾಧ್ಯವಿಲ್ಲ. 
ನಮ್ಮ ಅಸ್ಪ ಅಮ್ಮನಿಗೆ ವಿಷಯ ತಿಳಿದಿಸಿ. ನನ್ನನ್ನು ಕೇಳಿದರು. ನಾನು 
ಹೂಂ ಗುಟ್ಟಿ ಇದ್ದ ನಿಚಾರವನ್ನೆಲ್ಲಾ ಹೇಳಿ ನಿನರಿಸಿದೆ. ಕೇಳಲಿಲ್ಲ. ನೀನು 
ಮಾತು ಮಾರಿ ಮದುವೆಯಾದರೆ ನಾವಿಬ್ರೂ ಸಾಯ್ತೇವೆಂದು ನನ್ನ ತಂದೆ 
ತಾಯಿಗಳು ಹೆದರಿಸಿದ್ದಾರೆ. ಅದಕ್ಕೇ ಅವರು ಸಾಯೋದು ಬೇಡ, ನಾನೇ 
ಸಾಯೋಣಾಂತ ತೀರ್ಮಾನಿಸಿದ್ದೀನಿ-ಇದಕ್ಕೇನು. ಹೇಳ್ತಿರಿ ?-ಎಂದು 
ಪ್ರಶ್ನಿಸಿದ. ನ: ಸಥ bg 

| ರತ್ನಳಿಗೆ ಸಾನಿನ ಸುದ್ದಿ ನಡುಕ ಹುಟ್ಟಿ ಸಿತು. ನೀಣಳ ನೆನಪಾಯಿತು, 
ಮನಸ್ಸು ಹಿಂಜರಿಯಿತು. .ಮನೂಗೆ ಏನು ಹೇಳಜೇಕೆಂದು ತೋಚಲಿಲ್ಲ. 
ಆದರೆ ಒಂದೆರಡು ಕ್ಷಣಗಳ ತರುವಾಯ, ಅನನೇನಂದು ಕೊಂಡಾನು? ತನ್ನ 
ಪ್ರೀತಿಯನ್ನು ಶಂಕಿಸಿಯಾನು....ಯಾವುಹೋ ಸಿನೇಮಾ ನೆನಪು... ಫ್ರೇಯ: 
ಸಿಯ ತ್ಯಾಗ. ಪ್ರೀಯ, ಪ್ರೇಯಸಿಯರಿಬ್ಬ ರೂ ಕೈ ಕೈ ಹಿಡಿದು ಕೊಂಡು 
ಸಾಯುತ್ತಿರುವ ದೃಶ್ಯ, . ತನ್ನನ್ನೂ ಮನೋಹರನನ್ನೂ ಅದೇ ಸ್ಥಿತಿಯಲ್ಲಿ 
ಕಲ್ಪಿಸಿ ಕೊಂಡಳು. ಅಷ್ಟರಲ್ಲಿ ಮನೂ ಎಚ್ಚರಿಸಿದ... ಏನು ಹೇಳುತ್ತೀರಿ? 
ಎಂದ 


'"ಮನೂ ನೀವು ಹೋದಲ್ಲಿ ನಾನು' ಎಂದಳು. 


ತಬ್ಬದ ಹೆಜ್ಜೆಗಳು 13 


'ಆ ದಿನ" ರಾತ್ರಿ ಕಳೆಯಿತು ಇಬ್ಬರೂ ಸ್ವರ್ಗ ಸುಖವನ್ನು ಕಂಡರು. 
ಜೆಳಗಿನಜಾನ ಎದ ವನೇ ನುನು lod ಗುಳಿಗೆಗಳನ್ನು ಕೊಟ್ಟು: 'ನುಂಗಿಸಿದ, 
ನಾನು ನಿಮ್ಮ ಹಿಂದೆಯೇ ಬರುತ್ತೆ ಳನೆ ಎಂದು ಗುಳಿಗೆ ನಗುವಂತೆ ನಟಿಸಿದ. 
: ರತ್ನಳಿಗೆ ಮಂಸರು, ಏನೊಂದು ಕಾಣಿಸಲಿಲ್ಲ, ಮನೂ ನೀವೂ ಬರುತ್ತೀರಿ 
ಕಾನೇ? | 

ಎಂದು ಕೇಳಿ ಕಣ್ಣು ನುಚ್ಛಿ ದಳು, 

ಮೆಲ್ಲನೇ ಮನು ಅಲ್ಲಿಂದ ಜಾಹಟ: 
 —ಇದೆಲ್ಲನನ್ನೂ ರತ್ನ ವಾಸುವಿಗೆ: ವಿನರಿಸಿದಳು. ವ:ಸು ಕಟಕಟನೆ 
ಹಲ್ಲ. ಕಡಿದ ಅನನು ಸಿಕ್ಕರೆ ಖೂನಿ ಮಾಡುವುದಾಗಿ: ಹಾರಾಡಿದ. ಆದರೆ 
ರತ್ತಳೇ `ಆ ಸಂಗತಿಯನ್ನು ಮರೆತು ಬಿಡುವಂತೆ ಕೇಳಿಕೊಂಡಳು. ಅವಳ 
ಪಾಲ ಕಟ್ಟು ಬಿದ್ದು ವಾಸು ಸುಮ್ಮನಾದ. ನುನೋಹರನೊಂದಿಗೆ ಮಾತು 


ತಃ ಸ ಕ ಜೆ ತ 


'ಜೀವಮ್ಮನಿಗೆ ಒಂದೇ ಚಿಂತೆ. ವಾಸುವನ್ನು ಹೇಗೆ ರತ್ನಳ ಪಂಜಿನಿಂದ 
ಬಿಡಿಸುವುದು. ಮನೆಗಿಂತ ಅವನಿಗೆ ಅತ್ತಿಗೆಯ ಮನೆಯೇ ಹೆಚ್ಚಾಯಿತು. 
ಕೇಳಿ ನೋಡಿದಳು. ಅತ್ತು ಕೇಳಿಕೊಂಡಳು. 4 ಪ್ರಯೋಜನವಾಗಲಿಲ್ಲ. 
ವೀಣಾಳನ್ನು ಜೋರ್ಡಿಂಗ್‌ ಶಾಲೆಗೆ ಸೇರಿಸಿದ್ದ. ಅವಳೆ ಖರ್ಚಿನಿಂದ ಹಿಡಿದು 
ರತ್ತಳ ಲಿಸ್‌ಸ್ಟಿಕ್‌, ಪೌಡರ್‌ ವಕಿಗೆ ವಾಸುವಿನ ಹಣನೇ ಬೇಕಾಗಿತ್ತು. 

ರತ್ನ j ಬದಲಾದಂತೆ ಕಾಣಲಿಲ್ಲ. ಬರು ಬರುತ್ತಾ ಬೀದಿಯೇ 
ರಶ್ಚಳೆನ್ನು "ಭೂಕರಿಸಕೊಡಗಿತ್ತು.ಅವಳು ಬಾಳುವ ಬಿ'ದಿಯಲ್ಲಿ ಮರ್ಯಾದೆಯ 
ಜನ ಬಃಳಲಾಗುವುದಿಲ್ಲನೆಂದು ಗೊಣಗಿದರು. ಶ್ರೀನಿನಾಸ ಬರುತ್ತಿದ್ದ, 
ಎಹೋಗುತ್ತಿದ್ದ, ಅವನಿಗೂ ಸಂಬಂಧ ಇದ್ದೂ ಇಲ್ಲದಂತೆ ಒಮ್ಮೆ ಅನಿಸಿದರೆ 
ಮತ್ತೊಮ್ಮೆ ಅನ್ಯೋನ್ಯವಾಗಿದ್ದಂತೆ ಕಾಣುತ್ತಿತ್ತು. ರತ್ನ ಬರು ಬರುತ್ತಾ 
ಬುದ್ದಿ ವಂತಳಾಗುತ್ತಿದ್ದಳು. ಗಂಡನನ್ನೂ ನಿಭಾಯಿಸಿಕೊಂಡು ಗಂಡಸರನ್ನೂ 
ನೋಡಿಕೊಳ್ಳುತ್ತಿದ್ದಳು. ಅವಳ ಆರಾಧಕರು ಹೆಚ್ಚಾದಂತೆ ಆದಾಯಕ್ಕೆ 
ಕೊರತೆಯಿಲ್ಲವಾಯಿತು, 


132 ತಬ್ಬಿದ ಹೆಜ್ಜೆಗಳು 


ಶ್ರೀನಿನಾಸ ಮಾತ್ರ ಒಂದಿಷ್ಟೂ ಬದಲಾಗದೆ ಹಳೇ ಚಟಗಳಿಗೆ ಅಂಟ 
ಕೊಂಡು ತನ್ನ ಪಾಡಿಗೆ ತಾನು ಇದ್ದು ಬಿಡುತ್ತಿದ್ದೆ. ರತ್ನ ಶ್ರೀನಿವಾಸನ ಈ 
ನಿರ್ಲಿಪ್ತತೆಯನ್ನು ಚೆನ್ನಾಗಿ ಉಪಯೋಗಿಸಿಕೊಂಡಳು, ರತ್ನಳ ಸೋಕಿ 
ಹೋಟಲು, ಸಿನಿಮಾ ತಿರುಗಾಟ ಮಿತಿಮಾರಿತು. ವಾಸು ಏಷ್ಟೋ ಸಲಬಂದು 
ಬಂದು ಬಾಗಿಲಿನ ಬೀಗ ನೋಡಿಕೊಂಡು ಹೋಗುತ್ತಿದ್ದ. ಇತ್ತೀಚೆಗೆ ಅಕ್ಕ 
ಪಕ್ಕದವರೆಲ್ಲಾ ಇವನು ಬಂದುದನ್ನು ಕದ್ದು ಕದ್ದು ನೋಡುತ್ತಿದ್ದರು. 
ನಾಸುವಿಗೆ ಆಗ ತನ್ನನ್ನು ನೋಡಿ ಇವರೆಲ್ಲಾ ನಗುತ್ತಿ ದ್ಹಾರೇನೋ: ಎಂಬ 
ಭ್ರಮೆಯುಂಟಾಯಿತು. ಯಾಕೋ ಮನಸ್ಸಿಗೆ ಸುಕೋಚ, ಕಸಿವಿಸಿ. 

ರತ್ನಳ ಕಾರುಬಾರು ಬೇಡ ಜೇಡನೆಂದರೂ ವಾಸುವಿನ ಕಿವಿಗೆ ಬಂದು 
ಬೀಳುತ್ತಿತ್ತು. ರತ್ತಳನ್ನು ಇತ್ತೀಜೆಗೆ ಕಾಣುವುದು ಅಪರೂಪವಾದರೂ 
ಅವಳಿಂದ ಏಸಿಲ್ಲೆಂದರೂ ವಾರಕ್ಕೆ ಮೂರು. ಸಲ ಫೋನ್‌ ಬರುತ್ತಿತ್ತು. ಕಾಸು 
ಬೇಕೆನಿಸಿದಾಗ ಮರೆಯಜಿ ವಾಸುವಿಗೆ ಫೋನ್‌ ಬರುತ್ತಿತ್ತು. ರತ್ನಳನ್ನು 
ನೋಡಲಾಗದೆ ನಿರಾಶನಾಗಿ ಹಿಂದಿರುಗಿದ ವಾಸುವಿಗೆ ಕಾಸು ಕೇಳಿದಾಗ» 
"ಸಿಟ್ಟು ಬಂದು, ಸಾಯಲಿ ನನಗೇನು? ಈಗ ಮಾತ್ರ ನನ್ನ ನೆನಪಾಯಿ 
ತೇನೋ.? ಎಂದು ಗುಡುಗುಡಿಸಿದರೂ ಮರು ಕ್ಷಣನೇ ಕಾಲು ಇವಳ ಮನೆ 
ಯತ್ರ ಧಾವಿಸುತ್ತಿತ್ತು. ವಾಸು ಬ:ದಾಗ ರತ್ನ ಕಾಣದ್ದಕ್ಕಾಗಿ ಏನೇನೋ 
ನೆಪಗಳನ್ನು ಸೃಷ್ಟಿಸಿ ನಂಬಿಸಿ ಬಿಡುತ್ತಿದ್ದಳು. ಸಿಟ್ಟಿಲ್ಲಾ ಅಲ್ಲಿಗೇ "ಪುಸ್‌' 
ಎನ್ನುತ್ತಿತ್ತು. ಅವಳು ಕೇಳುವಷ್ಟು ಹಣವನ್ನು ತೆತ್ತು ಅವಳಿಂದ ಉನಚಾರ 
ಸಡೆದು ಮುಖವರಳಿಸಿಕೊಂಡು ಬರುತ್ತಿದ್ದ ವಾಸು. 

'ದೇವಮ್ಮನ ಪ್ರಯತ್ನಗಳೆಲ್ಲಾ ಸೋತವು. ರತ್ತಳ ಮನೆಗೆ ಹೋಗ 
ಬೇಡವೆಂದು ಕೇಳಿದನ್ಟೂ ವಾಸುವಿನ ಹಟ ಹೆಚ್ಚಾಗುತ್ತಿತ್ತು. ತಂಗೀ ಸಿನೀ 
ಮಾಗೆ ಕರೆದೊಯ್ಯಲು ಕೇಳಿದರೆ ಕಾಸಿಲ್ಲ; ಅಮ್ಮ ಹರಕಲು ಸೀರೆ ಉಟ್ಟಿದ್ದಕೆ 
ನೋಡಿ ಸೀರೆ ಕೊಡಿಸಲು ಕಾಸಿಲ್ಲ. ರತ್ನಳಿಗೆ ಒಟ್ಟೊಟ್ಟಿಗೆ ನಾಲ್ಕೈದು ಸೀರೆ 
ಕೊಡಿಸುತ್ತಿದ್ದ. ಅವಳನ್ನು ಸಿನಿಮಾಗೆ ಕರೆಜೊಯ್ಯುವುದೆಂದಕೆ ವಾಸುವಿಗೆ 
ಸ್ವರ್ಗ ಸಿಕ್ಕಂತ ಅನುಭವ. 

`ದೇವಮ್ಮನಿಗೆ ದಿಢೀರೆಂದು ಯೋಚನೆಯೊ:ದು ಹೊಳೆಯಿತು. ರತ್ನ 
ಬಹುಶಹ ತನ್ನ ಮಗನನ್ನು ವಶ. ಸಡಿಸಿಕೊಳ್ಳಲು ಮಾಟಮಾಡಿರಬಹುದೆ! 


ಕಟ್ಟದ ಹೆಜ್ಜೆಗಳು 181 


ಎನಿಸಿತು. ಸರಿ ಕೂಡಲೇ ಶಾಸ್ರ್ರ`ಕೇಳಿದಳು. ಅವಳೆ ಊಹೆ ನಿಜವಾಗಿತ್ತು. 
ದೇವರು ಆ ಪೂಜಾರಪ್ಪನ ಮೈಮೇಲೆ ಬಂದು "ಯಾರೋ ಹೆಂಗಸರು ನಿನ್ನ 
ನುಗನಿಗೆ ಮಾಟ ಮಾಡಿಸಿದ್ದಾ ಕೆ-ಎಂದು ಹೇಳಿತು. ಹರಿಹಾರ ಏನೂಂತ 
ಕೇಳಿದಾಗ "ನಾರಮ ನ ಗುಡಿ “ನಟ ನಲವತ್ತು ದಿನ ನಿಂಬೇಹಣ್ಣಿ ನ ದೀಪ 
ಹಚ್ಚಿ ಡು, ಎಲ್ಲಾ ಸರಿ ಹೋಗುತ್ತೆ' ಎಂದು ಹೇಳಿತು. ಜೀವನ್ಮ ಭಕ್ತಿ. 
ಯಿಂದ ಕೈ ಜೋಡಿಸಿ ಹಾಗೇ ಮಾಡುವುದಾಗಿ ಹೇಳಿದಳು. ಮನಸ್ಸಿನಲ್ಲಿ 
ಮಗ ದಾರಿಗೆ ಬಂದರೆ, ಅವಳ ಮನೆಗೆ ಹೋಗುವುದನ್ನು ನಿಲ್ಲಿಸಿದರೆ ಮಾರಮ್ಮ 
ನಿಗೆ ಸೀರೆ ಉಡಿಸುವುದಾಗಿ ಹರಕೆ ಹೊತ್ತಳು. ಅವಳ ಮುಗ್ಗ ನಂಬಿಕೆಗಳೇ 
ಅವಳ ಬದುಕಿನ ಭರವಸೆಗಳಾಗಿದ್ದ ವು. 

ಇಸ್ಟೆ ಕಿಲ್ಲಾ ಮಾಡುವನ್ಟು. ಹೊತ್ತಿ ಗೆ ವಾಸು ಪೂರ್ತಿ ಮುಳುಗಿ 
ಹೋಗಿದ್ದ. ನೂರಿನ್ನೂರು ಉತ ಮೆನೆಗೆ ಕೊಟ್ಟಕೆ ಮಿಕ್ಕ ಹಣ ತಾನು 
ಪೂರ್ತಿಯಾಗಿ ರತ್ನಳ ಮನೆಗೆ ಗುತ್ತಿಗೆಯಂತೆ ಕೊಡುತ್ತ. ದ್ದ. 

ಶ್ರೀನಿವಾಸನಿಗೆ ಕುದುರೆ ಜೂಜಿನಲ್ಲಿ ಎರಡು ಸಾವಿರ ರೂಪಾಯಿ: ಬಂತು. : 
ಜೀವನದಲ್ಲಿ ಅಂದು ಅನನಿಗೆ ಪರ್ವದಿನವಾಗಿತ್ತು. ಅವನಿಗೆ ಅಜೀನೆನಿಸಿತೋ 
ರತ ಳಿಗೆ ಬಂಡು ಅವಳನ್ನು ಬಿಗಿಯಾಗಿ ಅಪ್ಪಿ ಮುತ್ತಿನ ಮಳೆ ಸುರಿದು 
ಹಣದ ಕಟ ನ್ನ್ನ ಅವಳ ಮುಂಜಿಸೆದೆ. ರತ್ನಳ ಕಣ್ಣ ರಳಿತು. ದೃಷ್ಠಿ ಮಿಂಚಿತು. 
"ಇದೆಲ್ಲಾ pee ಎಂದು ಕೇಳಿದ್ದಕ್ಕೆ, ತ್ನ ಇದೆಲ್ಲಾ ನಿಂಗೇ "ನ, ನನ್ನನ್ನು 
ನೀನು ಜೀವನದಲ್ಲಿ ನಿಪ್ಪ್ರಯೋಜಕ ಜಂ ತೀರ್ಮಾನಿಸಿ ಬಿಟ್ಟಿದ್ದಿ, ನೋಡಿ 
ಡೆಯಾ ಈಗ ?-ಎಂದ ಹಂಗಿಸುವ ಧಾಟಿಯಲ್ಲಿ. 

ರತ್ತ್ನ ಮರು ಮಾತಾಡದೆ ಮೆಲ್ಲಗೊಂದು ಮುತ್ತು ಒತ್ತಿದಳು. ಶ್ರೀನಿ 
ವಾಸನ ಬಾಯಿ ಕಟ್ಟಿತು. ಹದಿನೈದು ದಿನ ಹಬ್ಬ ಮಾಡಿದರು. ಗೆಳೆಯರನ್ನು 
ಕರೆದು ಪಾರ್ಟಿ ಕೊಡಿಸಿದರು. ಸಿನೀಮಾ, ಹೋಟಿಲ್‌, ಕ್ಲ ಬ್ಸುಗಳನ್ನು 
ತಿರುಗಿದರು. ವಾಸು ಆ ಅವಧಿಯಲ್ಲಿ ಹೆಚ್ಚಾಗಿ ಇಲ್ಲೇ ಉಳಿದ. ಜೀನವ: ನೆ 
ಚಿಂತೆ ಇಮ್ಮಡಿಸಿತು. ಅವನನ್ನು Mr NE "ಅನಿವಾರ್ಯವಾಗಿ ಇವಳ 
ಹೊಸ್ತಿಲು ತುಳಿಯ ಜೀಕಾಯಿತು. ವಾಸುವಿಗೆ ತೀರಾ ಅನಮಾನವಾದಂತಾ 
ಯಿತು. ತಾಯಿಯನ್ನು ಜೈದ. ಜೀವನ್ಮು ರತ್ಶಳೆನ್ನು ತನ್ನ ಮಗನನ್ನು 
ಬಿಟ್ಟು ಕೊಡಲು ಕೇಳಿಕೊಂಡಳು, "ನಿಮ್ಮ ಮಗನನ್ನು ನಾನೇನೂ ಕಟ್ಟ 


134 ತಬ್ರದ ಹೆಜ್ಜೆ ಗಳು 


ಕೊಂಡಿಲ್ಲ. ಧಾರಾಳವಾಗಿ ಕರ್ಕೊಂಡು ಹೋಗಿ' ಎಂದು ನಕ್ಕಳು. ದೇವಮ್ಮನ 
ಮ್ರ ಉರಿಯಿತು. "ಊರಲ್ಲಿ ನೆಮ್ಮದಿಯಾಗಿದ್ದ ನಮ್ಮನ್ನು ಇದಕ್ಕೇನಾ 
ನಾಸು ಕೀನು ಕರೆಸಿದ್ದು .ವಿಂದು ಅಳುತ್ತಾ ವಾಸುವನ್ನು ಕೇಳಿದರೆ ನೀನು 
ಇಲ್ಲಿಂದ ಹೋಗನ: ಸುಮ್ಮ ನೆ`ರಾಜ್ಧಾಂತ ಪಾಡಿ ಪುನಸುಗಳ್ನ ಕೆಡಸ್ತೀಯಾ' 
ಎಂದ ನಿಷ್ಠೂರವಾಗಿ ಜೀವನ್ಮು ಒತ್ತಿ ಬಂದ ಡುಃಖನನ್ನು "ನುಂಗಿಕೊಂಡು 
ನುರುನಾತಾಡಜಿ ಅಲ್ಲಿಂದ ಹೊರಟು 'ಬಂಡರು. 

ನಾಸು ತಾಯಿಯನ್ನು ಬೈಯ್ಯುವಾಗ ಜೈದುಬಿಟ್ಟ. ಅಡಕೆ 'ನಂಶರ 
ಅವನಿಗೇ ಆಯ್ಯೋ `ಪಾಸನೆನಿಸಿತು. ತನ್ನ ನರ್ಶನೆಗೆ ತಾನೇ `ನಾಚಿದ. 
ತಾಯಿ ಯಾಕೆ ನಾನಿಲ್ಲಿಗೆ ಬರುವುದನ್ನು ಜಬ ಎನುನಿಲ್ಲ'? ಇವಳು ತಿಳಿದಷ್ಟು ' 
ಕೆಟ್ಟವಳೇ ಅತ್ತಿಗೆ ?.ಎಂದು ಯೋಚಿಸಿದ. ತಾಯಿಯೊಬ್ಬರೇ ಅಲ್ಲ, ತುಂಬಾ 
ಚನ ತನ್ನ ಅತ್ತಿಗೆಯ ವಿಚಾರವಾಗಿ ಲಘುವಾಗಿ ಮಾತಾಡಿಕೊಳ್ತಾರೆ. ಶಾನೂ ' 
ಪ ಪ್ರತ್ಯಕ್ಷ ನಾಗಿ ಒಮ್ಮೆ ನೋಡಿಲ್ಲವೇ ?-ಎಂದು ಯೋಚಿಸಿದ. ಅಡಕೆ ಮನುಷ್ಯ 
ಒಂದು ಸಲ ತಪ್ಪು ಮಾಡಿದ ಮಾತ್ರಕ್ಕೆ ಪೂರ್ತಿಯಾಗಿ ಕೆಟ್ಟನರೂಂತ ಪಟ್ಟ 
ಕಟ್ಟುವುದು ಅಸರಾಧವಲ್ಲವೇ 9 ಸರ ತಿಯ ಒತ ತ್ರಡಕ್ಸೆ ಸಕ್ಕಿಯೆ: ಅಲನೇ ; 
ವಕ ಸಹವಾಸ ಬಯಸಿದ್ದು ಜೀ ತಾನೇ ಸಮರ್ಥಿಸಿಕೊಂಡ. 

ರತ್ನಳ ವಿಚಾರವಾಗಿ ಅಷ್ಟು ಸುಲಭವಾಗಿ ವಾಸುವಿನ ಮನಸ್ಸಿಗೆ ಕೆಟ್ಟ 
ಅಭ್ಬಪ್ರಾ ಮ ಮೂಡುವುದು ಹ ಧ್ಯನಿರಲಿಲ್ಲ. ಅವನಿಗೆ ಅವಳ ಸ್ವಾರ್ಥ, 
ವಿಶೃ ೦ಬಲ ಬದುಕು ಅರ್ಥವಾಗುವವರೆಗೂ ಯಾರೂ ಹೇಳಿದರೂ ಸ್ರ ಯೋಜನ 
ವಿರಲಿಲ್ಲ. 

ಜೇ | | ಜೇ ಜಃ 

ದೇವಮ್ಮನಿಗೆ ನಿಸರೀತ ಜ್ವರ. ರಾತ್ರಿಯೆಲ್ಲಾ ನಿನೋನೋ ಬಡ 
ಬಡಿಸುತ್ತಿದ್ದಳು. ಲಕ್ಷ್ಮಿಗೆ ಕೈಕಾಲು ಆಡಲಿಲ್ಲ. ಇದ್ದಕ್ಕಿದ್ದಂತೆ ಹೀಗೆ 
ತಾಯಿ ಹಾಸಿಗೆ ಹಿಡಿಯಲು ಲಕ್ಷ್ಮಿಗೆ ದಿಕ್ಟೇ ತೋಚಲಿಲ್ಲ. ಒಂದೇ ಸಮನೆ 
ಕುಳಿತು ಅತ್ತಳು. ವಾನುವು ಡಾಕ್ಟರನ್ನು ಕರೆತಂದ. ಅವರೇನೋ ಭಯ 
ವಿಲ್ಲ, ಚೀತೇೇಸಿಕೊಳ್ಳು ತ್ತಾರೆಂದು ಹೇಳಿ ಔಷಧ ಬರೆದುಕೊಟ್ಟು ಪಸ 
ಯನ್ನು ಹಾಕಿ ಹೋದರು. ಆದರೆ ಸ ವೂ ಜ್ವ ರ ಕಡಿ ಮಿಯಾಚಂತಿಕ 
: ಜನಾಗಿಯೂ ವಾಸುನಿಗೆ ಜಾಭವಿಯಿತು. “ಲಕ್ಷ್ಮಿ ಅಜನ 


ತಪ್ಪಿಥ: ಹೆಜ್ಜೆ ಗಳು | 135 


ನೋಡಿದಾಗ ಮತ್ತೊ ಕರುಳು ಇರಿದಂತಾಯಿತು. ಲಕ್ಷ್ಮಿ ಒಂದು ದಿನ 
ವಾಸುವನ್ನು ಪಕೃಕ್ಸೆ ಕರೆದು ಅಳುತ್ತಲೇ ಕ್ಸ ಹಿಡಿದುಕೊಂಡು ಕೇಳಿದಳು, 
ಅಣ್ಣ ದಯವಿಟ್ಟು ನೀನು ಅವಳ: ಮನೆಗೆ ಹೋಗ ಬೇಡಣ್ಣ. ಅಮ್ಮನಿಗೆ 
ಅದೇ ಆಲೋಚನೆಯಾಗಿ ಬಿಟ್ಟಿದೆ. ದಿನಾ ನನ್ನ ಬಳಿ ಹೇಳಿಕೊಂಡು ಅಳು 
ತ್ರಾರೆ. ಅಜೀ ಯೋಚನೆಯಕ್ಲೇ ಅನ್ಮುನಿಗೆ ಖಾಯಿಲೆಯಾಗಿ ಬಿಟ್ಟಿ ದೆ. 
ಇದೇ ಚಿಂತೆಯಲ್ಲಿ ಅಮ್ಮನಿಗೆ ಏನಾದರೂ ಆಗಿ ಬಿಟ್ಟರೆ ನಮ್ಮ ಗತಿಯೇನು? 
ನೀನು ಯಾಕಣ್ಣಾ ಅವಳ ಮನೆಗೆ ಹೋಗ್ತಿ ?-ಎಂದು ಒಂದೇ ಸಮನೆ 
ಪ್ರಶ್ನಿಸಿದಳು. 
ಡೇ ಮೊದಲ. ಬಾರಿ ಲಕ್ಷ್ಮಿ ಧೈರ್ಯದಿಂದ. ವಾಸುವಿನ ಜೊತೆ ಮಾತ 
ನಾಡಿದ್ದು. ಅವಳು ಕೇಳಿದ ಪ್ರಶ್ನೆ ಅವನ ಎದೆಯನ್ನು ಹಿಡಿದು ಜಗ್ಗಿ ದಂತಾ. 
ಯಿತು. ಹೌದು, ತಾನೇಕೆ ಅವಳೆ ಮನೆಗೆ ಹೋಗುವುದು ?-ಚಿಂತಿಸಿದ 
ಲಕ್ಷ್ಮಿಯ ಪ್ರಶ್ನೆ ಅವನಂತರಾಳದಲ್ಲಿ ಪ್ರತಿಧ್ವನಿಸಿತು. ತಂಗಿಯನ್ನೊನ್ಮು 
ನೋಡಿದ. ಅತ್ತು ಅತ್ತು ಬಾತ ಸಣ್ಣುಗಳು ! ಹಿಂಡು ಜೇನು ಹುಳುಗಳು 
`ಇಡಿದಂತಾಯಿತು ! | 
| "ನಾನೇನು ಮಾಡಲಿ ಲಕ್ಷ್ಮಿ? ಮನಸ್ಸೆಷ್ಟು ಬಿಗಿ ಹಿಡಿದರೂ ತಾನಾಗಿ 
ಅಲ್ಲಿಗೆ ನಡೆಯುತ್ತದೆ. ನನಗೆ ಗೊತ್ತು ನಿಮಗೆಷ್ಟು ನೋವಾಗಿದೆ ಇದರಿಂದ. 
ಎಂದ:. ಅಮ್ಮನ ಹೃದಯಕ್ಕಾದ ಅಫಾತಕ್ಕೂ ನಾನೇ ಕಾರಣ. ಏನು 
ಮಾಡಲಿ? ಒಂದೂ ಅರ್ಥವಾಗುವುದಿಲ್ಲ. ತಲೆ ದಿಮ್ಮೆನ್ನುತ್ತಜೆ. ನನ್ನ 
ಮನಸ್ಸಿನ ದೌರ್ಬಲ್ಯವೇ ನನಗೆ ಶತ್ಛುವಾಗಿದೆ. ನನ್ನಿಂದಾಗಿ ನೀವೂ ಅನು 
ಭನಿಸಬೇಕಾದ ಕರ್ಮ ಬಂದಿದೆ' ಎಂದ. | 

ಸ್ವಲ್ಪ ದಿನದ ಮಟ್ಟಿಗಾದರೂ ನೀನು ತಡೆಯಲೇ ಜೇಕು. ಅಮ್ಮನಿಗೆ 
ಬಾಸಿ ಅದ ಮೇಲೆ ನಿನ್ನಿಷ್ಟ ಎಂದಳು ನಿರಾಸೆಯಿಂದ, ಆದರೆ ಅವಳ ಆ 
ಮಾತಿನಲ್ಲಿ ಚುಚ್ಚುವ ಮೊನಚು ಕಂಡ. 

"ಆಗಲಿ ಲಕ್ಷ್ಮಿ, ಆದಸ್ಟೊ ಪ್ರಯತ್ನಿಸ್ಕೇನೆ.'. ನನಗೇನೂ ನಿಮ್ಮನ್ನು 

ಬೇಸರಗೊಳಿಸಿ ಅಲ್ಲಿಗೆ ಹೋಗೋ ಇಚ್ಛೆಯಿಲ್ಲ'-ಎಂದ. : 

ಆ ಕ್ಷಣದಿಂದ ವಾಸು ಮನಸ್ಸನ್ನು ಬಿಗಿ ಹಿಡಿದ. ಅವಳ ಮನೆಗೆ 
ಹೋಗಲೇ ಬೇಕೆನಿಸಿದಾಗ ಸಿನಿಮಾಗೆ ಹೋಗುತ್ತಿದ್ದ, ಸೃತಿ ಸಲವ್ಹೂ 


136 ತಬ್ಬಿದ ಹೆಜ್ಜೆಗಳು 


ನಾನೇಕೆ ಇಷ್ಟು ದುರ್ಬಲನಾಗುತ್ತಿ ಜ್ಹೀನೆ-ಎಂದು ಪ್ರಶ್ಚಿಸಿಕೊಳ್ಳುತ್ತಿದ್ದರೂ 
ಸಮಾಧಾನ ಮಾತ್ರ ಸಿಕ್ಕಜೀ ಹೋಯಿತು. | 
ಜೀವಮ್ಮ ಹಾಸಿಗೆ ಹಿಡಿದು ಸರಿಯಾಗಿ ಹದಿನೈದು ದಿನವಾಗಿತ್ತು. 
ಈಗ ಸ್ವಲ್ಪ ಜೀತಂಸಿಕೊಂಡಿದ್ದ ರು. ವಾಸು ಆಫೀಸಿನಿಂದ ಮರಳಿದರೆ ಮನೆ 
ಬಿಟ್ಟು "ದಲು, ರಲಿಲ್ಲ. ಜೀವಮ ನಿಗೆ ಇದರಿಂದಾದ ಸಮಾಧಾನವೇ ಅವಳು 
ಜೀತಂಸಿಕೊಳ್ಳ ಲು ಸಹಕರಿಸಿತು. | 
ಹದಿನ್ಸದು ಇಪ್ಪತ್ತು ದಿನಗಳಿಂದ ವಾಸುವಿನ ಸುಳಿವೇ ಇಲ್ಲದಾದಾಗ 
ರತ್ತ್ನ ಚಡಸಡಿಸಿದಳು. ಅವನೆ ಮನೆಗೇ ಹೋಗೋಣನೆಸಿಸಿದರೂ ಫೈರ್ಯು 
SUE. ಶ್ರೀನಿವಾಸನನ್ನು ಮನೆಯ ಬಳಿಗೆ ಕಳಿಸಿದ್ದಳು. ಆದರೆ 
ದೇವಮ್ಮ ಛೀಮಾರಿ ಹಾಕಿ ಹಂದಕ್ಕೆ ಅಟ್ಟಿ ದ್ದಳು. ರತ್ತ್ನ ಆಫೀಸಿಗೇ ಫೋನ್‌ 
ಮಾಡಿದಳು." ವಾಸು ಧುಮುಗುಟ್ಟದ. ಆಫೀಸಿನಲ್ಲಿ ಈಗಾಗಲೇ ವಾಸು 
ವನ್ನು ಕಂಡರೆ ಎಲ್ಲರಿಗೂ ತಮಾಸೆಯಾಗಿತ್ತು. ವಾಸುವಿನ ಗೆಳೆಯರಿಗೆ 
ರತ್ನಳ ಪರಿಚಯ ಒಂದಲ್ಲ ಒಂದು ಸಲ ಆಗ್ಮಿತು. Hci; ಅವಳ ವಿಚಾರ 
ವಾಗಿ ಏನೇನೋ ಪುಕಾರು ಹುಟ್ಟಿಸಿದರು. "ವಾಸು ಬಂದರೆ ಮುಸಿ ಮುಸಿ 
ನಗುತ್ತಿದ್ದರು. ಫೋನಿನ ಗಂಟಿ “ಕೇಳಿಸಿದರೆ ಇವರು ಮೈಯೆಲ್ಲಾ ಕಿವಿಯಾಗಿ . 
ಕೇಳುತ್ತಿದ್ದರು. ವಾಸುನಿಗೆ ಕ್ರ ಮೇಣ ಪರಿಸ್ಥಿತಿಯ ಅರಿವಾಯಿತು. ತನ್ನ 
ವಿಚಾರವಾಗಿ ಆಫೀಸಿನ ಜನಕ್ಕೆ ART ಅಭಿಪಾ ತ್ರಯ ಏನೆಂದು ತಿಳಿಯಲು . 
ಕಷ್ಟವಾಗಲಿಲ್ಲ. ಮೊನ್ನೆ ಶಿ "ಏನು ವಾಸು ನಿಮ್ಮ ಅತ್ತಿಗೆಗೆ ಗಿರಾಕಿ 
ಹೆಚ್ಚಾಗಿದೆಯಂತೈ, ನಮಗುಾ ಒಂದು ಸಲ ಇಂಟ್ರೊಡ್ಯೂಸ್‌ ಮಾಡಿಕೊಡು' 
-ಎಂದ ಹಲ್ಲು ಕೆರಿಯುತ್ತ. "ಫಳ್‌' ಎಂದು ಕಪಾಳಕ್ಕೆ ಹೊಡೆಯ ಜೀಕೆನಿ 
ಸಿತು. ಆದರೆ ಬೀದೀಲಿ ನಡೆಯುತ್ತಿದ್ದು ದರಿಂದ ಹಲ್ಲು ಕಡಿದು "ಬಾಲೂ' 
ಎಂದು ಅಬ್ಬರಿಸಿದ ಬಾಲೂ ಹೆದರಲಿಲ್ಲ. ಬದಲಿಗೆ, ವಾಸುವಿಗೆ "ಶಾಂತವಾದಕೆ 
ನಿನಗೇ ಗೊತ್ತಾಗುತ್ತೆ ನನ್ನ ಮಾತಲ್ಲಿ ತಪ್ಪಿಲ್ಲ ಅಂತ'-ಎಂದು ನಗುತ್ತಲೇ 
ನುಡಿದ. 
ಇಡೀದಿನ ಬಾಲುನಿನ ಮಾತು ವಾಸುವಿನ ಮನಸ್ಸ ನ್ನು ಕದಡಿತು. 
ರೋಸ ಹಚ್ಚಿ ಮೈ ಬೆಚ್ಚಗಾದಂತಾಯಿತು. ಆದರೆ ಮಕ ದಿನ ಸಿನಿಮಾಗೆ 
ಹೊಗಳಿದಾಗ "ಳನ್ನು ಯಾಕೋ. ಗೂಢಸಕ ಜೊತೆ ನೋಡಿದ. ಕತ್ಯಲಲ್ಲಿ 


ತಪ್ಪಿದ: ಹೆಜ್ಜೆಗಳು 187 


ಮೊದಲು ಕಾಣಲಿಲ್ಲವಾದರೂ ಮಧ್ಯೆ ಮಧ್ಯೆ ಹೊಡೆದು ಕೇಳುತ್ತಿದ್ದ ನಗುವಿನ 
ದನಿ "ಅತ್ತಿಗೆಯದಂತೆ. ಇದೆಯಲ್ಲ, ಎಂದು ಕೊಳ್ಳು ನಂತೆ ಇದ್ದ ರೂ, ಜೇ 
ಇರಲಾರದು ಎಂದು. ಸುಮ ನಾದ. .ವ. ಧ್ಯಂತರದಲ್ಲಿ ಇಬ್ಬ ಒಟ ಎದ್ದು 
ಹೊರಗೆ ಹೋದಾಗ ಪಾಸು bf ro ಆದರೆ ಅವರಿಗೆ (ಡ್‌ ಮಾತ್ರ 
ಕಾಣಲಿಲ್ಲ. :ವಾಸುನಿಗೆ ಬೇಸರಪಾಯಿತು. . ಒಂದು ಕ್ಷಣವೂ ಅನ್ಲಿರುನ 
ಮನಸ್ಸಾಗಲಿಲ್ಲ. ಶಾನು ಎದ್ದು ನುನೆಗೆ ಹಿಂದಿರುಗಿದ 

ರಾತ್ರಿ ಯೆಲ್ಲಾ ಹೊರಳಾಡಿದ. ನಿಬ್ದೆ. ಹತ್ತಲಿಲ್ಲ. . ಛೇ ಛೆ! ಈಕೆ 
ಇಂಥಾ ಕುಖಟಿರ್ಬಿ ? ಇಂಥವಳನ್ನು ಪೋಸಿಸುವುದಕ್ಕೆ ನಾನು ನನ್ನ ನ 
ವಂಚಿಸಿದೆನೇ ?. ಒಂದು ಸಂಸಾರವನ್ನು ಉದ್ದಾರ. ಅಗ ನ.ಭರದಲ್ಲಿ ನನ್ನ 
ಸಂಸಾರವನ್ನೇ ಹಾಳು ಮಾಡಿಕೊಳ್ಳು ತ್ರಿದ್ದೆ ನಲ್ಲ, ದುಷ್ಟ ಗಂಡನಿಂದ 
ನೋಯುವುದನ್ನು ಕುಡು ಕರಗಿದೆನಲ್ಲ ಇಡೆ 4 ತ್ಯ ನಾಟಕವೇ? 
ನನ್ನ ಬಗ್ಗೆ ಎಷ್ಟರ ಮಟ್ಟಿಗೆ ನಿ ತಿ ವಾಶ್ಸಲ್ಯ ವಿದ್ದೀತು? ನನ್ನ ಬಗ್ಗೆ ಅವಳು. 
ತೋರಿದ : ಫ್ರಿ ನ. ವಾತ್ಸಲ್ಯ ಗ ಕೇವಲ ಸ ಸ್ವಾರ್ಥಶ್ಟೀ ? - ಅವಳ ಸಲುಗೆಯನ್ನು 
ನಾನೇ ತಸ್ಪಾಗಿ ಗ್ರಹಿಸಿರಬೇಕು. ಅವಳಾಡುವ ಮಾತುಗಳನ್ನು ಬುದಿ” 
ವಾದದೆ ಚಿಲೆಯಿಂದ ಅಳೆದೆ. "ವಾಸು ಖಂಡಿತ ನೀನು EE 
ಮದುವೆಯಲ್ಲಿ ಸುಖವಿಲ್ಲ' ಎಂದದ್ದರಲ್ಲಿ ಏನರ್ಥನಿದ್ದಿ ತು le 
ಸತಿತಳಾಗುವುದಕ್ಕೂ ಒಂದು ಮಿತಿಯಿಲ್ಲವೇ ? ಆಫೀಸಿನಲ್ಲಿ, ಬೀದಿಯಲ್ಲಿ 
ನನಗಾಗುವ ಅನಮಾನವಕ್ನು ೆನೆಸಕೊ ಡರ. ನೇಣು ಹಾಕಿಕೊಂಡು 
ಸಾಯಜೇಕೆ)ಸುತ್ತದೆ....ಇನ್ನವಳ. ಮನೆಯ ಕಡೆ ನೋಡಲೇ ಬಾರದು 
ಎದು ಮನಸ್ಸು ಗಟ್ಟಿ ಮಾಡಿಕೊಂಡ. ಬಿಗಿಯಾಗಿ ರೆಪ್ಸು ಮುಸಿ ಬಲ 
ವಂತವಾಗಿ ನಿದ್ದೆಮಾಡಲು ಪ್ರಯತ್ನಿಸಿದ. 


೫ 3 # 


plas ವಾಸು ಧಣಿದು ಬುದ. ದೇವನ್ಮು ತುಬಾ ಉತ್ಸಾಹ 
ದಲ್ಲಿದ್ದ ರು.. ಮಗನಿಗೆ ತಾನು ಕೇಳಿದ ಸುದ್ದಿ'ಹೇ /ಜೇಕೆದಿದ್ದ ರು. ವಾಸನ 
"ಬರುವುದನ್ನೇ ಕಾಯುತ್ತಿದ್ದು ಬಂದ ಕೂಡರೇ ಹೇಳಿದರು. “ಕೇಳಿದೆಯನಾ 


ನಾಸು ನಿಮ್ಮತ್ತಿಗೆಯ ಸುದ್ಧೀನ?' ಉತ್ಸಾಹ ವ್ಯಂಗ್ಯದ ಧನಿಯ 


138 ತಟ್ಟದ ಹೆಜ್ಜೆಗಳು 


ಹೇಳಿದರು. ವಾಸುಮೊದಲೇ ಥಣಿದಿದ್ದ. ಚಿಟಗುಟ್ಟುವ ಮನಸ್ಸು, 
"ನಿಷಯ ಏನೂಂತ ಮೊದಲು ಹೇಳಮ್ಮ'-ಅಸಮಾಧಾನದಿಂದ ನುಡಿದ. 

"ಬೀದಿ ಜನನೆಲ್ಲಾ ಸೇರಿ ನಿಮ್ಮ ಅತ್ತಿಗೆಗೆ ಛೀಮಾರಿ ಹಾಕಿ, 
ಹೊಡೆದು, ಇನ್ನೊಂದು ವಾರದಲ್ಲಿ ಮನೆ ಖಾಲಿ ಮಾಡಿ ಆ ಬೀದಿ 'ಬಿಟ್ಟು 
ಓಡದಿದ್ದರೆ, ಪೋಲಿಸಿಗೆ ದೂರು ಕೊಡುವುದಾಗಿ ಜೆದರಿಸಿದ್ದಾರೆ ! ನಮ್ಮ 
ಪರಿಚಯದ ಶ್ಯಾಮಲನ್ಮು ಜಿಳಗ್ಗೆ ಬಂದಾಗ ಹೇಳಿದರು. ನಿನ್ನನ್ನ ಆ ಕಡೆ 
ಬರದ ಹಾಗೆ ನೋಡಿಕೋಂತ್ಲೂ ಎಚ್ಚರಿಸಿದ್ದಾರೆ ಎಂದರು. 

“ಹೂಂ ! ಎಂದು ನಿಟ್ಟುಸಿರು ಬಿಟ್ಟು, ಅವರವರ ಕರ್ಮ' ಎಂದು 
ಗೊಣಗಟ್ಟಿ ದ. "ನೀನೆಷ್ಟು ಒಳ್ಳೇ ಕೆಲ್ಸ ಮಾಡಿದೆ ವಾಸು. ನಾನು 
ಮತ್ತೊಮ್ಮೆ ನಿನ್ನನ್ನು ಹೆತ್ತಂತೆ ಎನಿಸಿತು. ಎಲ್ಲಾ ಆ ದೇವರ ಕೃಪೆ, 
ಇಲ್ಲಾಂದ್ರೆ ಆ ಮಾಟಗಾತಿಯ ಕೈಯಲ್ಲಿ ಸಿಕ್ಕಿ ನಾಶವಾಗಬೇಕಿತ್ತು' ಎಂದರು. 

ವಾಸು ರತ್ನಳ ಮನೆಗೆ ಹೋಗುವುದನ್ನೇನೋ ನಿಲ್ಲಿಸಿದ್ದ. ಆದರೆ 
ಬೇಗನೆ ಆಕೆಯನ್ನು ಮರೆಯಲು ಸಾಧ್ಯ ವಾಗಲಿಲ್ಲ. ಅವಳ ಕಬಂಧ, ಬಂಧದ 
ಗರಿರುತುಗಳೂ ಇನ್ನೂ ಹಸಿಯಾಗಿಯೇ ಉಳಿದಿದ್ದವು. ಹೋಗಿ ಒಮ್ಮೆ 
_ ಉಗಿದು ಬರೋಣವೇ ಎಂದು ಆಗಾಗ ಅನಿಸಿದರೂ, ಅವಳ ಮುಂಜಿ ತನ್ನ 
ಸೋಲಿನ ಭೀತಿ ಅವನ ಅನಿಸಿಕೆಯನ್ನು ಉರುಳಿಸುತ್ತಿತ್ತು. ಈಗಲೂ 
ಒಮೊಮ್ಮೆ ಅವಳೆ ಹಸ್ತ ಸ್ಪರ್ಶದ ನೆನಪು ನೂರಾರು ಭಾವ ತರಂಗಗಳನ್ನು 
ಎಬ್ಬಿಸುತ್ತಿತ್ತು. ನಿಂಚುನಗೆಯ ಆಕರ್ಷಕ ಮುಖ ಮೃದುವಾಗಿ ಎದೆ 
ಯನ್ನು ತಟ್ಟುತ್ತಿತ್ತು. ತನ್ನ ಪ್ರೀತಿಯ ತಿಳಿನೀಲಿ ನೈಲಾನ್‌ ಸೀರೆಯಲ್ಲಿ, 
ಜಡೆಯ ಪಕ್ಕಕ್ಕೆ ಮುಡಿದ ಕೆಂಗುಲಾಬಿಯಲ್ಲಿ, ಉದ್ದನೆಯ ಕೆಂಪು ತಿಲಕ 
ದಲ್ಲಿ, ಮತ್ತೇರಿದ ರಂಗು ತುಟಿಗಳಲ್ಲಿ ನಿಂತನೋಟದ ಸ್ಮೃತಿ. ಹುಚ್ಚಿಬ್ಬಿ 
ಸುತ್ತಿತ್ತು. ಅದನ್ನೆಲ್ಲಾ ಮೆಚ್ಚುತ್ತಿದ್ದ ತನ್ನ ಭಾವನೆಗಳ ಆಳದ ಅರ್ಥ 
ವೇನೆಂದು ತಿಳಿಯಲಾಗದ ಅಸಂಬದ್ಧತೆಯಲ್ಲಿ ಮೇಣದಂತೆ ಅವಳಿಗಾಗಿ ಕರಗಿ 
ಹೋಗುತ್ತಿದ್ದ. ಅವಳನ್ನು ನೋಡಿದರೆ ನಿಷ್ಕೂರವಾಗಿ ನಿಲ್ಲುವ, ನಂಡಿ 
ಯುವ ಭರವಸೆ ಕುಂಟುವಂತಿತ್ತು. ಅದಕ್ಕೇ ಅವಳನ್ನು ನೋಡಲೇಬಾರ 
ದೆಂದು ತೀರ್ಮಾನಿಸಿದ. 


೫ x ೫ ಜೇ 


ಕಬ್ಬಿನ ಹೆಜ್ಜೆಗೆ... 139 


ಮೊಟ್ಟ ಮೊದಲಿಗೆ ರಶ್ನಳಿಗ ಜೀವನದ ಬಗ್ಗೆ ಬೇಸರ ಬಂದಿತ್ತು. ತನ್ನ 
'ಸುಖಲೋಲುಸತೆಯ ಭೀಕರತೆಯ ಪರಿಣಾಮ ಪ್ರತ್ಯಕ್ಷವಾಗಿ ಕಾಣುತ್ತಿದ್ದಳು. 
ಬದುಕು ಸಿನಿಮಾದಂತೆ ಎಂದು ಭಾವಿಸಿ, ಅಲ್ಲಿನದನ್ನು ಅನುಕರಿಸಕೊಡಗಿ 
ದಳು. ಬಯ ಸಿದ್ದ ನ್ನು ಕಟಟಟಪುನಕಿ ನೋಡಿದಳೇ ಹೊರತಾಗಿ, ಹಿಂದು 
ಮುಂದುಗಳ ಪರಿವೆ “ಮರೆತಳು. : ಗಂಡ ಕೊಟ್ಟ ಸಲುಗೆಯ ದುರುಸಯೋಗ 
ವಾಗಿತ್ತು. ತನ್ನ ತೀರದ ಬಯಕೆಗಳ ತೃಪ್ತಿ ಯಲಿ ತುಟಿಸುಟ್ಟು ಕೊಂಡಳು. 
ಹಾರುವ ಹನಣಿಕೆಯಲಿ ಕಿಕ್ಕೆ "ಸುಟ್ಟು ಕಂತ ಈಗ ತಲೆಯೆತ್ತಿ, ಬಾಳು 
 ವುದಕ್ಟೂ ಇಲ್ಲದೇ | ಸ ನ್ನು ಬಯಸಿ ಬರುತ್ತಿದ್ದ "ನರಾರೂ 
ಹೆಸರು ಕೆಟ್ಟ ಮೇಲೆ ಹತ್ತಿರ ಸುಳಿಯಲಿಲ್ಲ. ಕೊನೆಗೆ ಗಂಡ ಅಂತೆ ಅನ್ನಿಸಿ 
ಕೊಡನನಡಿ ಇದ್ದ ಕೆಲಸ ವನ್ನೂ ಮತ್ತೆ ಕಳೆದುಕೊಂಡು ಕೆಲಸ ಹರತುಕುವ He 
ನೆಪದಲ್ಲಿ ಊರು ಬಿಟ್ಟ. | 

ರತ್ವಳಿಗೆ ಪ್ರಪಂಚ ಭಯಂಕರನೆನಿಸಿತು. ಅರಳಿನಗುತ್ತಿದ್ದ ವಸಂತ 
ಸುಡು ಬಿಸಿಲಿನಲ್ಲಿ ರಸಬತ್ತಿಸಿಕೊಂಡಂತೆ ಕಂಡ. ನೆತ್ತಿಯ ಮೇಲೆ ಕೆಂಡದ 
ಕಿರೀಟ. ಯಾರೂ ಸಹಕರಿಸುವಂತಿಲ್ಲ ಬೀದಿಗೆ ಬೀದಿಯೇ ಎದುರು 
ಬಿದ್ದಿದೆ. ನಗುವ ಬೀದಿಯೇ ಎದುರುಬಿದ್ದಿದೆ. ನಗುನ ತುಟಿಯ ರಂಗು 
ಹಾರಿತು. ಮಿಣುಕುವ ಕಣ್ಣ ಬೆಳಕು ಸತ್ತಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ 
ಜೀವನದಲ್ಲಿ ಉಲ್ಲಾಸದ ಸೆಲೆಬತ್ತಿತ್ತು. ನಡುಕ ಹುಟ್ಟಿತು. ಎಷ್ಟೋ ದಿನ 
ಗಳಿಂದ. ಖಾಯಿಲೆ ಬಿದ್ದು ಚಳ ನಿಶ್ಶಕ್ತಿಯ ಅನುಭವವಾಯಿತು. 
ಚೀರಿಡುವಂತಾಯಿತು. ಈ ಅಸಹಾಯಕತೆಯಲ್ಲಿ ನನಗ್ಯಾರ ೨ ಎಂದು 
ಚೀರಿಟ್ಟು ಪ್ರಶ್ನಿಸಿಕೊಂಡಾಗ ಆಸೆಯ ಮಿಂಚಾಗಿ "ವಾಸು' ದ: ಸ್ವಲ್ಪ 
ಸಮಾಧಾನವಾಯಿತು. 

ಅವನಿಗಾಗಿ ಕಾದಳು. ಆಫೀಸಿಗೆ ಫೋನ್‌ ಮಾಡಿದಳು. ಬಸ್ಸಿಗೆ 
ಹೋಗುವ ದಾರಿಯಲ್ಲಿ ಅಡ್ಡಾದಳು. ವಾಸು ಕಾಣಲಿಲ್ಲ. ಈ ಹಾಳು ಮುಖ 
ದಿಂದ ವಾಸುವಿನ ತಾಯಿಯನ್ನು. ಎದುರಿಸುವ ಮನಸ್ಸಾಗಲಿಲ್ಲ. 

ನಿರಾಸೆಯ ಸಿಟ್ಟುಸಿರಿಂದ ಹಿಂತಿರುಗಿದಳು. 


10 ಶಬದ, ಹೆಜ್ಜೆಗಳು 


ಜೆಳಗಾಗುತ್ತಿದ್ದಂ ತೆ ನಾಸು'ದಿಗ್ಗನೆದ್ದು ಮ:ಖ:ತೊಳೆಯದೆ, 
ತಾಯಿಗೂ ಹೇಳದೆ.ಯಾವುದೋ ಭೀತಿಯ ಕಲ್ಪನೆಯ ಭೂತ ಹಿಡಿದನನಂಕೆ, 
ದೇವಮ್ಮ “ವಾಸು ವಾಸು” ಎಂದು ಕೂಗುತ್ತಿದ್ದರೂ 'ಲಕ್ಷ್ಯವಿಲ್ಲದೆ ನಡೆದ. 
ಬಸ್ಸಿಗಾಗಿ ಕಾಯಲಿಲ್ಲ. ಎದುರಿಗೆ ಬಂದ ಆಟೋ ಹತ್ತಿ-ಶತ್ವಳ ಮನೆಯತ್ತ 
ನಡೆದ: . ಅವಳ: ಮನೆ ಪ್ರಪೇಶಿಸುಕುದಕ್ಕೂ, : ನಾಲ್ಕು ಜನ ಅವಳ ಹೆಣ 
ನನ್ನು ತರುವುದಕ್ಕೂ ಸರಿಜೋಯಿ ಶು. 36 Lu 143 

ದಿಗ್ಸಾ, ಂತಿಯಿಂದ ನಿಂತು ಬಿಟ್ಟ. | 

| ಬರಬರುತ್ತಾ, ಗುಂಪು ದೊಡ ೈಮಾಲಿತ್ಕು ಗುಜು ' tug ಸಾ ರ 

ವಾಯಿತು. | 
ರತ್ನಳ ಮೇಲಿನ ಸೇಡು ತೀರಿದಂತಿತ್ತು. ೨3 !.ನಿಂಬ 
BF ಜನರ ನಡುನೆಯಿಂದ ಕೇಳಿ ಬೂತು; ತಪ್ಪಿದ: ಹೆಜ್ಜೆಗಳು ಸೆಳೆ 
ದೊಯ್ಯುವ ನೆಲೆಯ ಭೀಕರತೆಯ ಅರಿವಾಗಿ ಶಲೆ ಸುತಿ :ಬೀಳುವಂಶಾಯಿತು. 
ಯೋಚಿಸಿದನ್ಟೂ -ಜೀವನದಲ್ಲಿ ದಿಕ್ಭುತಪ್ಸಿಸುವ ಹಾವಿಗಳೇ ಹೆಚ್ಚು. ಆರಿಸಿ 
ಕೊಂಡು ಹೆಜ್ಜೆ ಯಿಡ ಬೇಕಾ ದಲ್ಲಿ, ಬದುಕಿನ ಭವಿಷ್ಯವನ್ನೇ SOS 
ವುದರಿಂದ ನನ್ನು ನ್ಕೊಯ್ಯುವ ಸರಿಯಾದ ಹಾದಿ ಯಾವುದೆಂದು ಅರಿಯುವುದ 
ರಲ್ಲಿ ಬಹಳೆ ನಿನೇಕ ಬೇಕಾಗುತ್ತದೆ. ಒಮ್ಮೆ ತಪ್ಪು :ನಾಾಡಿ, ₹ಪ್ಪುದಾರಿ 
ಹಿಡಿದಾಗ ನೆಲೆ ಅರಿಯುವ ಮುನ್ನವೇ ದಾರಿತಸ್ಸೆ ಸ ತಿಳಿದು ಕೊಂಡರೂ 
ಮತ್ತೆ ಮರಳಿ ಬರುವುದಕ್ಕೆ ಆಗದಣ್ಟು ದೂರ ಹೋಗಿದ್ದ. ರೆ, ಅಂಕು ದೋಣು 
ಕವಲು' ಕನಲಾದ ಒಳಸಾದ ಹಾದಿಗಳಲ್ಲಿ ೯ ಮಂತ ನರಿಡು ಇನೂ. po 
ವತಿಗೂ ನಡೆಯುವ ತ್ರಾ ವಿಲ್ಲಜಿ: ರ್ಯ ಅರ್ಧದಲ್ಲೇ ಸೋಲನ್ನು 
ಕೊಂಡು ಕುನಿಯ iE ಸನ್ಸಿವೇಶವೇ ಇದೆಂದು ಘು ರ 
ತೊಡಗಿತು. ಮನಸ್ಸು ಭಾವ್ಯ ತೆಯಿಂದ ತುಂಬಿಹೋಯಿತು. ಅಲ್ಲಿ ನಿಲ್ಲ 
ಲಾಗಲಿಲ್ಲ. ಯಾರಾದರೂ ಕನಸ್ಸನ್ನು ಗಮನಿಸುವುದಕ್ಕೆ ಮೋದಲೇ ಹೋಗು 
ವುದು ವ.ಸಿಯೆನಿಸಿ ಮೆಲ್ಲನೆ ಸುಶಿಲ ಕಳಚಿಕೊಂಡು ನುಣ: ಚಿಕೊಂಡ. 

ಹೀಡಿದಾಗ ಕಣ್ಣಲ್ಲಿ ಎರಡು ಹನಿ ಮಾತ್ರ ಉದುರಿಡುವು. : ಆದರೆ 
ಅವುಗಳಲ್ಲಿ ನೂರೆಂಟು ಅರ್ಥಗಳು ಕರಗಿದ್ದವು. 


ಜಡ್ಡುಗಟ್ಟಿದ ಸಾಂಪ್ರದಾಯಿಕ ಕಾದಂಬರಿ ಶೈ ಲಿಯಿಂದ ಮುಕ್ತ ವಾಗಿ- 
ರುವ ಡಾ| ವಿಜಯಾಸಿ ರಾಜ್‌ ಅವರ ಈ ವಿಶಿಷ. ಶೈ ಕೃತಿ ಬರಲಿರುವ ಹೊಸ 
ಕಾದಂಬರಿ ತಂತ್ರಕ್ಕೆ ಮಂಗಳದ ಮುಂಬೆಳೆಕಾಗಿದೆ. 


pv 


ಡಾ| ವಿಜಯಾಸುಬ ರಾಜ್‌ ಕನ್ನಡ ಕಾವ್ಯವನ್ನು ಅರ್ಥಮಯ ಹಾಗೂ 


ಪ್ರೌಢವಾಗಿ ಬರೆಯುತ್ತಿರುವ ಮಹಿಳೆಯರಲ್ಲಿ ಪ್ರಮುಖರು, ಅವರ ಹೊಸ 
ರೀತಿಯ, ಪ್ರಬುದ್ಧ ಅಭಿವ್ಯಕ್ತಿಯ ಕವನಸಂಕಲನವೊಂದು ಇಷ್ಟರಲ್ಲೇ ಬಿಡು 
ಗಡೆಯಾಗಲಿದೆ, ನಿಸ್ತ ER ಕನ್ನಡ ಕಾದಂಬರಿ ಕ್ಷೇತ್ರಕ್ಕೆ ಪ್ರಸ್ತುತ 
ಲೇಖಕಿ ಉತ್ತಮ ಭರವಸೆಯನ್ನು ತುಂಬಬಲ್ಲ ಎಲ್ಲ ಸಾಧ್ಯ ತೆಯನ್ನು ಈಕೃ ತಿ 
ಯಲ್ಲಿ ಗಣನೀಯವಾಗಿ ಕಾಣಿಸಿದ್ದಾರೆ. ಒಂದು ಹೆಣ್ಣಿನ ಬದುಕಿನ ಎಲ್ಲಾ 
ಹೋರಾಟಗಳನ್ನು, 8880ಕ್ಷೆಗಳನೆತ್ಸೆ ಸ್ಪಷ್ಟವಾಗಿ ಕಾಣುವ ಸೂಕ್ಷ್ಮಗ್ರಹಣ ಶಕ್ತಿ 
ಹಾಗೂಅವುಗಳೆನ್ನು ಭಾಷೆಯಲ್ಲಿ ಬಿಡಿಸಿಟ್ಟಿರುವ ಶಿಲ್ಪ ಶೈ ಲಿ ಈ ಕೃತಿಯ 
ಯಶಸ್ಸಿಗೆ ಕಾರಣವಾಗಿದೆ. 


ಡಾ| ವಿಜಯಾಸುಬ್ಬರಾಜ್‌ ತಮ್ಮ ಗೀತ ನಾಟಕಗಳ ಬಗೆಗಿನ ಪೌಢ ಸ 


ಪ ಪ್ರಬಂಧಕ್ಕಾ ಗಿ WAALS ವಿಶ್ವ ವಿದ್ಯಾ ನಿಲಯದಿಂದ : ಡಾಕ್ಟ ರೇಟ್‌ ಪದವಿ- : ps 


ಯನ್ನು ಪಡೆದಿದ್ದಾರೆ. ಪ್ರಸ್ತು ಸ Wed stn ಎಂ.ಇ.ಎಸ್‌ ಹ್ಯಾ 
ಬೋಧಕರಾಗಿರುವ. ಡಾ| ವಿಜಯಾ ಸುಬ್ಬರಾಜ್‌ ಶ್ರೇಷ್ಠಕಾವ್ಯವನ್ನು ಕನ್ನಡ. 
ದಲ್ಲಿ ನೀಡಬಲ್ಲ ಸಮೃ ದ್ದ ವಿಶ್ವಾ ಸವನ್ನು ಈಗಾಗಲೇ ಪರಿಣಾಮಕಾರಿಯಾಗಿ ' 
ಪ್ರಕಟಿಸಿದ್ದು ರೆ, 


